ಬೆಳ್ಳಿ ಬಿಟ್ಟ ಬಳ್ಳಿ-6 
ಕುಮುದೇಂದು ಶಕವಿ ವಿರಚಿತ 
ಕುಮುದೇಂದು ರಾಮಾಯಣ 


ಷಿ” 


ಪ್ರಧಾನ ಸಂಪಾದಕ 
ಹಂಪ. ನಾಗರಾಜಯ್ಯ 
ಸಂಪಾದಕ 
ಡಾ| ಪಿ. ವಿ. ನಾರಾಯಣ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ : : ಬೆಂಗಳೂರು-18 
1981 


N 

Ww ೩ 

8 he 
ಥ್‌ ಹ್‌ 
ಸ 
\ 

\ WA 
\ 
Ay <A) 


ಬೆಳ್ಳಿ ಬಿಟ್ಟ ಬಳ್ಳಿ-6 


ಹುಮುದೇಂದು ಕವಿ ವಿರಚಿತ 
ಕುಮುದೇಂದು. ರಾಮಾಯಣ 


ಪ್ರಧಾನ ಸಂಪಾದಕ 


ಹಂಪ. ನಾಗರಾಜಯ್ಯ 


ಕನ್ನಡ ಸಾಹಿತ್ಯ ಪರಿಷತ್ತು 


 ಚಾಮರಾಜಹೇಟೆ : : ಬೆಂಗಳೂರು-18 
1981 


KUMUDENDU RAMAYANA by Kumudendu Pudlished by Kannada 
Sahitya Parishat, Chamarajapet, Bangalore-18, Size Demy Octavo 
4-1-564 Pages Price Rs. 8-00 


ಹಕ್ಕುಗಳು : ಕನ್ನಡ ಸಾಹಿತ್ಯ ಪರಿಷತ್ತು 


ಬೆಲೆ : ಎಂಟು ರೂಪಾಯಿಗಳು 


ಪ್ರಕಾಶಕರು : 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು-18 


ಪ 


ಮುದ್ರಕರು : ಶ್ರೀ ಮೀರಾ ಪ್ರಿಂಟರ್ಸ್‌, ಶಿಜರಾಂಪೇಟೆ, ಮೈಸೂರು-570 001 


ಮುನ್ನುಡಿ 


ಹಳಗನ್ನಡ ಮತ್ತು ನಡುಗನ್ನಡ ಕಾಲಕ್ಕೆ ಸೇರಿದ ಅಪ್ರಕಟಿತ ಕಾವ್ಯಗಳನ್ನು 
ಗ್ರಂಥ ಸಂಪಾದನಾ ಶಾಸ್ತ್ರ ನಿಯಮಕ್ಕೆ ಜು ಸಂಪಾದಿಸಿ ಅದಕ್ಕೆ ಉಪಯುಕ್ತ 
ವಾದ ಪೀಠಿಕೆ ಮತ್ತು ns ಮುದ್ರಣಕ್ಕೆ ಸಿದ್ಧ ಪಡಿಸಿಕೊಟ್ಟ ರೆ ಅದನ್ನು 
ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸುತ್ತದೆ ಎಂದು ಇಡೀ ನಾಡಿಗೆ ಒಂದು ಕರೆಯನ್ನು 
1918ರಲ್ಲಿ ರ ಅದರಂತೆ ಕೆಲವು ವಿದ್ವಾಂಸರು ಅಪ್ರಕಟಿತ ಕಾವ್ಯಗಳನ್ನು 
ಅಚ್ಚು ೫ಕಟ್ಟಾಗಿ ಮುದ್ರ ಣಕ್ಕೆ ಅಣಗೊಳಿಸಿಕೊಟ್ಟಿ ದ್ದಾ ರೆ ಈಗಾಗಲೇ ಈ ಮಾಲೆಯಲ್ಲಿ 
ಕೆಲವು ಪುಸ್ತ ಕಗಳು ಪ್ರಕಟವಾಗಿದ್ದು ಇದೀಗ ಕುಮುದೇಂದು ಕವಿಯ ರಾಮಾಯಣ 
ಕಾವ್ಯ ಪ್ರಕಟವಾಗುತ್ತಿದೆ. 

ಕುಮುದೇಂದು ಕವಿಯ ಈ ರಾಮಾಯಣ ಕಾವ್ಯಕ್ಕೆ ಕನ್ನಡದಲ್ಲಿ ಪ್ರಕಟವಾಗಿರುವ 
ರಾಮಾಯಣ ಸಂಬಂಧವಾದ ಕಾವ್ಯಗಳಲ್ಲಿ ಪ ಪ್ರಮುಖಸ್ಥಾ ಪಸಕ ತೌಲನಿಕ ಅಧ್ಯಯನಕ್ಕೆ 
ಈ ಕಾವ್ಯ ವಿಶೇಷ ಸಾಮಗ್ರಿ 1೫ 0020 ದೆ. ಜತೆಗೆ ಷಟ್ಟದಿ ಛಂದಸ್ಸಿನ 
ಸಮಗ್ರ ವಾ ಸಂಗಕ್ಕೆ ಕುಮುದೇಂದು ಕವಿಯ ಕೃತಿ ಹೆಚಿ ನ ಮಾಹಿತಿಗಳನ್ನು ನೀಡು 
ತ್ತದೆ, ಜೈನ ರಾಮಾಯಣಗಳ ಶ್ರೇಣಿಯ ಲೂ ಮಹತ್ವ ಸ ಸ್ಥಾನ ಪಡೆದಿರುವ ಈ 
ಕಾವ್ಯದ ಅಸಮಗ್ರಭಾಗವನ್ನು ಹಿರಿಯ ವಿದಾ ಂಸರಾಗಿದ್ದ. ದಿವಂಗತ ಕೆ. ಜಿ. ಕುಂದಣ 
ಗಾರರು ಪ್ರಕಟಿಸಿದ್ದರು. ಇದರ ಸಮಗ್ರ ಆವ ತ್ತಿ ಇದೀಗ ಮೊದಲಬಾರಿಗೆ 
ಹೊರಬರುತ್ತಿದೆ. 

ಅಭ್ಯಾಸಿಗಳಿಗೆ ಅನುಕೂಲವಾದ ಪೀಠಿಕೆ ಬರೆದು ಸಾಹಿತ್ಯ ಪರಿಷತ್ತಿ ಪ 

ಪ್ರಕಟಿಸಲು ನೆರವಾದ ಈ ಸಂಪಾದಿತ ಕೃತಿಯ NE ಡಾ॥ ಪಿ. ವಿ. 

ನಾರಾಯಣ ರಿಗೆ ಪರಿಷತ್ತು ಕ ತಜ್ಞವಾಗಿದೆ. 


ಹಂಪ ನಾಗರಾಜಯ್ಯ 
ಅಧ್ಯಕ್ಷರು 


A ಹ ಸ್ಯ 
ಅ ತ್‌ ಕ 


ಕ ಕ್ಯ HE ’ ಕೆ ¥ 
Ca 1 ae fn le, 4 
SEE ಜಿ ತತ 


4 
pS 


Ns 


4 [1 
~~ ಈ £4 ತ್‌ ಕ 
KA A p x 


*ಕ 


ASN 
ME 


8 ಧ್‌ ಈ 
~~ 
» 


ಹ - | ars 
ಓತ. ಆತ್‌ ಸಕ್‌ 
ಜರ್‌ ಉೃ್ಪ | 


Ws ಅ ಳ್ಳ ತ್ತರ 
4 1೪1 ನಶೆ ಸ ಕಿತೆಂ ಕ! 
py pen ಣು 
ಡೆ ಕಟ ರಳ ಆಜಿ 


ಲ ಕ 
ಕ್‌ೆ ೩! 


¥, 


ಇತಿ 
ತ 


ML | | 
CANT 4 


ಪ್ರಸ್ತಾವನೆ 


ನಮ್ಮ ದೇಶದಲ್ಲಿಯೇ ಅನೇಕ ರಾಮಾಯಣ ಸಂಪ್ರದಾಯಗಳಿವೆ; ಬೇರೆಡೆ 
ಗಳಲ್ಲಿಯೂ ರಾಮಾಯಣದ ಕತೆಯನ್ನೊಳಗೊಂಡ ಕಾವ್ಯಗಳಿವೆಯಂತೆ. ಇವುಗಳೆಲ್ಲ 
| ದರಲ್ಲಿ ಜೈನ ಪರಂಪರೆಯ ರಾಮಾಯಣವೂ ಒಂದು. ಈ ಚಾಣ ರಾಮಾಯಣ 
ಗಳಲ್ಲಿ ಪ್ರಾಕೃತ ಭಾಷೆಯಲ್ಲಿರುವ ವಿಮಲಸೂರಿಯ "ಪಉಮ ಚರಿಯ' (ಕ್ರಿ. ಶೆ 
ಒಂದನೆಯ ಶತಮಾನ) ಹಾಗೂ ರವಿಷ್‌ವನ 'ಪದ್ಮಪುರಾಣ' (ಕ್ರಿ.ಶ. ಎರಡನೆಯ 
ಶತಮಾನ) ಇವು ತುಂಬ ಹಳೆಯವು. ಇದುವರೆಗೆ ಸಿಕ್ಕ ಕನ್ನಡ ಕಾವ್ಯಗಳಲ್ಲಿ ಅತ್ಯಂತ 
ಹಳೆಯ ಜೈನ ರಾಮಾಯಣವೆಂದರೆ ಕ್ರಿ. ಶ. ಹನೊ ಕ? ಅ ಕೊನೆ ಹಾಗೂ 
ಹನ್ನೆರಡನೇ ಶತಮಾನದ ಪ್ರಾರಂಭದಲ್ಲಿ ಬದುಕಿದ್ದ ಅಭಿನವ ಪಂಪನೆಂದು ಪ್ರಸಿದ್ದ 
ನಾದ ನಾಗಚಂದ್ರನ “ರಾಮಚಂದ್ರಚರಿತಪುರಾಣ' ಅಥವಾ “ಪಂಪರಾಮಾಯಣ” 
ಸಿ. ಶ. 913 ರಲ್ಲಿದ್ದ, ರಾಷ್ಟ್ರಕೂಟ ರಾಜನಾದ ಮೂರನೆಯ ಕ ಷ್ಣನ ಆಶ್ರಯದಲ್ಲಿದ್ದ 
ಜ್‌ ನೂ ಒಂದು ರಾಮಾಯಣವನ್ನು ಬರೆದಿರಬೇಕೆಂದೂ ಅದೇ ಈಗ ಅನುಪಲಬ್ದ 
ವಾದ 'ಭುವನೈಕರಾಮಾಭ್ಯುದಯ' ವೆಂದೂ ಕೆಲವು ವಿದಾ ೦ಸರ ಊಹೆ. ಆದರೆ 
ಅದು ಜೈನ ಪರಂಪರೆಯ ರಾಮಾಯಣವೆಂದು ಹೇಳಲು ಆಧಾರಗಳಿಲ್ಲ. "ಭುವನೈಕ 
ರಾಮಾಭ್ಯದಯ' ವು ಪಂಪನ “ವಿಕ್ರಮಾರ್ಜುನ ವಿಜಯ' ದಂತೆ ವೈದಿಕ ಸಂಪ್ರದಾಯ 
ವನ್ನು ಅನುಸರಿಸಿರಲೂಬಹುದು. ಹಾಗಾಗಿ “ಪಂಪರಾಮಾಯಣ' ವೇ ಕನ್ನಡ ಜೈನ 
ರಾಮಾಯಣಗಳಲ್ಲಿ ಅತ್ಯಂತ ಹಳೆಯದು. ಈ ಪರಂಪರೆಯನ್ನು ಅವನ ನಂತರ ತ 
ಕವಿಗಳು ಮು ನಂದುವರೆಸಿದ್ದಾರೆ. ಕುಮುದೇಂದು, ದೇವಪ್ಪಕವಿ, ದೇವಚಂದ್ರ, ಚಂದ್ರ 
ಸಾಗರವರ್ಣಿ ಈ ಪರಂಪರೆಯನ್ನು ಅನುಸರಿಸಿ ರಾಮಾಯಣಗಳನ್ನು ಬರೆದಿದ್ದಾರೆ. 
ನಾಗಚಂದ್ರನಾದ ಮೇಲೆ ಬಂದ ಈ ಪರಂಪರೆಯ ಮೊದಲನೆಯ ಕವಿಯಾದ 
ಕುಮುದೇಂದುವು. ಪ್ರಮುಖವಾಗಿ “ಪಂಪರಾಮಾಯಣ'ವನ್ನು ತನ್ನ ಕತೆಗಾಗಿ 
ಅನುಸರಿಸಿದ್ದರೂ : ಕೆಲವಾರು ದೃಷ್ಟಿಗಳಿಂದ “ಕುಮುದೇಂದು ಶಾವನಾಯಣಸ್ವೆ 
ಮಹತ ವಿದೆ. ಇದು ವರ್ಣಕ ಕಾವ್ಯ. ನಾಲ್ಕು ಬಗೆಯ ಷಟ್ಟದಿಗಳೆಲ್ಲಿ ಕಾವ್ಯವನ್ನು ಕವಿ 
ಬರೆದಿದ್ದಾನೆ. ರಾಘವಾಂಕನ: ನಂತರ ಇಷ್ಟು ಷಟ್ಪದಿಗಳನ್ನು ಬರೆದ ಕವಿಗಳಲ್ಲಿ ಇವನೇ 
ಮೂಡಲನೆಯವನು. ಆ ಷಟ್ಟದಿಗಳೆಲ್ಲಿಯೂ ಅನೇಕ ಪ್ರಯೋಗಗಳನ್ನೀತ ನಡೆಸಿದ್ದಾನೆ. 
ಕೊನೆಯ ಪಕ್ಷ, ಷಟ್ಪದಿಗಳ ದೃಷ್ಟಿಯಿಂದ ಈ ಕಾವ್ಯಕ್ಕೆ ತುಂಬ ಮಹತ್ವವಿದೆ. 
ಕಾವ ರಚನಾದೃವಿ ಯಿಂದಲೂ EES ತೀರ ಕಳಪೆಯೇನಲ್ಲ; ಇವನು ಲಲಿತ 
ವಾಗಿ ಸಲೀಸಾಗಿ ಬರೆಯಬಲ್ಲ, : ಸರಾಗವಾಗಿ ' ಕಾವ್ಯವನ್ನೊರೆಯಬಲ್ಲ. ಹೀಗಾಗಿ 


x 


9 ಕುಮುದೇಂದು ರಾಮಾಯಣ 


"ಕುಮುದೇಂದು ರಾಮಾಯುಣ' ಕೈ ಕನ್ನಡ ಸಾಹಿತ 
ವಿರುವು ದರಲ್ಲಿ ಸಂದೇಹ ಖಿ. 


೧೨ 


ಶ್ರೇಣಿಯಲ್ಲಿ ತನ್ನದೇ ಆದ ಸ್ಥಾನ 


ಕುಮುದೇಂದು ಸ್ಪವಿಚಾರವೆನ್ನು ತನ್ನ ಕಾವ್ಯದಲ್ಲಿ ಹೆಚ್ಚಾಗಿ ಹೇಳಿಕೊಂಡಿಲ್ಲ. 
ಪ್ಪ. ಗುರು ಹಾಗೂ ಗುರುಪರಂಪರೆ ಇವುಗಳನ್ನೂ 
ಅಬಿಮಾನದಿಂದ ಕವಿಯು ಕಾವ್ಯೂರಂಭದಲ್ಲಿ ನೆನೆಯುತ್ತಾನೆ. ತನ್ನ ತಂದೆಯಾದ ಪದ್ಮ 
pe 


4 
ಹ್ಯಾ ದೆ ಎ ಹಾಸಾಲೆ ಇ ಬಾವ ವಾಲಾ ಅವೆ ಜಾಲಿ ವರಾ ಹ ಕೆ ಸರತ ಶು ಹಾ 
ತಿಯು “ಸಾಹಿತ್ಮಕುಮುದವನಚಂದ್ರನೂ, ಚತುರ್ಜುಭ ಾ7ಂಡಿತ್ಕ ಕಳಾಶತದಳ 


ನಂದಿವ್ರ ಶಿ WwW 3 

ಸ x ಫಾಲಿ ಇ) “ಫಿ 
ವಿಕಸನ ದಿನಮಣಿಯೂ, ವಾದಿಧರಾಧರಕುಳಿಶನೂ ಆದವನೆಂದು ಕವಿಯ ಹೆಮ್ಮೆ; 
ಆತನು ಕವಿ ಮುಖವಮಂಣಿವಂ ಕುರನಾಗಿದ್ದನಂತೆ. ತಾಯಿಯ ಹೆಸರು ಕಾಮೂಂಬಿಕೆ. 


ಆತನ ದೊಡ್ಡಪ್ಪನಾದ ಅರ್ಹನಂದಿವ್ರತಿಯು ತರ್ಕ ವ್ಯಾಕರಣ 


ಘಂಟು ಛಂದೋಲಂಕೃತಿ ಚರಿತ ಪುರಾಣ ಷಡಂಗ ಶ್ರುತಿ ನೀತಿಸ್ಮ್ಮೃತಿ "ವೇದಾಂತ 
ಭರತ ಸುರತ ಮಂತ್ರೌಷಧಿಸಂಹಿತೆ ನರತುರಗಗಜಮಣಿಗಣ ಪರೀಕ್ಷಾ ಪರಿಣತ'' 
ನಾಗಿದ್ದನಂತೆ ಎಂದರೆ ಕವಿಯ ಹಿರಿಯರು ಪಂಡಿತ ವಂಶಕ್ಕೆ ಸೇರಿದವರು. ಕವಿಯ 
ಗುರುಪರಂಪರೆಯೆಂದರೆ. ಕುಂದಕುಂದಾಚಾರ್ಯ. ಸಮಂತಭದ್ರ, ಕವಿಪರಮೇಷ್ಠಿ, 


೨೮ ಪಾದಸ್ತಾಮಿ, ಪೂಜ್ನಪಾದ, ಅಕಳಂಕ, ವಿದಾ ;ನಂದ, 
ಖು ನಸೇನ, ಭೂತಬಲಿ, ಪುಷ್ಪದಂತ, ಸಿಂಹನಂದಿ, ಕ ಸಭಾ 
ಚಂದ, ವರ್ಧಮಾನ ಭಟ್ಟಾರಕ, ಶ್ರೀಧರಾಚಾರ್ಯ, ವಾಸುಪೂಜ್ಯ, ಶಿಷ್ಯ ಅಭಯೇಂದು, | 
ಮಗ ಕುಮುದೇಂದು ಮಾಧವಚಂದ್ರ, ತಾರ್ಕಿಕೇಶ್ಸರ ಅ ಆಸು ಮಾಘಣಂದಿ 
ಮುನಿ(ಕುಮುದೇಂದುವಿನ ಗುರು), ಬಾಳೇಂದು, ಮತ್ತು ಜಿನಚಂದ್ರ. ಕುಮುದೇಂದು 
ವಿಗೆ ಈ ರೀ ಾಟುಂಬಿಕ ವಾತಾವರಣವೂ ಗುರುಮನೆಯೂ ಸಾಹಿತ್ಯ ಕ ಹಿನ್ನೆ ಲೆ 


ಯಿಂದ ಕೂಡಿದ್ದ ರಿಂದೆ ಕಾವ್ಯರಚನ ಾಸಕ್ತಿಯು ಬಂದಿದ್ದು ದು ಸಹಜವೇ. 


ಕುಮುದೇಂದುವೂ ಪಂಡಿತನಾಗಿದ್ದಿರಬೇಕು. ಅವನಿಗೆ ಪರವಾದಿಗಿರಿವಜ್ರ, 
ವಾದಿಗಜಕೇಸರಿ, ಭಾ ವಾದಿಧರಾಧರಕುಳಿಶ, ಪರವಾದಿಗಂಡ 
ಭೇರುಂಡ, ಕವಿರಾಜಶಿಖಾಮಣಿ, ಸರಸಕವಿತಿಲಕ, ಸೆರಸಕೆವಿಮುಖತಿಲಕ, ಕವಿಕುಳ 
ಭಾಳೆಲಲಾಮ ಎಂಬ ಬಿರುದುಗಳಿದ್ದುವಂತೆ, ಅನೇಕ ಸಂದರ್ಭಗಳಲ್ಲಿ ಕುಮುದೇಂದುವು 
ವಾದದಲ್ಲಿ ಪಾಲ್ಗೊಂಡು ಗೆದ್ದು ಬಿರುದುಗಳನ್ನು ಪಡೆದಿದ್ದುದನ್ನು ಪ್ರಾಯಶಃ ಈ 
ಮೇಲಿನ ಬಿರುದಾವಳಿಗಳಲ್ಲಿ ಮೊದಲನೆಯ ಕೆಲವು ಸೊಚಿಸುತ್ತವೆ. ``ಮತ್ಯ ತ್ರಿ 
ಮಾಡುಗುಂ ಚ ಮಂತೃೃತಿಯಂಸ ಸ `` "ಸುಕರ ಸುಕುಮಾರ ಸರಸ ಮತ್ಯ Me 
ತಳೆಯದರೊಳರೇ ಭುವನದೊಳು,”' . “`ಎಳಸದರಾರ್‌ ಕುಮುದೇಂದು ಪತತ 


ಪ್ರಸ್ತಾವನಿ | ೬ 


ವಿರಚಿತ ಕಾವ್ಯಕಥಾರಸಕೆ''-ಎಂಬೀ ಮಾತುಗಳಲ್ಲಿ ಕವಿಯು ತನ್ನ ಕಾವ್ಯಶಕ್ತಿಯ 
ಬಗ್ಗೆ ತಳೆದಿದ್ದ ಹೆಮ್ಮೆ-ಆತ್ಮವಿಶಾ ಸಿಗಳನ್ನು ನಾವು ಕಾಣಬಹುದು. 

ಈ ಕವಿಯು ಸ್ತುತಿಸಿರುವ ಪೂರ್ವಕವಿಗಳೆಂದರೆ ಗುಣವರ್ಮ, ಜಯವರ್ಮ, 
ಗಜಗ, ಗುಣನಂದಿ, ನಯವರ್ಮ, ಹೊನ್ನ, ಹಂಪ, ರನ್ನ, ಸುಮನೋಬಾಣ, ಜನ್ನಯ 
ಇವರುಗಳು, ತನ್ನನ್ನೀತ “ಕುಮುದೇಂದು ಮುನೀಶ ಬರೆ ; "ಕುಮುದೇಂದು 
ಬ್ರತಪತಿ' ಮುಂತಾಗಿ ಕರೆದುಕೊಂಡಿರುವುದರಿಂದ ಈತನು ಮುನಿಯಾಗಿದ್ದಿರಬೇಕು ; 
ಆ ಬಗ್ಗೆ ಹೆಚ್ಚಿನ ವಿವರಗಳು ದೊರೆಯುವುದಿಲ್ಲ. 

ಜ್‌ ಬ ಜನ್ನನನ್ನೂ ಸ್ತುತಿಸಿರುವುದರಿಂದ ಕುಮುದೇಂದುವು ಕ್ರಿ. ಶ. ೧೨೩೦ 
ಕ್ಕಿಂತ ಈಚಿನವನೆಂಬುದು ಸ್ಪಷ್ಟ. ಹೊಯ್ಸಳ ರಾಜನಾದ ಮೂರನೆಯ ನಾರಸಿಂಹನಿಂದ 
ಮಾಘಣಂದಿ CT 34 ಯನ್ನು ಪಡೆದ ವಿಷಯವು ಕ್ರಿ ೬ ಶ. ೧೨೬೫ರ ಬೆಣ್ಣೆ 
ಗುಡ್ಡದ ಶಾಸನದಲ್ಲಿ ಹೇಳಿದೆ (ಮೈ ಸೂರು ಆರ್ಕಿಯಲಾಜಿಕಲ್‌ ರಿಪೋರ್ಟ್‌ 1911, 
ಪುಟ '48- 49). ಈ ಮಾಘನಂದಿಯೇ ಕುಮುದೇಂದುವಿನ ಗುರುವೆಂದು ತೋರುತ್ತದೆ. 
ಏಕೆಂದರೆ ಆ ಶಾಸನದಲ್ಲಿ ಮಾಘನಂದಿಯನ್ನು ಚತುರ್ವಿಧ ಪಾಂಡಿತ್ಯಚಕ್ರಿವರ್ತಿ 
ಪರವಾದಿಗಂಡಭೇರುಂಡ ಕುಮುದಚಂದ್ರ ಪಂಡಿತನ ಗುರುವೆಂದು ವರ್ಣಿಸಲಾಗಿದೆ. ಈ 
ಕುಮುದಚಂದ್ರಪಂಡಿತ ಕುಮುದೇಂದುವೇ ಎಂದು ಕಾಣುತ್ತದೆ. ಹಾಗೆಯೇ ಶ್ರ 
ಬೆಳುಗೊಳದ ೩೩೪ ನೆಯ ಶಾಸನದಲ್ಲಿ ಮಾಘನಂದಿ ಸಿದ್ದಾಂತ ಚಕ್ರವರ್ತಿಯೆಂಬ 
ಗುರುವನ್ನು ``ಶ್ರೀಮನ್ಮ; ಬ್ಯ ಜ್ಯ ಮಃ ಮ 


ವ್ರ 
ಗುರು MSR “ಸಿದ್ದಾ ಂತತ್ರಯ pe ಬವ Le 
ರಾಯ ಮಕುಟಮಣಿಗಣಕಿರಣಂ'' ಎಂದು ವರ್ಣಸುತ್ತಾನೆ. ಹಾಗಾಗಿ ಈ. ಮಾಘ 
ನಂದಿಯೇ ಕುಮುದೇಂದುವಿನ - ಗುರು ಎಂದು ತೀರ್ಮಾನಿಸಬಹುದು. ಆದ ರಿಂದ 
ಕುಮುದೇಂದುವಿನ ಕಾಲವು ಹದಿಮೂರನೆಯ ಶತಮಾನದ ಕೊನೆಯ ಭಾಗವೆಂದು 
ಹೇಳಬಹುದು. ಪ್ರೊ॥ ಕೆ. ಜಿ. ಕುಂದಣಗಾರರು ಗಮನಿಸುವಂತೆ ಶ್ರವಣಬೆಳುಗೊಳದ 
ಶಾಸನದಲ್ಲಿ ಕುಮುದ ಚಂದ್ರಪಂಡಿತನ ಬಿರುದುಗಳಲ್ಲಿ ಕವಿಗುಣಗಳನ್ನು ಸೂಚಿಸುವ 
'ಬಿರುದುಗಳಿಲ್ಲ; ಜೊತೆಗೆ: ಗುರು. ಮಾಘನಂದಿಯನ್ನು “ಅಭಿನವಸಾರಚತುಷ್ಟಯ' 
'ಎಂಬ ಗ್ರಂಥದ ಕತಣೃವೆಂದು ಹೇಳಿದಂತೆ ಕುಮುದೇಂದುವಿನ ಯಾವ '೦ಥವನೂ 


ಅಲ್ಲಿ ಹೆಸರಿಸಿಲ್ಲ.: ಹೀಗಾಗಿ ಆ ಶಾಸನದ ಹೊತ್ತಿಗೆ, ಎಂದರೆ ಕ್ರಿ. ಶ. ೧೨೬೫ರ 

, ಹೂತ್ತಿಗೆ ಕುಮುದೇಂದು ತನ್ನ ರಾಮಾಯಣವನ್ನು ಬರೆದಿರಲಿಲ್ಲವೆಂದು ಹೇಳಬಹುದು 
(ಕುಮುದೇಂದು ರಾಮಾಯಣ, ಪೂರ್ವಭಾಗ, 1936, ಮುನ್ನುಡಿ : ಪು.೮). 

“ಕುಮುದೇಂದು ರಾಮಾಯಣ 'ವು ತನ್ನ ಕಥಾಸರಣಿಯಲ್ಲಿ ಅಭಿ ನವಪಂಪನನ್ನು 

`ಅನುಸರಿಸಿದ್ದರೂ ಕತೆ ಇಲ್ಲಿ ರಾಮನು ರಾವಣವಧೆಯ ನಂತರ ಪುನಃ ಅಯೋ ನೈಗೆ 


೪ ಕುಮುದೇಂದು ರಾಮಾಯಣ 


ಹಿಂದಿರುಗಿ ರಾಜ್ಯಭಾರವನ್ನು ವೆಹಿಸಿಕೊಳ್ಳುವವರೆಗೆ ಮಾತ್ರ ವರ್ಣಿತವಾಗಿದೆ. : ಜೈನ 
ಪರಂಪರೆಯ ರಾಮಾಯಣಗಳಲ್ಲಿ ಕತೆಯು ಮುಂದುವರೆದು ಸೀತಾಪರಿತ್ಯಾಗ, ರಾಮ 
ಪರಿನಿರ್ವಾಣ ಹಾಗೂ ರಾಮಕೇವಲಿಗೆ ಮೋಕ್ಷಸಂಪಾದನೆ ಇವುಗಳನ್ನೊಳಗೊಂಡಿ 
ರುತ್ತದೆ. ಆದ್ದರಿಂದ ಈ ಕಾವ್ಯವನ್ನು ಪೂರ್ಣಮಾಡುವ ಮುಂಚೆಯೇ ಕೃತಿಕಾರನು 
ಗತಿಸಿಹೋಗಿರಬೇಕೆಂದು ಪ್ರೊ॥ ಕುಂದಣಗಾರರು ಅಭಿಪ್ರಾಯಪಡುತ್ತಾರೆ. ಕತೆಯು 
ಅರ್ಧಾಂತಿಕವಾಗಿರುವುದರೊಡನೆ, ಯಾವ ಹಸ್ತಪ್ರತಿಯಲ್ಲೂ ಗ್ರಂಥದ ಕೊನೆಗೆ ತನ್ನ 


ಬ 


್ರ ), 
ಅಂಕಿತವಿರುವ ಪದ್ಯವು ದೊರೆಯುವುದಿಲ್ಲವೆಂ ದೂ ಅವರು ಹೇಳುತ್ತಾರೆ. (ಕುಮು 
ದೇಂದು ರಾಮಾಯಣ, ಪೂರ್ವಭಾಗ, 1936, ಮುನ್ನುಡಿ : ಪು.೮-ನ). ಇದು 
ನಿಜವಿರಬಹುದು. ಆದರೆ ಇಲ್ಲಿಗೆ ಕತೆಯ ಒಂದು ಪ್ರಮುಖ ಘಟ್ಟ ಮುಗಿದು ಕತೆ 
ಪೂರ್ಣವಾದಂತೆಯೇ ಕಾಣಿಸುವುದರಿಂದ ಕವಿಯೇನಾದರೂ ಇಷ್ಟನ್ನೇ ಬರೆದನೋ 
ಎಂದೂ ಸಂಶೆಯವಾಗುತ್ತದೆ. ಈ ಕುಮುದೇಂದಂವು ಜೈನಮುನಿಯಾದ್ದರಿಂದಲೂ ಜೈನ 
ಪರಂಪರೆಯ ರಾಮಾಯಣವನ್ನು ವರ್ಣಕ ಕಾವ್ಯವಾಗಿ ಹೇಳಿ ಪ್ರಸಾರಮಾಡಬೇಕೆಂಬ 
ಆದರ್ಶ ಪ್ರಾಯಶ: ಅವನಿಗಿದ್ದುದರಿಂದಲೂ ಕತೆಯನ್ನು ಉದ್ದೇಶಪೂರ್ವಕವಾಗಿ 
ಕೈ ನಿಲ್ಲಿಸಿರಲಾರ : ಪ್ರೂ॥ ಕುಂದಣಗಾರರು ಹೇಳುವ ಕಾರಣವೇ ಸಮ 


4 


ಜಸವೆಂದು ತೋರುತ್ತದೆ. ಆದರೂ ರಾಮಪಟ್ಟಾಭಿಷೇಕದೊಂದಿಗೆ ಕತೆಯು ಇಲ್ಲಿ 
ಹ 
9) 


ಇರಲ್ಲ ಕಾಕಾ ಇ) ಲಿ.) ರಾಳ ಪಚಾ ಕಾಕಾ ಪಾಣಾರ ೧೨೪೫. | ವಿ 
ನಿಲ್ಲುವುದರಿಂದ ಕತೆ ಅರ್ಧವಾದಂತೆ ಅನ್ನಿಸುವುದಿಲ್ಲ, ಅಷ್ಟ. 


“ಕುಮುದೇಂದು ರಾಮಾಯಣ'ದ ಕಥಾಸಾರ 


ಪಾತಾಳ-ಮಧ್ಯ- ಊರ್ಧ್ವಲೋಕಗಳಲ್ಲಿ ಮಧ್ಯಲೋಕದ ನಟ್ಟುನಡುವೆ ಮೇರು 
ಪರ್ವತವಿದೆ ; ಅದರ ದಕ್ಷಿಣದಲ್ಲಿ ಭರತಕ್ಷೇತ್ರದ ಆರ್ಯಾಖಂಡವಿದೆ. ಅಲ್ಲಿ ಗಂಗಾ 
ಸಿಂಧು ಮುಂತಾದ ಪವಿತ್ರ ನದಿಗಳು ಹರಿಯುತ್ತವೆ, ರಜತ ಪರ್ವತವಿದೆ. ಅಲ್ಲಿ 
ಕೋಶಲ ದೇಶವು ತುಂಬ ರಂಜನೀಯವಾಗಿದೆ. ಅದರ ರಾಜಧಾನಿ ಅಯೋಧ್ಯೆ. ಅಲ್ಲಿ 
ಆಳುವವರು ಇಕ್ಷ್ವಾಕುವಂಶದ ಅರಸರು. ನಾಭಿರಾಜ, ದಿಲೀಪ, ವಿಜಯರಥ, ಪುರಂದರು 
ಕೀರ್ತಿಧರ, ಸುಕೋಶಲ, ಹಿರಣ್ಯಗರ್ಭ, ಸೌಂದರ. ಸಿಂಹರಥ, ಬ್ರಹ್ಮರಥ, ಚತು 
ರ್ಮುಖ, ಹೇಮರಥ, ಇಂದುರಥ, ಭಾನುರಥ, ಮಯ, ಮಾಂಧಾತ, ವೀರಸೇನ 
ಕಮಳಬಂಧು, ವಸಂತತಿಲಕ, ಕುಬೇರದತ್ತ, ದಮನ, ದ್ವಿಪರಥ, ಹಿರಣ್ಯಕಶಿಪು, 
ಅರ್ಕರಥ, ದಿಲೀಪ, ರಘುವೀರ ಮೊದಲಾದ ರಾಜರು ಆ ವಂಶದ ರಾಜರುಗಳು ಕೌಶಲ 
ವನ್ನಾಳಿದರು. ಅವರಲ್ಲಿ ಅನರಣ್ಯನು ತನ್ನ ಇಬ್ಬರು ಮಕ್ಕಳಾದ ಅನಂತರಥ- 
ದಶರಥರೊಡನೆ ಸುಖದಿಂದಿದ್ದನು. ಒಂದು ದಿನ ದಶರಥನಿಗೆ ಪಟ್ಟಗಟ್ಟಿ ಶ್ರ ತಾನೂ 
ಅನಂತರಥನೂ ಅಭಯಘೋಷರೆಂಬ ಮುನಿಗಳ ಹತ್ತಿರ ದೀಕ್ಷೆಯನ್ನು ಕೆ ಗೊಂಡರು. 

ದಶರಥನಿಗೆ ಮೂವರು ಹೆಂಡತಿಯರು : ಅಪರಾಜಿತೆ, ಸುಮಿತ್ರೆ, ಸುಪ್ರಭೆ. 


ಪ್ರಸ್ತಾವನೆ | ೫ 


ಒಮ್ಮೆ ನಾರದನು ಅಯೋಧ್ಯೆಗೆ ಬಂದು ವಿಷಯವೊಂದನ್ನು ದಶರಥನಿಗೆ ತಿಳಿಸಿದ : 
ಬ್‌ ದೆಸೆಯಿಂದ ದಶರಥನ ಮಗನು ದಶವದನನನ್ನು ಕೊಲ್ಲುವನು ಎಂಬ ವಿಚಾರ 
ವನ್ನು ಸಾಗರಬುದ್ದಿ ಯೆಂಬುವವನು ಲಂಕೆಯಲ್ಲಿ ಹೇಳಿದಾಗ ದಶವದನನು ಕೋಪ 
ದಿಂದ ಇದಕ್ಕೆ ಘೂಲವಾದ ದಶರಥನನ್ನೇ ಕೊಲ್ಲುವೆನೆಂದು ಹೇಳುತ್ತಿ ದ್ದಾನೆ ಎಂಬುದೇ 
ಆ ವಿಚಾರ ; ಅದನ್ನು ಜನಕನಿಗೂ ಹೇಳುತ್ತೇನೆಂದು ನಾರದನು ಹೊರಟನು. 

ಇತ್ತ ಮಂಗಳಪುರದ ರಾಜಪುತ್ರಿ ಕೈಕೆಯಿಯ ಸ್ವಯಂಪರವೇರ್ಪಟ್ಟಿತ್ತು. ಅಲ್ಲಿಗೆ 
ದಶರಥ ಜನಕರು ಬಂದರು. ಕೆ ಕೆಯು ದಶರಥನನ್ನೇ ವರಿಸಿದಳು. ರಾಜ 
ಕುಮಾರಿಯು ದೇಶಾಂತರಿಯೊಬ್ಬ ನನ್ನು ವರಿಸಿದಳೆಂದು ಭಾವಿಸಿ ರಾಜಪುತ್ರ ರೆಲ್ಲ 
ದಶರಥನ ಮೇಲೇರಿ ಬಂದರು. WR ಕೈ ಕೆಯ ತಂದೆ ಶುಭಮತಿಯು ತಾನು ಯುದ್ಧ ಕೈ 
ಗೊಳ್ಳು )ವುದಾಗಿಯೂ ಮಗಳು-ೇ ಅಭಯ ರಥದಲ್ಲಿ ತಪ್ಪಿಸಿಕೊಳ ಬೇಕೆಂದೂ SRR 
ಅದನ್ನೊಪ್ಪದೆ ದಶರಥನು ಕೈಕೆಯ ಸಮೇತ ಯುದ್ಧ ಕ್ಕೆ ನಾಟ ಒಂದು ಘಟ್ಟದಲ್ಲಿ 
ದಶರಥನ ಸಾರಥಿ ಬಿದ್ದು. ಶವ ಶಿಥಿಲಗೊಂಡಾಗ- | ಕೆಯು ರಥವನ್ನು ಸರಿಪಡಿಸಿ 

ಸಾರಥಿಯ ಕೆಲಸವನ್ನು ನಿರ್ವಹಿ ಸಿದಳು. ಕೊನೆಗೆ ರಾಜಕುಮಾರರೆಲ್ಲ ಸೋತರು. ತನ್ನ 

ಯುದ್ಧ ಕಾರ್ಯದಲ್ಲಿ ಸಹಾಯ ಮಾಡಿದ ಕೈಕೆಗೆ ದಶರಥನು ವರಗಳನ್ನಿ ತ್ತು ಬೇಡಿ 
ಕೊಳ್ಳ ಲು ಹೇಳಿದಾಗ ಆಕೆಯು ತನಗೆ ಜೀಕಾಣಗ ಅವುಗಳನ್ನು ಪಡೆಯುವುದಾಗಿಯೂ 
ಈಗ 'ಬೇಡವೆಂದೂ ಹೇಳಿದಳು. ಹೀಗೆ ದಶರಥನಿಗೆ ನಾಲ ರು ಹೆಂಡತಿಯರಾದರು. 

ಕೆಲದಿನಗಳು ಅವರೆಲ್ಲ ಸುಖವಾಗಿರಲು ಅಪರಾಜಿತೆಯು ಗರ್ಭಧರಿಸಿ ರಾಮನೆಂಬ 
ಪುತ್ರರತ್ನಕ್ಕೆ ಜನ್ಮವಿತ್ತಳು. ಆ ನಂತರ ಸುಮಿತ್ರೆ ಕೆ ಕೆ ಸುಪ್ರಭೆಯರೂ ಗರ್ಭಧರಿಸಿ 
ಕ್ರಮವಾಗಿ ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ ಜನ್ಮವಿತ್ತರು. 

ಒಂದು ದಿನ ಇವರೆಲ್ಲರೂ ಓಲಗದಲ್ಲಿರಲು ಜನಕರಾಜನ ಕಡೆಯ ಚರನೊಬ ಶೆ 
ಬಂದು ಮಿಧಿಳೆಯಲ್ಲಿ ನಡೆದ ಘಟನೆಗಳನ್ನು ವಿವರಿಸಿದನು. . ವಿದೇಹರಾಜನಾದ 
ಜನಕನರಸಿ ವಿದೇಹಿಯು ಅವಳಿ ಮಕ್ಕಳನ್ನು ಹೆತ್ತಾಗ ಖೇಚರನೊಬ್ಬನ ನು ಬಂದು ಅವು 
ಗಳಲ್ಲಿ ಗಂಡುಮಗುವನ್ನು ಅಪಹರಿಸಿಕೊಂಡು ಹೋದನು. ಎಲ್ಲರೂ ರೋದಿಸುವಾಗ 
ನಿಮಿತ್ತಕನೊಬ್ಬನು ಬಂದು ಅಪ ಪಹೃತವಾದ ಮಗುವು ಮುಂದೆ ಖೇಚರೇಶ್ವ ರನಾಗಿ 
ನಿಮ್ಮನ್ನು ಸಂಧಿಸುತ್ತಾ ನೆ ಎಂದಾಗ ಅವರಿಗೆ ಸ ಸ್ವಲ್ಪ ಸಮಾಧಾನವಾಯಿತು. ಅವಳಿ 
ಜವಳಿಗಳಲ್ಲಿ ಉಳಿದ ಹೆಣ್ಣು ಮಗುವೇ ಸೀತೆ. ಅವಳೀಗ ಸುಂದರಿಯಾದ ಯುವತಿ. 
ಆಕೆಯನ್ನು ರಾಮನಿಗಿತ್ತು ವಿವಾಹವನ್ನು ಮಾಡಬೇಕೆಂಬ ಆಲೋಚನೆಯಲ್ಲಿ ಜನಕ 
ನಿರುವಾಗ ಶಬರರಾಜನೊಬ್ಬ ಅವನ ಮೇಲೆ ಯುದ್ದಕ್ಕೆ ಬಂದಿರುವನು ಎಂದು ಚರನು 
ತಿಳಿಸಿದಾಗ ರಾಮಲಕ್ಷ ಣರು ಸಹಾಯಕ್ಕೆ ಹೋದರು. ಇವರು ಬಂದ ವಾರ್ತೆಯನ್ನು 
ಕೇಳಿಯೇ ಶತ್ರುಗಳು. ಶರಣಾದರು. 


ಜನಕನು ರಾಮನಿಗೆ ಸೀತೆಯನ್ನಿತ್ತು ಮದುವೆ ಮಾಡಿದನು. ಒಮ್ಮೆ ನಾರದನು 


ಹಿ ಕುಮುದೇಂದು ರಾಮಾಯಣ 


ಸೀತೆಯನ್ನು ನೋಡಲು ಅಂತಃಪುರಕ್ಕೆ ಬರಲು ಸೀತಾಸಹಿತವಾಗಿ ಎಲ್ಲ ಹೆಣ್ಣುಗಳೂ 
ಓಡಿಹೋಗುತ್ತಾರೆ. ಇದರಿಂದ ಕುಪಿತನಾದ : ನಾರದನು ಸೀತೆಯ ಚಿತ್ರವೊಂದನ್ನು 
ನ ವಾಳಪುರದ ರಾಜ ಇಂದುಗತಿಯ ಬಳಿ ಹೋಗಿ “ನಿನ್ನ ಮಗ 

ಕೋಗ್ಗ ಕನ್ನೆ" ಎಂದು ಹೇಳುತ್ತಾನೆ. ಅದರಿಂದ ಉತ್ತೇಜಿತ 
ತಿ ಭೂಚರರು ಖೇಚರರಿಗೆ ಹೆಣ್ಣುಗಳನ್ನು ಕೊಡಲಾರರು ; ಆದ್ದರಿಂದ 
ಅಪಹರಿಸಿ ತರಲು ಏರ್ಪಾಟು ಮಾಡುತ್ತಾನೆ. ಚಪಳವಾಹಿ 'ಜೀಚ 
ತ್ರ ತಾ 


ತೀರ್ಮಾನವಾಗುತ್ತದೆ. : ಇಂದುಗತಿಯ ತಮ್ಮ ವಂಶಕ್ಕೆ ಪರಂಪರೆಯಿಂದ ಬಂದ 
ಸಾಗರವರ್ತ-ವಜಾ,ವರ್ತವೆಂಬ ಬಿಲ್ಲುಗಳೊಡನೆ ತನ್ನ ವರನ್ನು ಮಿಥಿಲೆಗೆ ಕಳಿಸುತ್ತಾನೆ... 


-ು 


ಸ್ಹಯಂವರವೇರ್ಪಟ್ಟಿತು. ದಶರಥನ ಸೆ ಸಂಜ್ಞೆಯೆಂತೆ ರಾಮನು ಬಿಲ್ಲುಗಳ ಬಳಿ 
ಹೋದಾಗ ಅಲ್ಲಿದ್ದೆ ಕಾವಲು ಸರ್ಪಗಳು ಹಿಂಜರಿದವು. ವೆಜ್ರಾವರ್ತವನ್ನು ಹೆದೆ 
ಯೇರಿಸಿ ರಾಮನು ಟಂಕಾರ ಮಾಡಿದ ; ಲಕ್ಷ್ಮಣನು ಸಾಗರಾವರ್ತದ ಹೆದೆಯೇರಿಸಿದ. 
ರಾಮನು ಸೀತೆಯನ್ನು ವರಿಸಿದರೆ, ಲಕ್ಷ್ಮಣನು. ಜನಕನ ಸ್ನೇಹಿತ ಚಂದ್ರಪ್ರಭನ 
ಹದಿನೆಂಟಂಮಂದಿ ರಾಜಕುಮಾರಿಯರನ್ನು ಮದುವೆಯಾದ. ಕನಕನ ಮಕ್ಕಳಾದ 
ತತ ಕನಕಪ್ರಭೆಯರನ್ನು ಭರತನಿಗಿತ್ತು ಮದುವೆ ಮಾಡಲಾಯಿತು, 

ಈ ವಿಷಯ ತಿಳಿದ ಇಂದುಗತಿಗೆ ಆಶ್ಚರ್ಯ--ಕೋಪಗಳುಂಟಾದವು. 
ಮಗ ಪ ಚಾ ವ ಸೀತಾ ರಾಮಲಕ್ಷ ಣರನ್ನು' ಸೆರೆ ಹಿಡಿದೋ ಕೊಂದೋ 
ಕರೆತರುವೆನೆಂದು ಕೋಪದಿಂದ ಹೊರಟ. ಸೈನ್ಯ ಸಮೇತವಾಗಿ ವಿದೇಹ ನಗರಕ್ಕೆ 
ಬಂದ ಪ್ರಭಾಮಂಡಳನಿಗೆ ಜಾತಿಸ್ಮರವಾಗಿ ಅವನು ಮೂರ್ಚೆಗೊಂಡನು. ಮೂರ್ಚೆ 
ತಿಳಿದಮೇಲೆ ಸೀತೆಯು ತನ್ನ ತಂಗಿಯೆಂದೂ, ಜನಕ-ವಿದೇಹಿಯರು ತಂದೆ ತಾಯಿ 
ಗಳೆಂದೂ ತಿಳಿಸಿದನು. ತಾನು ವಿನಾಕಾರಣ ರಾಮಲಕ್ಷ್ಮಣ ಜನಕರ ಮೇಲೆ" 
ಕೋಪಗೊಂಡಿದ್ದರಿಂದ ವ್ಯಥಿತನಾದ ಇಂದುಗತಿಯು ವೆ ೃರಾಗ್ಯದಿಂದ ಪ್ರಭಾ 
ಮೆಂಡಳನಿಗೆ ರಾಜ್ಯವನ್ನು ಒಪ್ಪಿಸಿ ದೀಕ್ಷೆ ' ಕೈಗೊಂಡನು. 

ಹಲವಾರು ಕಾಲ ಎಲ್ಲರೂ ಸುಖವಾಗಿರಲು ಒಂದು ದಿನ ದಶರಥನು ರಾಮ 
, ಬರಮಾಡಿಕೊಂಡು. ತಾನು ಜಿನದೀಕ್ಷೆಯನ್ನು ಕೈಗೊಳ್ಳುವು 
ದಾಗಿಯೂ ಅದರಿಂದ ರಾಮನಿಗೆ 'ಪಟ್ಟಕಟ್ಟಲು ಆಲೋ ಚಿಸಿರುವುದಾಗಿಯೂ ತಿಳಿಸು 
ತ್ತಾನೆ. ಅದನ್ನು ಕೇಳಿ ಭರತನೂ ವೈ ರಾಗೃತ ಪರನ ತಂದೆಯೊಡನೆ ದೀಕ್ಷೆವಹಿಸುವ ಆಸೆ 
ಕುನ್ನು  ವೃಕ್ಕಮಾಡುತ್ತಾನೆ. ಆ ವಿಷಯವನ್ನು ದೊರೆಯಿಂದ "ಕೇಳಿದ ಕೈಕೆಗೆ 
ವಳಿಗೆ ದಶರಥನಿಂದ ತಾನು ಪಡೆದು ಉಪಯೋಗಿಸಿ 


ಜ್‌ 
ನನ್ನು ಅಸ್ಸ ನ 


೮೬ 
ಲ್ಸ 
ತ 
ಲ್ಕ 
ತ್ರೈ 
ಗ 
© 
GL | 
ತ 
ಜೆ 
ಸ 
(॥ 


ಪ್ರಸ್ತಾವನೆ. . ದಿ 


ಕೊಳ್ಳದಿದ್ದ ಎರಡು ವರಗಳು ನೆನಪಿಗೆ ಬಂದವು. ತಕ್ಷಣ ದಶ೨ಥನಲ್ಲಿಗೆ ಬಂದು ' 


ವರಗಳನ್ನು ಬೇಡಿದಳು. ದಶರಥನು ಕೇಳು ಎಂದಾಗ ಭರತನಿಗೆ ಹದಿನಾಲ್ಕು 
ವರುಷಗಳ ಕಾಲ ರಾಜ್ಯಪದವಿಯನ್ನು ವಹಿಸಬೇಕೆಂದು ಕೇಳಿದಳು. ಇದರಿಂದ 
ಬೇರೆಲ್ಲರೂ ಅವಳ ಬಗೆಗೆ ಕ್ರೋಧವನ್ನು ವ್ಯಕ್ತಪಡಿಸಿದರು. ರಾಮನು ತಂದೆಯನ್ನು 
ಸಂತೈಸಿ ದಿಗ್ವಿಜಯಕ್ಕೆ. ಹೊರಡುವೆನೆದು ಹೇಳಿ ಬೀಳ್ಕೊಂಡು ತಾಯಿಯನ್ನು 
ಕಂಡಾಗ ಕೌಸಲೈಯು ಸೀತೆಯನ್ನು ಜೊತೆಗೆ ಕರೆದುಕೊಂಡು ಹೋಗಲು ತಿಳಿಸು 
ತ್ತಾಳೆ. ಹೀಗೆ ರಾಮ ಲಕ್ಷ್ಮಣ ಸೀತೆಯರು ಅಯೋಧ್ಯೆಯಿಂದ ಹೊರಟರು. 

ಅವರೆಲ್ಲ ಗಂಗಾನದಿಯನ್ನು ದಾಟಿ ಚಿತ್ರಕೂಟಕ್ಕೆ ಬಂದರು. ಆಮತಿ ದೇಶದೆ 
ಅರಸಾದ ಸಿಂಹೋದರನೆಂಬುವನು ಶ್ರಾವಕರಿಗಲ್ಲದೆ ಅನ್ಯರಿಗೆ ನಮಿಸೆನೆಂಬ ದಶಪುರದ 
ರಾಜನಾದ. ವಜ್ರಕರ್ಣನ ಮೇಲೆ ಯುದ್ದಸಾರಿದ್ದಾನೆ ಎಂಬ ವಿಷಯವನ್ನು ಕೇಳಿ 
ವಜ್ಞಕರ್ಣನನ್ನು ರಕ್ಷಿಸಲು ರಾಮಲಕ್ಷ್ಮಣರು ಮುಂದಾದರು. ಕೊನೆಗೆ ಸಿಂಹೋದರ 
ಶರಣಾಗತನಾದನು. ವಜ್ರಕರ್ಣನೊಡನೆ ಸ್ನೇಹದಿಂದಿರಲು ಅವನಿಗೆ ಹೇಳಿ ಇಬ್ಬರಿಗೂ 
ರಾಜ್ಯವನ್ನು ರಾಮನು ಹಂಚಿಕೊಡುತ್ತಾನೆ. ವೆಜ್ರಕರ್ಣನು ತನ್ನ ಎಂಟು ಮಂದಿ 
ಕುವರಿಯರನ್ನು ಲಕ್ಷ್ಮಣನಿಗಿತ್ತು ವಿವಾಹ ಮಾಡುತ್ತಾನೆ ; ಉಳಿದ ಅರಸರು ತಮ್ಮ 
ಮುನ್ನೂರು ಕುಮಾರಿಯರನ್ನವನಿಗೆ ಕೊಡುತ್ತಾರೆ. 

ರಾಮ ಸೀತೆ ಲಕ್ಷ್ಮಣರು ದೊಡ್ಡ ಕಾಡನ್ನು ಕಳೆದು ವಿಜಯಪುರಕ್ಕೆ ಬಂದಾಗ, 
ಒಂದು ದಿನ ರಾತ್ರಿ ಲಕ್ಷ್ಮಣನು ಕಾಡಿನಲ್ಲಿ ಹೊರಟಾಗ ತನ್ನನ್ನೇ. ಮದುವೆಯಾಗಲು 
ಬಯಸಿ,. ಲಕ್ಷ ನು ಕಾಡಿಗೆ ಹೋದ ವಿಚಾರವನ್ನು ಕೇಳಿ ತನ್ನ ಆಸೆ ನೆರವೇರದೆಂಬ 
ನಿರಾಸೆಯಿಂದ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದ ವನಮಾಲೆಯನ್ನು ರಕ್ಷಿಸಿ ಅವಳನ್ನು 
ಮದುವೆಯಾದನು. .ಅಂತೆಯೇ ಭರತನ ಮೇಲೆ ದಂಡೆತ್ತಿ ಹೋಗಲು ಯೋಚಿಸು 
ತ್ತಿದ್ದ. ಅತಿವೀರ್ಯನನ್ನು ಶಿಕ್ಷಿಸಿದನು ; ಅವನು ದೀಕ್ಷೆತಳೆದಾಗ ಅವನ ಮಗಳಾದ 
ರತಿಮಾಲೆಯನ್ನು ಲಕ್ಷ್ಮಣನು ವಿವಾಹವಾದನು. 

ದಂಡಕಾರಣ್ಯಕ್ಕೆ ಬಂದಾಗ ಲಕ್ಷ್ಮಣ ಸೀತೆರಾಮರನ್ನು ಜಟಾಯುವೂ ಹಿಂಬಾಲಿ 
ಸಿದನು. ಒಂದು ಬಾರಿ ಲಕ್ಷ್ಮಣನು ಕಾಡಿನಲ್ಲಿ ಬರುತ್ತಿರುವಾಗ ಸೂರ್ಯಹಾಸೆನೆಂಬ 
ದಿವ್ಯಖಡ್ಸವೊಂದು ಬರುತ್ತಿರಲು ಅದನ್ನು ವಶಮಾಡಿಕೊಂಡು ಬಿದಿರಮೆಳೆಯೊಂದಕ್ಕೆ 
ಹೊಡೆಯಲು ಅದರ ನಡುವೆ ತಪಸ್ಸು ಮಾಡುತ್ತಿದ್ದ ಶಂಭುಕನ ತಲೆ ಕತ್ತರಿಸಲ್ಪಟ್ಟ ಸತು. 
ಅವನ ತಾಯಿಯಾದ ಚಂದ್ರನಖಿ ಮಗನನ್ನು ಕೊಂದವನ ಮೇಲೆ ಸೇಡು ತೀರಿಸಿ 
ಕೊಳ್ಳಲೆಂದು ಪಂಚವಟಿಗೆ ಬಂದು ಅಲ್ಲಿ ರಾಮಲಕ್ಷ್ಮಣರ ಸೌಂದರ್ಯದಿಂದ ಮೋಹಿತ 
ಳಾದಳು. ಆದರೆ ಲಕ್ಷ್ಮಣನು ಅವಳನ್ನು. ಅಪಮಾನಗೊಳಿಸಿದಾಗ ಅವಳು ಆಕಾಶಕ್ಕೆ 
ಹಾರಿ ಖರನಿಗೆ ಈ ವಿಚಾರವನ್ನು ತಿಳಿಸಿದಳು. ಖರದೂಷಣರು ರಾಮಲಕ್ಷ ಣರ 
ಮೇಲೇರಿ ಬಂದರು. ಘೋರಯುದ್ಧದಲ್ಲಿ ಅವರನ್ನು ಲಕ್ಷ್ಮಣನು ಎದುರಿಸಿದನು. 


ಟೆ 


ಲ ಕುಮುದೇಂದು ರಾಮಾಯಣ 


ಕ್ರೌಂಚನದಿಯ : ತೀರದ ಪಂಚವಟಿಯ ಲತಾಮಂಟಪದಲ್ಲಿ ಸೀತೆಯು ರಾಮ 
ನೊಡನೆ ಇರುವುದನ್ನು ಆಕಾಶಮಾರ್ಗದಲ್ಲಿ ಸಂಚರಿಸುತ್ತಿದ್ದ ರಾವಣನು ಒಮ್ಮೆ ಕಂಡು 
ಅವಳಲ್ಲಿ ಆಕರ್ಷಿತನಾದನು. ಅವಲೋಕಿನೀ ವಿದ್ಯಾದೇವತೆಯನ್ನು ಬರಮಾಡಿಕೊಂಡು 
ಅವರಾರೆಂದು ರಾವಣನು ಕೇಳಿದಾಗ ದೇವತೆಯು ರಾಮಲಕ್ಷ ಣಸೀತೆಯರ ವೃತ್ತಾಂತ 
ವನ್ನು ಅರುಹಿದಳು. ರಾಮನ ವೈಭವವನ್ನು ತಿಳಿಸಿ ಲಕ್ಷ್ಮಣನು ದೊಡ್ಡ ಸಾಹಸಿಯೆಂದೂ 
ಸೂರ್ಯಹಾಸವನ್ನು ವಶಪಡಿಸಿಕೊಂಡು ಶಂಭುಕದೂಷಣ ಶ್ರಿಶರರನ್ನು ಕೊಂದು ಈಗ 
ಖರನೊಡನೆ ಯುದ್ಧಮಾಡುತ್ತಿರುವನೆಂದೂ ಹೇಳಿದಳು. ಸೀತೆಯಿಂದ ರಾಮನು 
ದೂರ ಹೋಗುವಂತೆ ಮಾಡುವ ಉಪಾಯವಾವುದೆಂದು ರಾವಣನು ಕೇಳಿದಾಗ 
ದೇವತೆ ಕೋಪಗೊಂಡಳು ; ಪರನಾರಿಯಲ್ಲಿ ಮೋಹಗೊಂಡ ಅವನನ್ನು ಛೇಡಿಸಿದಳು, 
ಆದರೆ ಹಟದಿಂದ ರಾವಣನು ರಾಮನನ್ನು ಸೀತೆಯಿಂದ ದೂರಮಾಡುವ ರೀತಿಯನ್ನು 
ಹೇಳೆಬೇಕೆಂದಾಗ ವಿಧಿಯಿಲ್ಲದೆ ದೇವತೆ ಅದಕ್ಕೆ ಸಮ್ಮತಿಸಿದಳು. ಲಕ್ಷ್ಮಣನು ಯುದ್ಧ 
ದಲ್ಲಿ ತನಗೆ ತೊಂದರೆಯಾದರೆ ಸಿಂಹನಾದವನ್ನು ಮಾಡುವೆನೆಂದೂ, ಆಗ ರಾಮನು 
ಸಹಾಯಕ್ಕೆ ಬರಬೇಕೆಂದೂ ತಿಳಿಸಿದ್ದಾನೆ. ಲಕ್ಷ್ಮಣನಿಗೆ ಅರಿವಿಲ್ಲದಂತೆ ಸಿಂಹನಾದ 
ಮಾಡಿದರೆ ರಾಮನು ಆಯೆಡೆ ಹೋಗುವನೆಂದು ವಿದ್ಯೆ ತಿಳಿಸಿತು. ಅದರಂತೆ ಮಾಡಲು 
ಬೆಸಗೊಂಡಾಗ ಸಿಂಹನಾದವನ್ನು ಅವಲೋಕಿನಿ ಮಾಡಿತು. ಲಕ್ಷ್ಮಣನಿಗೆ ಅಪಾಯ 
ವುಂಟಾಗಿದೆಯೆಂದು ಭಾವಿಸಿ ರಾಮನು ಸೀತೆಗೆ ತಿಳಿಸಿ ಆ ಕಡೆ ಹೊರಟನಂ. 


ಈ ಸಂದರ್ಭವನ್ನೇ ಕಾಯುತ್ತಿದ್ದ ರಾವಣನು ಸೀತೆಯನ್ನೆತ್ತಿಕೊಂಡು ತನ್ನ 
ವಿಮಾನದಲ್ಲಿಟ್ಟುಕೊಂಡು ಹಾರಿದನು. ಇದನ್ನು ಕಂಡ ಜಟಾಯುವು ಅವನೊಡನೆ 
ಯುದ್ಧ ಕ್ಕೆ ನಿಲ್ಲಲು ರಾವಣನು ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ನೆಲಕ್ಕೆ ಉರುಳಿ 
ಸಿದನು. : ಮುಂದೆ ಸಾಗುತ್ತಿರುವಾಗ ಪ್ರಲಾಪಿಸುವ ಸೀತೆಯ ಧ್ವನಿಯನ್ನು ಕೇಳಿ 
ಅರ್ಕಜಟಿಯೆಂಬುವವನ ಮಗ ರತ್ನಜಟಿಯು ರಾವಣನನ್ನು ಅಡ್ಡಗಟ್ಟಿದನು. 
ವಿದ್ಯಾಚ್ಛೇದದಿಂದ ಅವನನ್ನು ಕೆಡಹಿ ರಾವಣನು .ಮುಂದೆ ಸಾಗಿದನು. ಲಂಕೆಗೆ 
ಬಂದು ಸೀತೆಯನ್ನು ವನವೊಂದರಲ್ಲಿರಿಸಿ ತನ್ನವರನ್ನು ಕಾವಲಿಗಿರಿಸಿದ. 


ಇತ್ತ ರಾಮನು ತನ್ನೆಡೆಗೆ ಬರುವುದನ್ನು ಕಂಡ ಲಕ್ಷ್ಮಣನು ಇದೆಲ್ಲ ಮಾಯೆ 
ಯಿಂದಾದುದೆಂದು ಬಗೆದು ರಾಮನನ್ನು ವಾಪಸು ಕಳಿಸಿ ತಾನು ಯುದ್ಧದಲ್ಲಿ ತೊಡ 
ಗಿದನು. ರಾಮನು ಮತ್ತೆ ಪಂಚವಟಿಯಲ್ಲಿಗೆ ಬಂದು ಸೀತೆಯನ್ನು ಕಾಣದೆ ವಿರಹಾ 
ನಳೆನಿಂದ ಬೇಯತೊಡಗಿದನು. ಸೀತೆಯ ಅಪಹರಣದ ವಿಚಾರ ಅವಳ ಅಳಲು 
ಇವುಗಳು ಕಾಡಿನ ಗಿಳಿಯೊಂದರಿಂದ ರಾಮನಿಗೆ ತಿಳಿಯಿತು. ಅವನ ದುಃಖ ಮತ್ತಷ್ಟು 
ಹೆಚ್ಚಿತು. ಲಕ್ಷ್ಮಣನು ಖಚರಸಂಹಾರವನ್ನು ಮಾಡಿ ಲತಾಮಂಟಪಕ್ಕೆ ಬಂದು ಅಣ್ಣ 
ಅತ್ತಿಗೆಯರನ್ನು ಕಾಣದೆ ಕಳವಳಗೊಂಡನು, ಅವರನ್ನು ಹುಡುಕುತ್ತ ಬಂದಾಗ 


ಪ್ರಸ್ತಾವನೆ. ೧ 1. | ಪ 


ಕಾಡಿನ ಗಿಳಿಯಿಂದ ಸೀತಾಪಹರಣದ ವಿಷಯ ತಿಳಿದು ಪರಿತಪಿಸಿದ. ರಾಮನನ್ನು 
ಹುಡುಕುತ್ತ ಬಂದು ಅವನನ್ನು ಸೇರಿದ. 

ತನ್ನ ತಂದೆಯನ್ನು ಹಿ ಪುರವನ್ನಾಕ್ರೆ ಮಿಸಿದ್ದ ಖರನನ್ನು ಕೊಂದ ಲಕ್ಷ್ಮಣ 
ನಿಂದ ಉಪಕೃತನಾದ ವಿರಾಧಿತನು ರಾಮಲಕ್ಷ ರಲ್ಲಿ : ಬಂದು ಅವರಿಗೆ ನಮಸ್ಕ ರಿಸಿ 
ಸೀತೆಯನ್ನು ಬಲು ಏರ್ಪಾಟು ಮಾಡಕಿುದಾಗಿ ಹೇಳಿ ಅವರನ್ನು ರ 
ಲಂಕೆಗೆ ಕರೆದುಕೊಂಡು ಹೋದನು. ರಾಮಲಕ್ಷ ಣರ ವಿಚಾರವನ್ನು ಕೇಳಿದ 
ಸುಗ್ರೀವನು ತನ್ನ ಸತಿವಿರಹದಿಂದ ಪರಿತಪಿಸಿ, ಅವರು ತನಗೆ ಸಹಾಯ ಮಾಡಬಹು. 
ದೆಂದು ಅವರ ಬಳಿ ಬರುತ್ತಾನೆ. ಅವನಾರೆಂದು ಕೇಳಿದಾಗ ರಾಮ ಲಕ್ಷ್ಮಣರಿಗೆ 
ವಿರಾಧಿತನು ಸುಗ್ರೀವನ ಎಷಯವನ್ನು ಹೇಳುತ್ತಾನೆ. ಖಳನೊಬ್ಬನು ಸುಗ್ಗಿ ವನ 
ಸತಿಯಾದ ತಾರೆಯಲ್ಲಿ ಮೋಹಗೊಂಡು ಸಿಗಿ ಓೀವನಂತೆಯೇ ವೇಷಧರಿಸಿ ಅರಮನೆ 
ಯನ್ನು ಹೊಗುತ್ತಾನೆ. ಬೇರೆಲರೂ ಮೋಸಹೋದರೂ ತಾರೆ ಮಾತ್ರ ಅವನನ್ನು 
ಮಾಯಾಸುಗಿ, ೇೀವನೆಂದು ಗುರುತಿಸಿ ಅಡಗಿಕೊಳ್ಳುತ್ತಾಳೆ. ನಿಜಸುಗ್ರೀವ- ರಾಯಾ 
ಸುಗ್ರೀವರಿಗೆ ಯುದ್ಧ ವಾಗುತ್ತದೆ. ಆದರೆ ಸುಗ್ರಿ he ಆ ಕಪಟಿಯನ್ನು ಗೆಲ್ಲಲಾರದವ 
ನಾಗಿದ್ದಾನೆ. ಅವನಿಗೆ ಸಹಾಯಮಾಡಿ ತಾರೆಯನ್ನು ದೊರಕೆಸಿಕೊಡಬೇಕೆಂದು 
ಜಾಂಬವಂತ ನು ಕೇಳುತ್ತಾನೆ. ಅದರಂತೆಯೇ ರಾಮನು ಸಾಹಸಗತಿಯೆಂಬ ಮಾಯಾ 
ಸುಗ್ರೀವನನ್ನು ಸಂಹಾರ ಮಾಡುತ್ತಾನೆ. ಹಾಗೇ ಸುಗ್ರೀವನು ತಾನು ಮಾತು 
ಕೊಟ್ಟಂತೆ ಸೀತೆಯನ್ನು ಹುಡುಕಲು ಎಲ್ಲೆಡೆಗೆ ಎದ್ಯಾಧರ ಸೇ ೇನೆಯನ್ನು ಕಳಿಸುತ್ತಾನೆ ; 
ಇಚ್ಛಾ ಹುಡುಕುತ್ತ ಹೊರಡುತ್ತಾನೆ. ಎದ್ಯಾಚೆ ದಿಂದ ಕೆಳಗೆ ಉರುಳಿಬಿದ್ದಿ ದ್ದ 
ರತ್ನ ಜಟಿಯಿಂದ ಸೀತಾಪಹರಣದ ವ ವೃತ್ತಾ ತವನು, ತಿಳಿದು, ರಾವಣನೇ ಸೀತೆಯನ್ನು 
Fh ಕೊಂಡು ಹೋದ ವಿಷಯವನ್ನು "ರಾಮನಿಗೆ ತಿಳಿಸುತ್ತಾನೆ. ರತ್ನ ಜಟಿಗೆ 
ಮತ್ತೆ ಅವನ ರಾಜ್ಯ ದೊರೆಯುತ್ತದೆ. ರಾಮನು ಬೆಸಗೊಂಡಾಗ ಜಾಂಬೂನದನು 
ಲಂಕೆಯ ವಿಷಯ, ರಾವಣನ ವಿಷಯಗಳನ್ನೆಲ್ಲ ವಿಸ್ತಾರವಾಗಿ ಹೇಳುವನು. 

ಸೀತೆಯನ್ನು ಕಂಡು ಆಕೆಗೆ ತನ್ನ ಮುದ್ದಿ ಶ್ರಕೆಯನ್ನಿತ್ತು ಆಕೆ ಕೊಡುವ ಚೂಡಾ 
ಮಣಿಯನ್ನು ತೆಗೆದುಕೊಂಡು ಬರುವವರುರು ಎಂದು ಶಿ ರಾಮನು ಸಭೆಯಲ್ಲಿ 
ಕೇಳಿದಾಗ ತಾನು ಹೋಗುವುದಾಗಿ ಹನುಮನು ಸಿದ್ದನಾದ. . ಹಾಗೆಯೇ ತನ್ನ 
ವಿಮಾನವನ್ನೇರಿ ಲಂಕೆಗೆ ಬಂದು ಲಂಕಿಣಿಯೆಂಬ ಹೆಸರಿನ ಕೋಟೆಯನ್ನೊ ಡೆದು. 
ದಾ _ರಪಾಲಕನಾದ ವಜ್ರಮುಖನೆಂಬ ಅಸುರನನ್ನು ಕೊಂದು ಅವನ ಮಗಳಾದ 
' ಲಂಕಾಸುಂದರಿಯನ್ನು ಮದುವೆಯಾದನು. ಲಂಕಾಪುರವನ್ನು ಹೊಕ್ಕು ಅಲ್ಲಿನ 
ವಿವಿಧ ದೃಶ್ಯಗಳನ್ನು ಕಂಡು ಕೊನೆಗೆ ಸೀತೆಯನ್ನು ತಾನು ಅವಳಿಗೆ ಮಾತ್ರ ಕಾಣು 
ವಂತೆ ಕಂಡು ತನ್ನ ವಿಷಯ, ರಾಮನ ವಿಚಾರಗಳನ್ನು ಹೇಳಿ ರಾಮನ ಮುದ್ರಿಕೆ 


ಯನ್ನು. ಕೊಡುತ್ತಾನೆ ; ಸ ಸ್ವಲ್ಪಕಾಲದಲ್ಲಿಯೇ ರಾಮಲಕ್ಷ್ಮಣರು ಬರುವರೆಂದು 


ಸಿಂ ಕುಮುಾಡೇಂದು ರಾಮಾಯಣ 


ಸಮಾಧಾನ ಮಾಡುತ್ತಾನೆ. ಸೀತೆ ಆನಂದ ಪಡುತ್ತಾಳೆ. ಅವಳಿತ್ತ ' ಚೂಡಾ 
ಮಣಿಯನ್ನು ತೆಗೆದುಕೊಂಡು ನಮಸ್ಕಾರ ಮಾಡುತ್ತಾನೆ. ಎಲ್ಲರಿಗೂ ಕಾಣುವ 
ಆಕಾರವನ್ನು ತಳೆಯಲು ಅವನನ್ನು ಕಂಡು ಕೊಲ್ಲಲು ಹವಣಿಸಿದ ಕಾಪಿನಾಳುಗಳಿಗೂ 
ಹನುಮನಿಗೂ ಘೋರ ಯುದ್ಧೆವಾಗುತ್ತದೆ. ಅನೇಕ ಅಸುರರನ್ನು ಕೊಂದು. ಲಂಕಾ 
ಪುರವನ್ನು ಸುಟ್ಟು ಶ್ರೀರಾಮನಲ್ಲಿಗೆ ವಾಪಸಾಗುತ್ತಾನೆ. ಲಂಕೆಯ ವಿಷಯ 
ಗಳನ್ನೆಲ್ಲ ಅರುಹಿ ಸೀತೆಯಿತ್ತ ಚೂಡಾಮಣಿಯನ್ನು ರಾಮನಿಗೆ ನೀಡುತ್ತಾನೆ. 

ರಾಮ ಲಕ್ಷ್ಮಣರು ಮಿತ್ರರೆಲ್ಲರೊಡನೆ ಲಂಕಾಪುರದತ್ತ ದಿಗ್ವಿಜಯ ಯಾತ್ರೆ 
ಯನ್ನು ಕೈಗೊಂಡರು. ಈ ವಿಚಾರವನ್ನು ಕೇಳಿದ ರಾವಣನು ಸಭೆಯಲ್ಲಿ ಕೋಪ 
ಗೊಂಡು ತನ್ನ ಚಂದ್ರಹಾಸಕ್ಕೆ ಇದಿರಾರೂ ಇಲ್ಲವೆಂದನು. ವಿಭೀಷಣನು ಅಣ್ಣನಿಗೆ 
ಸೀತೆಯನ್ನೊಪ್ಪಿಸಿ ಕೊಡುವಂತೆ ಬುದ್ದಿ ಹೇಳಿದನು. ಅದನ್ನು ಕೇಳಿ ರಾವಣನು ತಮ್ಮ 
ನನ್ನು ಕೊಲ್ಲಲುದ್ಯುಕ್ತನಾದಾಗ ಗೋತ್ರವಧೆ ಸರಿಯಲ್ಲವಂದೂ ಬೇಕಾದರೆ ಲಂಕೆ 
ಯಿಂದ ಹೊರಗಟ್ಟಬಹುದೆಂದೂ ಹಿರಿಯರು ನುಡಿಯಲು ವಿಭೀಷಣನನ್ನು ಹಾಗೆಯೇ 
ಹೊರಕ್ಕೆ ಕಳಿಸಿದನು. ವಿಭೀಷಣನು ರಾಮನ ಬಳಿಗೆ ಬಂದು ಅವನ ಸ್ನೇಹವನ್ನು 
ಪಡೆದನು. ಅವರೆಲ್ಲ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿ ಬಹು ಬೇಗ ಲಂಕೆಯನ್ನು 
ಸೇರಿ ಬಿಡಾರಗಳನ್ನು ಹೂಡಿದರು. 

 ರಾವೆಣನ-ರಾಮನೆ ಕಡೆಯ ಚತುರಂಗಬಲಗಳು ಪರಸ್ಪರ ಘೋರ ಯುದ್ಧದಲ್ಲಿ 

ತೊಡಗಿದವು. ರಾವಣನ ಕಡೆ ತುಂಬ ನಷ್ಟವಾಯಿತು. ನಾಯಕಮಣಿಗಳು ಯುದ್ಧ 
ದಲ್ಲಿ ತೊಡಗಿದರು. ಒಂದು ಘಟ್ಟದಲ್ಲಿ ಲಕ್ಷ್ಮಣನನ್ನು ರಾವಣನು ದಿವ್ಯಶಕ್ತಿಯಿಂದಿಡಲು 
ಲಕ್ಷ್ಮಣನು ಮೂರ್ಚೆವೋದನು. ರಾಮನು ಚಿಂತಾಕುಲಿತನಾಗಿರಲು ಅತಿಚಂದ್ರನೆಂಬ 
ಖೇಚರನು ಅವನ ಮೂರ್ಚೆಯನ್ನು ಹೋಗಲಾಡಿಸುವ ಔಷಧಿಯು ತನಗೆ ಗೊತ್ತೆಂದು 
ಹೇಳಿದನು. ಅದರ ಪ್ರಕಾರ ವಿಶಲ್ಯಾ ಸುಂದರಿಯು ಮಿಂದ ಗಂಧೋದಕವನ್ನು ತರಲು 
ಸಾಕೇತಪುರಕ್ಕೆ ಹನುಮಾದಿಗಳು ಹೊರಟರು. ವಿಶಲ್ಯಾಸುಂದರಿಗೆ ಲಕ್ಷ್ಮಣನೇ ವರ 
ನೆಂದು ತಿಳಿದ ಭರತನು ಆಕೆಯನ್ನೂ ಗಂಧೋದಕದೊಡನೆ ಕಳಿಸಿದನು. 

ಇತ್ತ ರಾವಣನು ಲಕ್ಷ್ಮಣನ ಪುಣ್ಯಪ್ರಭಾವವನ್ನು . ಕೇಳಿ ಬಹುರೂಪಿಣೀ ವಿದ್ಯೆ 
ಯನ್ನು ಸಾಧಿಸಲು ನಿರ್ಧರಿಸಿ, ತನ್ನನ್ನಾರೂ ಯಾವ ಕಾರಣಕ್ಕೂ ಎಬ್ಬಿ ) ಸಬಾರದೆಂದು 
ಎಚ್ಚರಿಸಿ ದಿವ್ಯ ಮಂತ್ರೋಚ್ಛಾರ ಮಾಡಲು ತೊಡಗಿದನು. ವಾನರ ಸೇನೆಯು ರಾವಣನ 
ಅಂತೇಪುರವನ್ನು ಹೊಕ್ಕು ಕುಲವನಿತೆಯರಲ್ಲಿ : ಹಾಹಾಕಾರವನ್ನುಂಟುಮಾಡಿತಾ. 
ಮಂಡೋದರಿಯೇ ಮೊದಲಾದ ಸ್ತ್ರೀಯರು ರಾವಣನ ಬಳಿ ಬಂದು ಗೋಳಿಡುತ್ತ 
ತಮ್ಮನ್ನು ಕಾಪಾಡಬೇಕೆಂದು ಕೇಳಿಕೊಂಡರೂ ಅವನು ವಿಚಲಿತನಾಗದೇ ತಪಮಾಡಿ 
ಯನ್ನು ಸಾಧಿಸಿದನು. ದೇವತಯು ಪ್ರತ್ಯಕ್ಷವಾಗಿ ರಾವಣನ ಮನೋಭಿಷ್ಟವನ್ನು 
ು ರಾಮಲಕ್ಷ್ಮಣರನ್ನು ಕೊಲ್ಲಲು ಸಾಧ್ಯವಿಲ್ಲವೆಂದೂ ಮಿಕ್ಕವರನ್ನು ಸಂಹರಿಸಬಹು 


ಪ್ರಸ್ತಾವನೆ | ಕ ೧0 


ದೆಂದೂ ಹೇಳಲು ರಾವಣನು ಎದೈಗೆ ನಮಸ್ಕರಿಸಿ ಹೊರಟನು. ತಾನು ವಿದ್ಯೆಯನ್ನು 
ಸಾಧಿಸಿರುವುದರಿಂದ ತನಗೆ ಯಾರೂ ಎದುರಿಲ್ಲವೆಂಬ ಮದದಿಂದ ಚಿತ್ರಮಂಟಪಕ್ಕೆ ಸೀತೆ 
ಯಿದ್ದಲ್ಲಿಗೆ ಬರುತ್ತಾನೆ. ಧರಣೀತನೂಜೆಯ ಅವಸ್ಥೆ ಯನ್ನು ಕಂಡು ತಾನು ಈ ಮಹಾ 
ಸತಿಗೆ ಅನ್ಯಾಯ ಮಾಡಿದೆನೆಂದು ಪರಿತಪಿಸುತ್ತಾನೆ. ಆದರೆ ಅವಳನ್ನು ಹಾಗೆಯೇ ರಾಮೆನಿ 
ಗೊಪ್ಪಿಸುವುದು ಅಭಿಮಾನ ಹಾನಿಯೆಂದಂ ಶಿಳಿದು ““ಧುರದೊಳದಣ30 ಪಿಡಿದು ತಂದು 
ರಾಮಾಚ್ಯುತರ ನೆರೆದು ಜನಕಜೆವೆರಸು ಕಳಿಸುವೆಂ ನಿರ್ಜಿತರಂ'' ಎಂದು ತೀರ್ಮಾನಿಸಂ 
ತ್ತಾನೆ. ಆದರೆ ರಾವಣನು ಲಕ್ಷ್ಮಣನನ್ನು ಯುದ್ಧದಲ್ಲಿ ಕೊನೆಗೂ ಎದುರಿಸಲಾರದೇ 
ಹೋದ. ಅವನ ಚಂದ್ರಹಾಸವನ್ನು ಲಕ್ಷ ಇನು ಸೂರ್ಯಹಾಸದಿಂದ ಖಂಡಿಸು 
ತ್ತಾನೆ. . ರಾವಣನು ಸುದರ್ಶನ ಚಕ್ರವನ್ನು. ಪ್ರಯೋಗಿಸಲು ಅದು ಲಕ್ಷ್ಮಣನನ್ನು 
ಪ್ರದಕ್ಷಿಣೆ ಬಂದು ನಿಂತುಬಿಟ್ಟಿತು. ಆ ಚಕ್ರದಿಂದ ರಾವಣನನ್ನು ಹೊಡೆ ಎಂದು ಬಲ 
ಭದ್ರನಾದ ರಾಮನು ಹೇಳಲು ಲಕ್ಷ್ಮಣನು ಅಂತೆಯೇ ಮಾಡಲು ದಶಶಿರನು ಪ್ರಾಣ 
ಗತನಾಗಿ ಬಿದ್ದನು. ರಾಕಾ ಅಣ್ಣನ ಸಾವಿನಿಂದ .ಮೂರ್ಚೆವೋಗುತ್ತಾನೆ ; 
ಅಂತಃಪುರ ಸ ಸ್ತಿ ಯರು ಗೋಳಿಡುತ್ತಾರೆ. 
ಹೀಗೆ ರಾವಣಸಂಹಾರಾನಂತರ ರಾಮನು ಲಕ್ಷ್ಮಣ ಸೀತೆಯರೊಡನೆ 
ವಿಮಾನವನ್ನೇರಿ ಅಯೋಧ್ಯೆಯ ಕಡೆಗೆ ಪ್ರಯಾಣ ನೆ. ದಾರಿಯಲ್ಲಿ 
ಬರುತ್ತ ತಾವು ವನವಾಸಕಾಲದಲ್ಲಿದ್ದ ಜಾಗಗಳನ್ನು ಸೀತೆಗೆ ತೋರಿಸುತ್ತ ಹಳೆಯ 
ನೆನಪುಗಳನ್ನು ಕೆದಕುತ್ತ ಊರನ್ನು K ತಲುಪುತ್ತಾ ರೆ.. ಅವರ ಬರವನ್ನು ತಿಳಿದ ಭರತನು 
ಈ ವಿಚಾರವನ್ನು ಕೌಶಲೈ ಸುಮಿತ್ರೆ ಕೈಕೆ ಸುಪ್ರಭೆಯರಿಗೆ ತಿಳಿಸಿದಾಗ ಎಲ್ಲರಿಗೂ 
ನನಚವಾಗುತ್ತ ದೆ. ತುಂಬ ಉತ್ಪಾಹದಿಂದ ರಾಮನನ್ನು ಸ್ವಾಗತಿಸುತ್ತಾರೆ. ಈ 
ಭವದ ನಂತರ ಅಯೋಧ್ಯಾಪುರದ ಜಿನಮಂದಿರದಲ್ಲಿ ಶ್ರೀರಾಮನು ಮಹಾಭಿ 
ವನ್ನು ಮಾಡಿಸುತ್ತಾನೆ, 


“ಪಂಪರಾಮಾಯಣ' ಮತ್ತು "ಕುಮುದೇಂದು ರಾಮಾಯಣ” 


ಕುಮುದೇಂದುವಿಗೆ ನಾಗಚಂದ್ರನೇ ಸ್ಫೂರ್ತಿಯ ನೆಲೆಯೆಂಬುದು ಸುಸ್ಪಷ್ಟ. 
ಆದರೆ ನಾವಾಗಲೇ ಗಮನಿಸಿರುವಂತೆ ಕುಮುದೇಂದು ರಾಮಾಯಣ ಣವು ರಾವಣ 
ವಧಾನಂತರ ಶ್ರೀರಾಮನು ಅಯೋಧ್ಯೆಗೆ ಮರಳುವವರೆಗಿನ ಕಥಾಭಾಗವನ್ನು ಮಾತ್ರ 
ಹೊಂದಿದೆ. ಇದಕ್ಕೆ ಕಾರಣವೇನಿದ್ದಿ ತೋ ಸ್ಪಷ್ಟವಾಗಿ ತಿಳಿಯದು. ಪ್ರಾಯಶಃ 
ಕುಮುದೇಂದು ಆ ಮಧ್ಯೆ ತೀರಿಕೊಂಡಿದ್ದರಿಂದ ಹೀಗಿರಬಹುದು. : ಆದರೆ ಪಂಪ 
ರಾಮಾಯಣದ ಕತೆಯನ್ನು ಚಾಚೂ ತಪ್ಪದಂತೆ ಕುಮುದೇಂದು ಅನುಸರಿಸಿದ್ದಾನೆ. 
ಬಹುಶಃ " ಚಂಪೂರೂಪದ ರಾಮಾಯಣವನ್ನು ಹಾಡುಗಬ್ಬವಾಗಿ ಹೇಳಿ 


ಅದನ್ನು ಹಚ್ಚು ಪ್ರಚುರಪಡಿಸುವ ಉದ್ದಿ ಶವೇ ಕುಮುದೇಂದುದಿಗೆ ಇದ್ದಿರಬೇಕು. 


೧೨ ಕುಮುದೇಂದು ರಾಮಾಯಣ 


ಹೀಗಾಗಿ ಅನೇಕ ಸಂದರ್ಭಗಳಲ್ಲಿ ಭಾವನೆಯನ್ನು ಮಾತ್ರವಲ್ಲ ಭಾಷೆಯನ್ನು ಈ 
ಕವಿ ನಾಗಚಂದ್ರನಿಂದ ಎರವಲಾಗಿ ಪಡೆಯುತ್ತಾನೆ. ಆದರೆ ಕವಿಗೆ ಸೊ ಶೀಪ 
ಜ್ಞತೆಯೇ ಇಲ್ಲವೆನ್ನುವುದು ಅನ್ಯಾಯದ ಮಾತು. ಎಷ್ಟೋ ವೇಳೆ: ನಾಗಚಂದ್ರನ 
ಸನ್ನಿವೇಶಗಳನ್ನು ಸಂಕ್ಷೇಪಗೊಳಿಸುತ್ತಾನೆ; ಇನ್ನೆಷ್ಟೋ ಕಡೆ ದೀರ್ಥಿಸುತ್ತಾನೆ. ಕವಿ 
ವರ್ಣನಾಪ್ರಿಯನಾದ್ದರಿಂದ ಸಂದರ್ಭ ಸಿಕ್ಕಿದಾಗಲೆಲ್ಲ ವರ್ಣನೆಯನ್ನು ದೀರ್ಥವಾಗಿಸು 
ತ್ತಾನೆ. ಈ ವರ್ಣನ ಪ್ರಿಯತೆ ಎಷ್ಟೋ ವೆಳೆ ಆಭಾಸಕ್ಕೂ ಎಡೆಮಾಡಿಕೊಡರಿ 
ಸಂಭವವುಂಟು, ಕೆಲವು ದೃಷ್ಟಾಂತಗಳಿಂದ ಈ ಎರಡು ಕಾವ್ಯವನ್ನು ಹೋಲಿಸ 
ಬಹುದು. | 

ಕುಮುದೇಂದು ವರ್ಣನಾಪ್ರಿಯನೆಂದು ಆಗಲೇ ಹೇಳಿದೆ. ಯುದ್ಧದ 
ವರ್ಣನೆಯನ್ನು ಈ ಕವಿ ಯತೀಂದ್ರನಾದರೂ ದೀರ್ಫವಾಗಿ ಮಾಡುತ್ತಾನೆ. ಸೀತೆ 
ಯನ್ನು ಕಂಡಾಗ ರಾವಣನ ಮನಸ್ಸಿನಲ್ಲಿ ಒಂದು ಬಗೆಯ ಆಘಾತವುಂಟಾಗುವ 
ಪ್ರಭಾವವನ್ನು ನಾಗಚಂದ್ರನು ಕೆಲವೇ ಪದ್ಯಗಳಲ್ಲಾದರೂ ಅತ್ಯಂತ ಶಕ್ತಿಯುತವಾಗಿ 
ವರ್ಣಿಸುತ್ತಾನೆ (ರಾಮಚಂದ್ರ ಚರಿತ ಪುರಾಣ ೯.೭೬-೮೬) ಈ ಭಾಗವನ್ನು ಕುಮು 
ದೇಂದ್ರ ಹ್ರಸ್ವಗೊಳಿಸಿರದಿದ್ದರೂ ವರ್ಣನೆಯು ಅಷ್ಟು ಶಕ್ತಿಯುತವಾಗಿಲ್ಲ. ಆದರೆ 


ನ್‌್‌ 


ಕೆಲವು ಪದ್ಯಗಳು ಸುಂದರವಾಗಿವೆ. ಉದಾಹರಣೆಗೆ ಈ ಪದ್ಯ: 


ಒಂದತಿ ಹರುಷಮನೊಂದು ವಿಷಾದನು 
ನೊಂದು ಕೌತುಕಮನೊಂದತಿ ಕೋಪಮ 
ನೊಂದಾಕುಳತೆಯನೊಂದು ಭಯಮನಿಯರದೊಂದತಿ ಸಂಭ್ರಮಮಂ ' 
ಒಂದು ವಿಚಾರಮನೊಂದಾತುರತೆಯ 
ನೊಂದಾಗಳೆ ಸಾತಿ ಶಿಕ ಚೇಷ್ಟೆಗಳಂ 
ಕಂದರ್ಪಂ ಮುಳಿದೆಸೆ ತಳೆದುವು ದಶಮುಖಂಗಳು ರಾವಣನ 
' (ಕುಮು. ರಾ. ೧೦.೬) 


ಹಲವು ಮುಖಗಳ ರಾವಣನಲ್ಲಿ ಸೀತೆಯನ್ನು ಕಂಡಾಗ ಆದ ವಿವಿಧ ಭಾವಗಳ ಸಂಕಿರ್ಣ 
ಸ್ವರೂಪವನ್ನು ಚಿತ್ರಿಸಲು ಕವಿ ಇಲ್ಲಿ ಸಮರ್ಥನಾಗಿದ್ದಾನೆ. ಆದರೆ ರಾವಣನು 
ಸೀತೆಯನ್ನು ವಿಮಾನದಲ್ಲಿರಿಸಿಕೊಂಡು  ಅಪಹರಿಸಿದಾಗ : ಭೆಯಚಕಿತೆಯಾದ 
ಆಕೆ ದುಃಖವಿಹ್ವಲೆ ಯಾಗಿ ಮಾಡುವ ಆಕ್ರಂದನವಂತೂ ಖಂಡಿತ ನಾಗಚೆಂದ್ರ 
ನಲ್ಲಿಯಷ್ಟು ಕರುಣರಸಪೂರಿತವಾಗಿಲ್ಲ. ಅರ್ಕಜಟಿಯ ಮಗ ರತ್ನಜಟಿಯ ರಾವಣ 
ನನ್ನು ಎದುರಿಸಿದಾಗ ನುಗಚಂದ್ರನು "ಆ ದಾನವಂ ಅರ್ಕಜಟಿಯ ನಣ್ಣೆಂಗವನೊಳ್‌ 
ಕಾದದೆ ಕರುಣಿಸಿ ವಿದ್ಯುಚ್ಛೇದಂ ಗೈದಂ ನಿರಂಕುಶು ' ದಶೆಕೆಂಠಂ'' (ರಾಮ. ಚ, 


ಪೃಸ್ತಾನಿ 1 ೯ ೧೩ 


ಪು. ೯-೧೪೬) ಎಂದಷ್ಟೇ ಹೇಳಿದರೆ, ಕುಮುದೇಂದುವು ಅವರ ಯುದ್ಧ ವನ್ನು ಹನ್ನೆರಡು 
ಪದ್ಯಗಳಲ್ಲಿ ವರ್ಣಿಸಿ ಕೊನೆಗೆ ವಿದ್ಯಾ ಚ್ಛೇದ ಮಾಡಿದುದನ್ನು ಹೇಳುತ್ತಾ ನೆ. 
ಸೀತಾಪಹರಣದ ವಿ ತ್ರ ತ ರೋದನವನ್ನು ಕೇಳಿದ ಕಾಡಿನ ಗಿಳಿಯೊಂದರ 
ಪುನರುಕ್ತಿಯಿಂದ ರಾಮನಿಗೆ ತಿಳಿಯುತ್ತದೆ, ಆ ನಂತರ ಲಕ್ಷ್ಮಣನಿಗೂ ತಿಳಿಯುತ್ತದೆ. 
ಈ ತಂತ್ರವು ಚಮತ್ಕುರಯುತವಾದರೂ, ಸುಂದರವಾಗಿದೆ. ಹಾಗೆಯೇ ಖರಸಂಹಾರದ 
ನಂತರ ಲಕ್ಷ್ಮಣನು ಪಂಚವಟಿಗೆ ವಾಪಸು ಬಂದು ಅಣ್ಣ ಅತ್ತಿಗೆಯರನ್ನು ಕಾಣದೆ 
ಕಾಡಿನಲ್ಲಿ ಬರುವಾಗ ಗಿಳಿಯಿಂದ ಸೀತಾಪಹರಣದ ವಿಚಾರ ತಿಳಿಯುತ್ತದೆ. ಆದರೆ 
ಅಣ್ಣನ ವಿಚಾರ ತಿಳಿಯದೆ ಅಲೆಯುತ್ತ ರಾಮನ ಹಜ್ಜೆಗುರುತು ಹಿಡಿದು ಬರುತ್ತಿರು 
ವಾಗ ಒಂದೆಡೆ ರಾಮನ ಬಿಲ್ಲುಬಾಣಗಳನ್ನು ಕಂಡೇ ರಾಮನ ಶೋಕಾಕುಲ & ಸ್ಥಿತಿಯನ್ನು 
ಕಲಿ )ಸಿಕೊಂಡು ಲಕ್ಷ ಎನು ಮೂರ್ಚೆ ಬೀಳುತ್ತಾನೆಂಬ ವರ್ಣನೆ (ಕುಮು. ರಾ. ೧೧. 
೬೮) ತುಂಬ ಸಂಗ್ರಹವಾಗಿಯಾದರೂ, ಸಮರ್ಥವಾಗಿ ಬಂದಿದೆ. 
"`ನಿಜಸತಿವಿಯೋಗಾರ್ತ'' ನಾದ ಸುಗ್ರೀವನು: ಅಂಬರದ ದಲ್ಲ "ಸಂಚರಿಸುತ್ತ 
ಬರುವಾಗ ಕೆಳೆಗೆ ಹೆಣಮಯವಾದ ರಣವನ್ನು ಕಾಣುತ್ತಾನೆ. "ಅಲ್ಲಿ ನಾನಾವಿಧವಾ 
- ಶಾಕಿನಿಡಾಕಿನಿಯರು ಉಲಿಯುವುದು ಗೋಚರಿಸುತ್ತದೆ ಈ ಮರುಳುಗಳ 
್ರೈಸಂಗ ರನ್ನನ 'ಗದಾಯು 'ದ ಪ್ರಭಾವದಿಂದೇನಾದರೂ ಆಯಿತೊ ಎಂಬ 
2 ಆದರೆ 'ಗದಾಯುದ್ದ ' ಪ್ರಸಂಗದ ಸೌಂದರ್ಯದ ಒ ದಂಶವೂ 
ಇಲಲ್ಲ. | | 
ಕುಮುದೇಂದುವಿನ ವರ್ಣನಾಚಾ ಪಲ್ಯದ ಒಂದು. ಆಭಾಸಕರ ಪರಿಣಾಮವೆಂದರೆ 
ಸೀತೆಯನ್ನು ಕಂಡು ಅವಳಿಗೆ ರಾಮನ ಮುದಿ, ಕೆಯನ್ನಿತ್ತು ಅವಳೆ ಚೂಡಾಮಣಿಯನ 
ತರುವ ಅಗಾಧ ಹೊಣೆಹೊತ್ತ ಹನುಜುನು ಲಂಕಾಪುರವನ್ನು ಪ್ರವೇಶಿಸಿ ಅಲ್ಲಿನ ಚ 
ದೃಶ್ಯಗಳನ್ನು ಕಾಣುವುದು; ಅದಕ್ಕೆ ಕವಿ ಹದಿನಾಲ್ಕನೆಯ ಸಂದೆಶ ಸುಮಾರು ಎಪ್ಪತ್ತು 
ದೀರ್ಫ್ಥ ವಾರ್ಧಕ ಷಟ್ಪದಿಯ ಪದ್ಯಗಳನ್ನು ಹೇಳೆದಿರುವುದೂ ಇದರಲ್ಲಿಯೂ ಸೂಳೆ 
ಯರ ವರ್ಣನೆಗೇ ಹೆಚ್ಚು ಪದ್ಯ ಗಳು ಮೀಸಲಾಗಿವೆ. ಲಂಕಾನಗರಿಯ ವಿವಿಧ ನೋಟ 
ಗಳನ್ನು ಇಲ್ಲಿ ಹನುಮಂತ ನ ನಿಃ ಚು (ಆದರೆ ಅನಿವಾರ್ಯವಾಗಿ) ನೋಡಿದ್ದರೆ 
ಪರವಾಯಿರಲಿಲ್ಲ. ಕೆಲವೆಡೆ ಸೂಳೆಯರ ರೀತಿ ಹನುಮನಿಗೆ ಖುಷಿ ಕೊಡುತ್ತದೆ. ಇಲ್ಲಿನ 
ಹನುಮಂತ ವಾಲ್ಮೀಕಿ ರಾಮಾಯಣದ ಹನುಮನಂತೆ ಬ್ರಹ್ಮಚಾರಿಯಲ್ಲ; ಅಂಕೆಯನ್ನು 
ಹೊಗುವಾಗಲೇ ಅಸುರಕಾಂತೆಯೊಬ್ಬ ) ೪ನ್ನು ಮದುವೆಯಾಗಿದ್ದಾನೆ; ಆದ್ದ ರಿಂದ 
ಪರವಾಯಿಲ್ಲ! 
ರಾವಣನ ಪರಾಂಗನಾವಿರತಿವ್ರತಕ್ಕೆ ಸಂಕೇತವಾದ ಉಪರಂಭೆಯ ಪ್ರಸಂಗವನ್ನು 
ನಾಗಚಂದ್ರನು ಹತ್ತು ಪದ್ಯಗಳಲ್ಲಿ ಯು ಪುಂಗಿ -೧೯೬) ಹೇಳಿದರೆ 
ಕುಮುದೇಂದುವು “ನಳಕೂಬರನ . ವನಿತೆವುಪರಂಭೆ ದೇವಿ ನಿಮಗೆಳಸಿ ಎದ್ಯಾ ಸಾಲಭಂಜಿ 


ಓಳ ಕುಮುದೇಂದು ರಾಮಾಯಣ 


ನಿವಿದ್ಯೆಯಂ ನಲವಿಂದೆ ಕೊಟ್ಟು ನೀವೊಲ್ಲದಿರೆ ತನ್ನನ್ನು” (ಕುಮು. ರಾ. ೧೪. ೯೮). 
ಎಂದು ಎರಡೂವರೆ ಸಾಲುಗಳಲ್ಲಿ ಮುಗಿಸಿದ್ದಾನೆ. 
ಕುಮುದೇಂದು ಭಾವ-ಭಾಷೆಗಳೆರಡರಲ್ಲೂ ತುಂಬ ಸಮೀಪ 


ಏನುಂ ತೊದಳಿಲ್ಲಿದುವೆ ಶಿ 
ಲುನಿಕಿಪ್ತಾಕರಂ ವಿಭೀಷಣ ರಣದೊಳ್‌ 
9) ಯಿ 
ಜಾನಕಿಯ ದೂಸಜ್‌ಂ' ಲಂ 
ಕಾನಾಥಂ ದಾಶರಥಿಯ ಕೆ ಯೊಳ್‌ ಮಡಿಗುಂ (ರಾಮ. ಚ, ಪು. ೩. ೨೩) 


ು ದಾಶರಥಿಯೊಳು ಕಾದಿ ದಶವದನಂ 
ಕದನದಿಂದಂ ನಾವನೆನ್ನೆ.... (ಕುಮುದೇ. ರಾ. ೩. ೨೧) 


ಕೈಕೆಯ ಇಚ್ಛೆಯಂತೆ ರಾಮನು ಭರತನಿಗೆ ರಾಜ್ಯವನ್ನೊಪ್ಪಿಸಿ ಹೋಗುವಾಗ ದಶರಥನ 


ಕಿ 


ಮನಸ್ಸಿನ ಸ್ಥಿತಿಯನ್ನು ನುಗಚಂದ್ರನು ವರ್ಣಿಸುವ ರೀತಿಯಿದು : 


ನಡೆದುವು ಕಣ್ಣೊಡನೆ ತಳರ್ದು ನಿಲ್ಲದೆ ಮನಮುಂ 
ನಡೆದುದದಳಳೊಡನೆ ನಿಡುಸುಯ್‌ 
ನಡೆದುದು ಸುಯ್ಯೊಡನೆ ನೃಪತಿ ಮೂರ್ಛೆಗೆ ಸಂದಂ (ರಾಮ: ಚ.ಪು. ೬. ೧೫೦) 


ಕುಮುದೇಂಡುವು ಆ ಭಾವನೆಯನ್ನು ಈ ರೀತಿ ಬರೆಯುತ್ತಾನೆ: 


ಒಡನೊಡನೆ ದಶರಥನ ಕಣ್ಗಳು 
ನಡೆದವವರೊಡನೆ ಮನಮುಂ 
ನಡೆದುದವರೊಡನೆ ಸುಯ್ಯ್ಕಿಂ ನಡೆದುದಂತದ 
ಡನೊಡನೆ ದಶಪ್ರಾ ಣವಲ್ಲಂ 
ಡೆದುದವರೊಡನೆಂಬ ತೆಣದಿಂ 
ಪೊಡವಿಯೊಡೆಯಂ ಮೂರ್ಜೆಯೋದಂ ಸುತರಿಗಭಿಮುಖನಾಗಿ (ಕುಮು. ರಾ. 
೬. ೭೪). 


ಣಿ 


Fe 


ಸ್ರಸ್ತಾವನ ' ' | ೫ 


/ 


"ಸುತರಿಗಭಿಮುಖನಾಗಿ” ಎಂಬ ಹೊಸ ಅಂಶವನ್ನು ಕುಮುದೇಂದು ಹೆಚ್ಚಾಗಿ ಸೇರಿಸಿ 
ದ್ದಾನೆ, ಅಷ್ಟೆ. 

ರಾಮನು ದೂರ ಹೋದಾಗ ಸೀತೆಯ ಬಳಿಗೆ ವಿಮಾನದಿಂದ ರಾವಣನು ಇಳಿದು 
ಬಂದದ್ದು ``ಅಧೋಗತಿಗಿಟರಿವುದನಭಿನಯಿಸುವಂತೆ'' (ರಾಮಚಪು. ೯. ೧೦೦) ಕಾಣು 
ತ್ತಿತ್ತೆಂದು ನಾಗಚಂದ್ರನು ಹೇಳಿದರೆ 'ನರಕಕ್ಕಳಿವ ತೆಜದಿ ಪುಷ್ಪಕದಿಂದಿ''ಳಿದ ರಾವಣ 
(ಕುಮು. ರಾ. ೧೦. ೩೬) ಎಂಬುದು ಕುಮುದೇಂದುವಿನ ಉದ್ಗಾರ. ಜಟಾಯುವು 
ರಾವಣನೊಡನೆ ಯುದ್ಧಮಾಡಿ ರೆಕ್ಕೆಗಳನ್ನು ಮುರಿದುಕೊಂಡು ಕೆಳಗೆ ಬೀಳುವುದು 
“ಬೆಟ್ಟು ಕೆಡೆದಂತೆ'' ಎಂದು ನಾಗಚಂದ್ರ ಹೇಳಿದರೆ (ರಾಮ. ಚ. ಪು. ೯. ೧೦೪)ಕುಮು 
ದೇಂದು ""ಬಿರ್ದುದು ಮುಗಿಲಿಂದಂ ಹೊಡೆಯಲೊಡನೆ ಬೀಳುವ ಕುಲಗಿರಿಯೆಂತಂತೆ'' 
(ಕುಮು. ರಾ. ೧೦. ೪೧) ಎಂದು ವರ್ಣಿಸುತ್ತಾನೆ, 

ಅಪಹೃತಳಾದ ಸೀತೆಯ ರೋದನದ ಸನಿ ವೇಶವನ್ನು ಕುಮುದೇಂದುವು ದೀರ್ಫ 
ವಾಗಿ ವರ್ಣಿಸಿದ್ದಾನೆ; ಅಲ್ಲಿ ನಾಗಚಂದ್ರನ ಸಂಗ್ರಾಹಕ ಶಕ್ತಿಯಿಲ್ಲ; ಆದರೆ ಹಲವೆಡೆ 
ನಾಗಚಂದ್ರನ ಭಾವಗಳನ್ನೇೇ 


ಹಾರ 
ವ 
ಅನುಭವಿಸಿದವು ಎಂಬ ಭಾವನೆಯು ಕೆಳಗಣ ಪದ್ಧವು ನಾಗಚಂದ ನ ಪ್ರಸಿದ್ದ ಪದ್ಧಗಳ 


ಪ್‌ 


© 
೨: 
ಗಾ 


ಭೋಂಕನೆ ಕಂಡ 
ತಂಕಮೊಡರ್ಚೆ ಪುಷ 
ಕೂಡೆ ಬೆಮರ್ತುವಾಗಳಾ 
ಲಂಕೆಯ ಸೂಡನುನ್ನತಿಯ ಕೇಡನವಂಗೆ ನಿವೇದಿಪಂತೆವೋಲ್‌ (ರಾಮ. 
ಚ. ರ್ಪು, ೧೦೯) 


ಯನಿತುಂ ಕಣ ನಿಯಂ ತೀವೆಯುಮಾ 

ವನಿತೆಯ ದುಃಖಾಗ್ನಿಯ ತೆಜದಿಂದಂ ದಿಗ್ದಾಹಂ ತೋ 

ಘನಮೆನಿಸಿದ ತತಾ ೦ತೆಯ ಸುಯಿಲೆಂ 

ಬಿನಮಿದಿರೊಳು ಬಿಜುಗಾಳಿವೊದವಳ್ಳೊ 

ನಿನಿಯ ಭವದೊದವೊಲು ಕಂಪಿಸೆ ಧಾರಿಣಿ ದಾನವೇಂದ್ರಂ ಬರುತಿರಲುಂ 

(ಕುಮು. ರಾ. ೧೦. ೫೭). 

ಸೀತೆಯನ್ನು ಕಾಣದೆ ವಿರಹಾನಲದಗ್ಗೆ ನಾದ ರಾಮನು ಅವಳನ್ನು ನೆನೆಯತ್ತ 
ಹಂಬಲಿಸುವ ಪದ್ಯಗಳಲ್ಲಿ ಕೆಳಗಿನದು ನಾಗಚಂದ್ರನ ವರ್ಣನೆಯ ಭಾಗವಾಗಿದೆ. 


೧೬ ಕುಮುದೇಂದು ರಾಮಾಯಣಿ 


ಕಳರುತಿ ಮತ್ತ ಕೋಕಿಲಮನೀಕ್ಟಣವಣತ್ಸಲಂ ವಿನೀಲ ಕಂಂ 
ತಳೆಮಳಿಮಾಲೆಯಂ ಕಚಭರಂ ನವಿಲಂ ನಡೆ ಹಂಸಿಯಂ ತಳಂ 
ತಳಿರ್ಗಳನಾನನಂ ಕಮಲಮಂ ನಳಿತೋಳ್‌ ಲತೆಯಂ ಲತಾಂತ ಕೋ 
ಮಳೆ ಮಜ್‌ಗೊಂಡು ಮೆಯ್ಸರೆದು ಕಾಡುವ ಕಾರಣಮೇನೊ ಜಾನಕಿ 
(ರಾಮ. ಚ. ಪು: ೯, ೧೨೦) 
ಈ ಪದ್ಯವನ್ನೋದಿ ಸ್ಫೂ ರ್ತಿಯಿಂದಲೇ ಕುಮುದೇಂದುವು ಅದೇ ಸನ್ನಿವೇಶದ ಭಾಗ 


ಶೆ 
ವಾಗಿ ಕೆಳಗಿನ ಪದ್ಯವನ್ನು ಬರೆದಂತೆ ಕಾಣುತ ದೆ, ನೋಡಿ 
ನಡೆಯ ಕಳಹಂಸೆಯೊಳು ನಿರವಿಸಿ 
ನುಡಿಯ ಕಳಕಂಠಕ್ಕೆ ಕರುಣಿಸಿ 
ಮುಡಿಯ ಸೋಗೆಯ ನವಿಲ್ಲೆ ದಯೆಗೆಯ್ದಿ ಕ್ಷು ಚಾಪಕ್ಕೆ 
ನಡುವನೊಪ್ಪಿಸಿಯಸುಕೆದಳಿರ್ಗಳಿ 
ಗಡಿದಳಿರ್ಗಳನಿತ್ತು ನೀನಾ 
'ವೆಡೆಯೊಳಿರ್ದಪೆ ಪೇಳು ನಲ್ಲಳೆ ಸೆಲ್ಲಲಿತವದನೇ (ಕು ಮು.ರಾ. ೧೧. ೯ ) 


ಕಾಣದ ರಾಮನು ವನದ ವಸ್ತುಗಳನ್ನು ಕುರಿತು 
ಳೆಹಂಸಾಲಸಯಾನೆಯಂ ಮೃಗಮದಾಮೋದಾಸ್ಕ ನಿಶ್ವಾ ಸೆಯಂ 
ಳಿರೇ ತಾವರೆಯೇ ಇರ್‌ ಕರ್ನೆಯ್ದಿಲೇ ಹ 
ಮೇ ಕಂಡಿರೆ-ಪಲ್ಲವಾಧರೆಯನಂಭೋಜಾಸ್ಯೆಯಂ ಭೃಂಗಕುಂ 
ಳೆಯಂ ಕೈರವನೇತ್ರೆಯಂ ಸಿಕರವ ಪ್ರಖ್ಯಾತೆಯಂ ಸೀತೆಯಂ 
ರಾಮ. ಚ. ಪು. ೯. ೧೧೮) 


ಎಂದು ಕೇಳಿ ಹಲುಬುತ್ತಾನೆಂದು ನಾಗಚಂದ್ರನು ಒಂದು ಪದ್ಯದಲ್ಲಿ ಹೇಳುವ ಭಾವ 
ವನ್ನು ಕುಮುದೇಂದು ಹಲವು ಪದ್ಯಗಳಲ್ಲಿ ವರ್ಣಿಸುತ್ತಾನೆ, ಹಿಗ್ಗಿ ಸುತ್ತಾನೆ, ಅದರಿಂದ 
ಪರಿಣಾಮ ತೀವ್ರತೆಯು ಕುಗ್ಗು ವುದೆಂಬುದನ್ನು ಕಾಣಬಹುದು : 

ವಕುಳವೃಕ್ಷಮೆ ಕಂಡೆಯಾದಡೆ 

ಚಕಿತ ಹರಿಣೀ ನೇತ್ರೆಸೀತೆಯ 

ನಕಂಟಿಲತರ ಕುಂತಳೆಯ ಪೇಳ್ದ ಡೆ ನಿನಗೆ ಮುದದಿಂದ 


೮ ಗ ಅಸ 
ವಿಕಚಕಮಳಾ ನೋಡಿ ತನ್ಮುಖ 
ಮ RE 
ಸಂಶರ ಕಂಡೂ ಸಾಮ ತದೆ ಜಾ 
ತ 


ಗಟ 


ಕಿಯನೊದವಿಸೆನೆಸೆವ ಕಾಳಕಾಸುಮಸವಂ ಮೃದ್ಧಿಯನು 


' ಪ್ರಸ್ತಾವನೆ | ೧೭ 


ಕುರವಕಮೆ ಪೇಳ್‌ ಕಂಡೆಯಾದಡೆ 

ಸರಸಿರುಹಮುಖಿ ಸೀತೆಯಂ ಬಂ 

ಧುರ ಕುವಲಯ ವಿಲೋಚನನೇತ್ರೆಯನೆನ್ನ ವಲ್ಲಭೆಯ 
ಹಿರಿದನಜೌ*ಯೆಂ ಪೇಳ್ದೆ ಯಾದಡೆ 
ಸುರಭಿಶರಕುಸುಮಾಸ್ತ್ರಮೆಂಬು 

ತಿರಲು ಮೆಟ್‌ಯುವ ಕಣ್ಣಳಿಂ ಪುಳಕಾಂಕುರಮ ನೀವೆಂ 
ಎಳೆದಳಿರ್ತಳಿರ್ಕಳಿಯೊಳು ಪೂ 

ಫಳಕುಳಂಗಳ್ಲೀ ಕಿಸಿಲು ಭೂ 

ತಳೆದೊಳಲ್ಲಾ ತರುಗಳಿಗಮಧಿನಾಯಕಂ ನೀನು 

ತಿಳಿಯೆ ಪೇಳ್‌ ಚೂತೇಂದ್ರಿಯೆನ್ನೋ 


ಪಳನು ನಿನ್ನಯ ಕುಸುಮಮಂಜರಿ 
ತಳೆಯಪಟ್ಟುದೆ ಕರ್ಣಪೂರೋತ್ಸವಮವನಿಜೆಯಂ ( ಕುಮುರಾ. 
೧೧. ೧೭-೧೯) 


ಇದನ್ನೇ ನೇರವಾಗಿಯೂ ಹೇಳುವುದನ್ನು ಕಾಣಬಹುದು : 
ಹೇಳ ಕಮಲವೆ ಹೇಳ ಕಮಲಿನಿ `` ' 
ಹೇಳೆ ಹಂಸವೆ ಹೇಳ ಭ ೦ಗಿಯೆ 
ಹೇಳೆ ಸೌಗಂಧಿಕಮೆ ಹೇಳೆಲೆ ಮಲಯಮಾರುತನೆ 
ಹೇಳ ಚಮರಿಯೆ ಹೇಳ ಪರಭ ತ 
ಹೇಳ ಸಿರಿಸಮೆ ಹೇಳ ಕೇತಕಿ 
ಹೇಳೆಲಾಗದೆ ಸೀತೆಯಂ ವಿಖ್ಯಾತೆಯಂ ಕಂಡು (ಕುಮುರಾ. ೧೧. ೬೦) 


ಬಹುರೂಪಿಣೀ ವಿದ್ಯೆಯನ್ನು : ಸಾಧಿಸಿದ ರಾವಣನು ಸೀತೆಯಂನ್ನು ಒಲಿಸಿ 

ಕೊಳ್ಳಲು ಪ್ರಯತ್ನಿಸುವ ಉದ್ದೇಶದಿಂದ ಬರುತ್ತಾನೆ. ಆದರೆ ಸೀತೆಯು ಶೋಕ 
ದಿಂದಿರುವುದನ್ನು ಕಂಡು ಅವಳೆ ಪಾತಿವೆ ್ರಿತ್ಯದ ಅರಿವಾಗಿ 

ಇವರಂ ಪ್ರಾಣಪ್ರಿಯರಂ ' 

ನೆವಮಿಲ್ಲದೆ ಕರ್ಮವಶಮೆ ನೆವಮೆನೆ ಕಂದ 

ರ್ಪವಿಮೋಹದಿಂದಗಲ್ಲಿದೆ 

ನವಿವೇಕಿಯನೆನ್ನ ಕುಲದ ಪೆಂಪಟೀವಿನೆಗಂ 

ರಾಮನನಗಲ್ಲಿ ತಂದಾ | 

ನೀ ಮಾನಿನಿಗಿನಿತು. ದುಃಖಮಂ ಪುಟಿ ಸಿದೆಂ 


ಠಿ ಕುಮುದೇಂದು ರಾಮಾಯಣ 


ಕಾಮವ್ಯಾಮೋಹದಿನಾ 
ಶಾಮುಖಮಂ ಪುದಿಯೆ ದುರಶ್ಮಃಪಟಹ ರವಂ (ರಾಮಚ 
ಪು. ೧೪, ೧೧೫-೧೧೬) 


ಎಂದು ಕೊನೆಗೆ ಹೀಗೆ ತೀರ್ಮಾನಿಸುತ್ತಾನೆ : 
ಇರುದುಯ್ದಾಗಳೆ ಕೊಟ್ಟೊಡೆನ್ನ ಕಡುಪುಂ ಕಟ್ಟಾಯಮುಂ ಬೀರಮುಂ 
ಬಿರುದುಂ ಬೀಸರಮಕ್ಕುಮೋಸರಿಸಿದಂತಾಗಿರ್ಕುಮಂತಾಗದಂ 
ತಿರೆ ದೋರ್ಗರ್ವಮನಿರ್ವಲಂ ಪೊಗಟಶ್ವಿನಂ ಸೌಮಿತ್ರಿಯಂ ರಾಮನಂ 
ವಿರಥರ್ಮಾಡಿ ರಣಾಗ್ರದೊಳ್‌ ಹಿಡಿದು ತಂದಾಂ ಕೊಟ್ಟಪೆಂ ಸೀತೆಯಂ 
(ರಾಮಚಿಪು ೧೪. ೧೧೯) 


ಈ ಸಾಲುಗಳೇ ರಾವಣನನ್ನು ದುರಂತನಾಯಕನನ್ನಾಗಿ ಮಾಡಲು ಸಹಾಯ ಮಾಡು 
ವುದು. ರಾವಣನ ಪಾತ್ರಕ್ಕೆ ಈ ಸನ್ನಿವೇಶವು ನಾಗಚಂದ್ರನಲ್ಲಿ ಹೊಸ ತಿರುವನ್ನು 
ಕೊಡುತ್ತವೆ. ಕುಮುದೇಂದುವೂ ಅದನ್ನೇ ಅನುಸರಿಸಿದ್ದಾನೆ ಕೆಳಗಿನ ಭಾಗದಲ್ಲಿ : 


ರಾಮನೆ ಧರಾಸುತೆಯ ಜೀವಮೆಂಬುದನಜ್‌ದು 
ಕಾಮ ಕಾತರತೆಯಂ ದಶಕಂಧರಂ ತೊಳದು 
ರಾಮನನ್ನೀ ಮಹಾಸೆತಿಯುಮಂ ಪಾಪದಿಂ 
ಕಾಮಾಂಧನಾನಗಲ್ಲಿದೆನಕಟ ಕೋಪದಿಂ 
ದುರ್ಯಶಃಪಟನಾದವಾವರಿಸೆ ಲೋಕಮಂ 
ಮರ್ಯಾದೆಯಂ ಮೀಜ್‌ ತಳೆದೆನವಿವೇಕಮಂ 
ಹಿತಮುನತಿಶಯಮೆನೆ ವಿಭೀಷಣಂ ನುಡಿಯೆಯುಂ 
ದಿತಿಸುತಪ್ಪತತಿಯಿನಿತುಂ ಕಟ್ಟಿ ನಡೆಯೆಯುಂ 
ಸಹಜಾತನಂ ಪೊಳವಂಡಿಸಿದೆನೆ ಸದಾಗ್ರಹದಿ 
ವಿಹಸನಕ್ಕಾಂ ಪಾತ್ನ | _ಮೆಂದೆನುತನಂಗ್ರಹದೆ 
ಕೃಪೆಯಿನೀ ಸತಿಯನೊಪ್ಪಿಸೆ ಪರಾಕ್ರಮಹಾನಿ 

ಕ್ರ ಪಣನಾಗಿಯದಿರ್ದಡೇ ಭೂಸುತೆಗೆ ಹಾನಿ 
ಧುರದೊಳೆದಜ್‌ಂ ಪಿಡಿದು ತಂದು ರಾಮಾಚ್ಯುತರ 
ನೆರೆದು ಜನಕಜೆವೆರಸು ಕಳಿಸುವೆಂ ನಿರ್ಜಿತರ ' (ರಗಳೆ : ಪು. ೪೬೩) 


ಈ ಕಾವ್ಯಗಳನ್ನು ಇನ್ನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಹೇರಳವಾದ ಸಾಮ್ಯ 


ವಿಚಾರಗಳು ಕಾಣಸಿಗುವುದರಲ್ಲಿ ಸಂಶಯವಿಲ್ಲ. ಇವು ಎದ್ದು ಕಾಣುವಂಥವು, ಅಷ್ಟೆ. 
ಒಟ್ಟಾರೆ ಕಥಾನಿರೂಪಣೆಯಲ್ಲ ಪಾತ್ನ ನಿರ್ಮಾಣದಲ್ಲಿ ಭಾವಕೋಶದಲ್ಲಿ ಕುಮು 


ಹ್ರಸ್ತಾವನೆ _ 6೯ 


ದೇಂದುವು ತುಂಬ ಸನಿಹದಲ್ಲಿ ನಾಗಚಂದ್ರನನ್ನು ಅನುಸರಿಸಿದ್ದಾನೆ. ಹಾಗೆಂದಾಕ್ಷಣ 
ಕುಮುದೇಂದುವಿಗೆ ಸ ಸ್ವಂತ ಕಾವ್ಯಶಕ್ತಿಯಿಲ್ಲವೆಂದೇನೂ ಹೇಳಲಾಗದು. ಅವನ ಡಿ ಲಿ 
ಲಲಿತವಾಗಿದೆ, ಜಾ ಬರೆಯಬಲ್ಲ ಸಾಮರ್ಥ್ಯವವನಿಗಿದೆ. ಆದರೆ ನ 
ವರ್ಣನಾಪ್ರಿ ಯನಾದ್ದರಿಂದ, ಸಾಂಪ್ರದಾಯಿಕ ವರ್ಣನೆಗಳಲ್ಲಿ ಕೈಹಾಕಿ, ಸಿಕ್ಕಿದ ಸನ್ನಿ 
ವೇಶಗಳಲ್ಲಿ ದೀರ್ಫವರ್ಣನೆಗಳನ್ನು ಮಾಡಿ ಕಾವ್ಯದ ಇನ್ನುಳಿದ ಅಂಶಗಳ ಕಡ ಹೆಚ್ಚು 
ಗಮನ ಹರಿಸಿಲ್ಲವೆಂದು ಹೇಳಬಹುದು. ಹಾಡುಗಬ್ಬ ವಾದ ಈ ಕಾವ್ಯದ ಛಂದೋ 
ವೈವಿಧ್ಯದ ಕಡೆಗೆ ಪ್ರಾಯೋಗಿಕತೆಯ ಕಡೆಗೆ ಗಮನ ಹರಿಸಿದಷ್ಟು ಕಾವ್ಯ 3 ಕಡೆ 
ಕವಿಯ ಚ ನನ ಹರಿದಿಲ್ಲವೆನಿಸುತ್ತದೆ. 


ಕುಮುದೇಂದು ರಾಮಾಯಣ ಮತ್ತು ಛಂದೋವೆ ವಿಧ್ಯ 


ಕುಮುದೇಂದು ರಾಮಾಯಣವು ತನ್ನ ಛಂದೋ ವೈವಿ ನಕ ಅಲ್ಲಿದೆಯೆಂದು 
ಭಾವಿಸಲಾದ ಛಂಧೋಸಮಸ್ಯೆ ಗಳಿಗೆ ಹೆಸೆರಾಗಿದೆ. ಕಃ ಸ 

ಎಲ್ಲಾ ಜಾತಿಯ ಷಟ್ಟದಿಗಳೂ ಇವೆ” ಎಂದು ಹೇಳಿದರು. ಭ್ರೂ ಅದರಲ್ಲಿ ನಾಲು 
ಬಗೆಯ ಷಟ್ಪದಿಗಳು ಮಾತ್ರ ಬಳಸಲ್ಪಟ್ಟಿದೆಯೆಂದು ಮುಂದೆ ಗೊತ್ತಾಯಿತು : 
ಕುಸುಮ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಷಟ್ಟದಿಗಳೂ ; . ಲಲಿತ, ಮಂದಾನಿಲ, 
ಉತ್ಸಾಹ ರಗಳೆಗಳೂ : ಲಯೋತ್ತರವೂ ಕುಮುದೇಂದು ರಾಮಾಯಣದಲ್ಲಿ ಬಳಕೆ 
ಯಾಗಿದೆ. ಪ್ರೊ ॥ ಕೆ. ಜಿ... ಕುಂದಣಗಾರರು ಮೊದಲ ಬಾರಿಗೆ ೧೯೩೬ರಲ್ಲಿ ಪೀಠಿಕಾ 
ಸಂಧಿ ಹಾಗೂ ಮೊದಲ ಎಂಟು ಸಂಧಿಗಳುಳ್ಳೆ ಮೊದಲನೆಯ ಭಾಗವಾಗಿ 
ಕುಮುದೇಂದು ರಾಮಾಯಣವನ್ನು ಪ್ರಕಟಿಸಿದರು. ಆ ಭಾಗದಲ್ಲಿ ಕುಸುಮ, ಭಾಮಿನಿ, 
'ಪರಿವರ್ಧಿನಿ ಷಟ್ಪದಿಗಳು ಮಾತ್ರೆ ಬಂದಿವೆ. ಅಲ್ಲದೆ ಆ ಭಾಗದಲ್ಲಿನ ಮೂರು ಸಂಧಿಗಳು 
ಪರಿವರ್ಧಿನಿ ಷಟ್ಟ ದಿಯಲ್ಲಿ ಬರೆಯಲ್ಪ ಟ್ಟೆವೆ. ಇರಬೇಕಾದುದಕ್ಕಿಂತ ಹೆಚ್ಚಿ ನ 
ಮಾತ್ರೆಗಳನ್ನು ಪಡೆದ ಆರನೆಯ ಸಾಲನ್ನು ಪರಿವರ್ಧಿನಿ ಷಟ್ಟದಿಗಳು ವಿವಿಧ 
ವಿದ್ವಾಂಸರ ಗಮನವನ್ನು ಸೆಳೆದು ಇಡೀ ಕಾವ್ಯ ಛಂದಸ್ಸು ಸೆ ಮಸ್ಯೆಗಳಿಂದ ತುಂಬಿದೆ 
ಯೆಂಬ ಭಾವನೆಯನ್ನುಂಟು ಮಾಡಿತು. ಆದರೆ ಅಂಥ ಯಾವ ಸಮಸ್ಯೆ ಯೂ ಇಲ್ಲಿಲ್ಲ 
ವೆಂಬುದೂ, ಕವಿ ವೈವಿಧ್ಯಕ್ಕಾಗಿ ಆರನೆಯ ಸಾಲಿನಲ್ಲಿ ಪ್ರ ಯೋಗಗಳನ್ನು ಮಾಡಿ 
ಷಟ್ಪದಿಗಳನ್ನು ಜ್‌ ನೆಂಬುದೂ--ಇಡೀ. ಗ್ರಂಥವನ್ನು, ನೊಡಿದರೆ 
ತಿಳಿಯುತ್ತದೆ. ಮೊದಲು ಕುಮುದೇಂದುವು ಬಳಸಿದ ವಿವಿಧ ಛಂದೋರೂಪಗಳನ್ನು 
ಬಿಡಿಬಿಡಿಯಾಗಿ ಪರಿಶೀಲಿಸಿ, ಕೊನೆಗೆ ಕೆಲವು ನಿಲವುಗಳನ್ನು ತಾಳುವುದು ಸ ಸಾಧ್ಯವನಿ 
ಸುತ್ತ ದೆ, ; 


1 ರಾ. ನರಸಿಂಹಾಚಾರ್ಯ: ಕರ್ಣಾಟಕ ಕವಿಚರಿತೆ, ಭಾಗ ೧, ೧೯೭೨ ಸ ಪು. ೪೫೬, ; 


೨೦ ಕುಮುದೇಂದು ರಾಮಾಯಣ 


ರಗಳೆಗಳು : 


ಷಟ್ಟದಿಗಳನ್ನಲ್ಲದೆ ಕುವುದೇಂದುವು ಮೂರೂ ಬಗೆಯ ರಗಳೆಯ ಪ್ರಭೇದ- 
ಗಳನ್ನೂ ಲಯೋತ್ತರವನ್ನೂ ತನ್ನ ಕಾವ್ಯದಲ್ಲಿ ಬಳಸಿದ್ದಾನೆ. ಮೂರು ಮಾತ್ರೆಯ 
ಲಯವುಳ್ಳ ಸುಮಾರು ಎಪ್ಪತ್ತಾರು ಸಾಲುಗಳಷ್ಟು. ಉತ್ಸಾ ಹರಗಳೆಯನ್ನಿಲ್ಲಿ ಕಾಣ 
ಹುದು. ಸಾಮಾನ್ಯವಾಗಿ ಇಲ್ಲಿನ ಪ್ರತಿಸಾಲಿನಲ್ಲೂ ಮೂರು ಮಾತ್ಗಿ ಕೈಯ ಏಳು 


ಗಣಗಳೂ ಕೊನೆಗೊಂದು ಗುರುವೂ ಬರುತ್ತದೆ. ಕೊನೆಯ ಗುರುವು ಸಾಮಾನ್ಯವಾಗಿ 
ಪು. ತವಾಗಿ ಮೂರು ಮಾತ್ರೆಯ ಗಣದ ಬೆಲೆಯ ಯನ್ನು ಪಡೆಯುತ್ತದೆ. ಹೀಗಾಗಿ. ಪ್ರತಿ 
ಪಾದದಲೂ ಮೂರು ಮಾತ್ರೆಗಳ ಎಂಟುಗಳು ಬರುತ್ತವೆಂದು ಓದಿನಿಂದ ತೋರುತ್ತದೆ. 


£ 
ಪ್ರತಿ ಎರಡು ಸಾಲುಗಳಲ್ಲಿ ದ್ವಿತೀಯಾಕ್ಷರ ಪ್ರಾಸ ಹಾಗೂ ಅಂತ್ಯಪ್ರಾಸಗಳನ್ನು 


ಸ ಪರಿಮಳಾತಿಲದ್ದ ಚ ೦ಚರೀಕೆ ರುಂಕ 


ಚಾರುಗಾಯಶಾಕುಚಾಗ್ರ ಕ್‌ೆ ಪ್ಪ (ಪು. ೫೦೮) 
ಆದರೆ ಎಷ್ಟೋ ಕಡೆಗಳಲ್ಲಿ ಇದು ವ ವ್ಯತ್ಯಸ್ತಗೊಂಡಿರುವುದನ್ನು ಕಾಣಬಹುದು. ಉದಾ: 

ಅಂತು ಸಿಂಹವಿ ಷ್ಟರದೊಳಶೇಷಭುವನ ಭೂಷಣಂ 

ಸಂತಸದಿ ಧರಾತನಂಜೆವೆರಸೆ ಸರಸ ಭಾಷಣಂ | (ಪು. ೫೦೭) 


ಎಎ 


ಇಲ್ಲಿನ ಎರಡನೇ ಸಾಲಿನಲ್ಲಿ ಮೂರನೆಯ ಗಣದ ಬದಲು "ರಾ' ಎಂಬ ದೀರ್ಫಾಕ್ಷರ 
ಮಾತ್ರ ಬಂದಿದೆ. ಅದನ್ನೇ ದೀರ್ಫ್ಥವಾಗಿ ಎಳೆದು ಮೂರು ಮಾತ್ತ್ಸೆ ಯ ಗಣವನ್ನಾಗಿ 
ಮಾಡಿಕೊಳ್ಳಬೇಕು. ಇಂತಹ ಉದಾಹರಣೆಗಳನ್ನು ಆನೇಕ ಕಡೆಗಳಲ್ಲಿ ಕಾಣಬಹುದು. 


ಎಪ ತು. ಸಾಲುಗಳಿಗೂ ಹೆಚ್ಚಾ ಗಿ ಮಂದಾನಿಲ ರಗಳೆಯೂ ಈ ಕಾವ್ಯ ದಲ್ಲಿ 


ಬಂದಿದೆ, ನಾಲ್ಕು ಮಾತ್ರೆಯ ನಾಲ್ಕು ಗಣಗಳನ್ನುಳ್ಳ, ಪ್ರತಿ ಎರಡು ಸಾಲುಗಳಲ್ಲಿ 
ದ್ವಿತೀಯಾಕ್ಷರಪ್ರಾಸ ಅಂತ್ಯಪ್ರಾ ಸಗಳುಳ್ಳಿ ರಚನೆಯಿಲ್ಲಿದೆ ! 


ಅಂತಾಗಳು ರಘಂರಾಮಂ ಸಭೆಯಿಂ 

ಸಂತತ ಸಕಳಾಭರಣಪ್ರಭೆಯಿಂ 

ತಳರ್ದಂ ರಜತಶಿಖರಿತಳರ್ವಂತಿರೆ 

ವಿಸನ್ಮಣಿದರ್ಪಣಮದುಮುಂತಿರೆ (ಪು. ೩೮೮) 


ನೂರು ಮೂವತ್ತು ಸಾಲುಗಳಿಗೂ ಮಿಕ್ಕಿ ದ ಲಲಿತರಗಳೆಯೂ ಈ ಕಾವ್ಯ ದಲ್ಲಿದೆ. 
ಇಲ್ಲಿಯೂ ಎರಡೆರಡು ಸಾಲುಗಳಲ್ಲಿ ದ್ವಿ ತೀಯಾಕ್ಷರ ಪಾ ಸ ಹಾಗೂ ಅಂತ್ಯ ಪ್ರಾ "ಸಗಳಿವೆ 
ಪ್ರತಿ ತಿ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಜಾಟ್‌ 


ಪ್ರಸ್ತಾವನೆ ಲೆ) 


ಇತ್ತಲಸುರಾಧಿಪಂ ಲಂಕೆಗಾಗಲೆ ಪೋಗಿ 
ಮತ್ತವೃತ್ತಿಯನುಳಿದು ಹಾಸ್ಕಕ್ಕೆ ಪಕ್ಕಾಗಿ 
ಕುಂಭಕರ್ಣೇಂದ್ರಜಿತು ಮೇಘವಾಹನರೈದ 
ಕುಂಭಿನೀಶಸ್ತ್ರಬಲದ ಮನಾಹವದೊಳ್ಳೆದೆ (ಪು. ೪೫೯) 
ಉತ್ಸಾಹರಗಳೆಯೆಂದಿದ್ದರೂ ವಾಸ್ತವವಾಗಿ ಲಯೋತ್ತರವಾಗಿರುವ ಸುಮಾರು 
ಐವತ್ತು ಸಾಲುಗಳೂ ಈ ಕಾವ್ಯದಲ್ಲಿದೆ. ಉದಾ : 
ಮಿಥಿಲೆ ಕೂಡೆ ರಂಜಿಸಲು ಸುಂರತ್ನ ತೋರಣಂಗಳಿಂ | ಶಿ 
ಸುತೂರ್ಯಫಘನರವಂಗಳಿಂ 
ಗುಡಿಯ ಹಳವಿಗೆಗಳ ತೋರಣಂಗಳಿಟ್ಟಳಂಗಳಿಂ | 
ಪ್ರಮೋದ ನರ್ತನಂಗಳಿಂ (ಪು.೧೧೭) 


ಪ್ರತಿಸಾಲಿನಲ್ಲಿ ಬರುವ ಆಂತರಿಕ ಪ್ರಾಸವಲ್ಲದೆ ದ್ವಿತೀಯಾಕ್ಷರ ಪ್ರಾಸವು ಇಲ್ಲಿ 
ಕಾಣುವುದಿಲ್ಲ. ' 


ಪಟ್ಟದಿಗಳು : 

ಕುಮುದೇಂದುವೇ ಮೊದೆಲ ಬಾರಿಗೆ ಪರಿವರ್ಧಿನಿ ಷಟ್ಟದಿಯನ್ನು ಬಳಸಿ 
ದವನು. ಪ್ರಾಯಶಃ ರಾಘವಾಂಕನ ನಂತರ ಷಟ್ಪದಿಯಲ್ಲಿ ಸುದೀರ್ಫ ಕಾವ್ಯವನ್ನೂ 
ಬರೆದು, ವೈವಿಧ್ಯಕ್ಕಾಗಿ ವಿವಿಧ ಷಟ್ಪದಿಗಳನ್ನು ಬೇರೆ ಬೇರೆ ಸಂಧಿಗಳಲ್ಲ ರಚಿಸಿ 
ದವರಲ್ಲಿ ಇವನು ಮೊದಲನೆಯವನಿರಬೇಕು. ಅವನ ಕಾಲಕ್ಕೆ ಆರು ಬಗೆಯ ಷಟ್ಟದಿ 
ಗಳಿತ್ತೋ ಇಲ್ಲವೋ ತಿಳಿಯದು. ಇವನಿಗಿಂತ ಮುಂಚೆ ಈ ನಾಲ್ಕು ಷಟ್ಪದಿಗಳನ್ನು 
ಯಾರೂ ಬಳಸಿದಂತೆ ಕಾಣದು. ಹೀಗಾಗಿ ಷಟ್ಟದಿಯ ಚರಿತ್ರೆಯಲ್ಲಿ ಕುಮುದೇಂದು 
ವಿಗೆ ಪ್ರಮುಖಸ್ಥಾನವಿದೆ. ರಗಳೆಯನ್ನು ಸೂಚಿಸಿದಂತೆ ಯಾವ ಹಸ್ತಪ್ರತಿ 
ಯಲ್ಲಿಯೂ ಷಟ್ಟದಿಯ ಹೆಸರುಗಳನ್ನು : ಉಲ್ಲೇಖಿಸಿಲ್ಲ. ಆದರೆ ಪ್ರತಿ ಸಂಧಿಯ 
ಪ್ರಾರಂಭದಲ್ಲೂ ಆಯಾ ಸಂಧಿಯನ್ನು ಹಾಡಬೇಕಾದ ರಾಗದ ಹೆಸರನ್ನು ಹೇಳಿದೆ. 
ಒಂದೇ ಷಟ್ಪದಿಯ ವಿವಿಧ ಸಂಧಿಗಳಲ್ಲಿ ಬೇರೆ ಬೇರೆ ರಾಗಗಳನ್ನು ಹೇಳಿರುವುದರಿಂದ 
ಬೇರೆ ಬೇರೆ ರಾಗಗಳಲ್ಲಿ ಒಂದೇ ಷಟ್ಟದಿಯನ್ನು ಹಾಡುತ್ತಿದ್ದಿರಬೇಕು. ಉದಾ 
ಹರಣೆಗೆ, ಪರಿವರ್ಧಿನಿ ಷಟ್ಟದಿಯನ್ನು ಮೊದಲನೆಯ ಹಾಗೂ ಐದನೆಯ ಸಂಧಿಗಳಲ್ಲಿ 
ಬಳಸಿದ್ದರೂ ಮೊದಲನೆಯ ಸಂಧಿಯ ಪ್ರಾರಂಭದಲ್ಲಿ ರಾಗ : ದೇಶಾಖಿ ಎಂದು 
ನಿರ್ದೇಶಿಸಿದ್ದರೆ, ಐದನೆಯ ಸಂಧಿಯ ಮೊದಲಲ್ಲಿ ರಾಗ : ನಾಟಿ ಎಂಬ ನಿರ್ದೇಶನವಿದೆ. 
ಈ ಕಾವ್ಯವನ್ನು ಹಾಡಲೆಂದೇ ರಚಿಸಿರಬೇಕು. ಎಲ್ಲ ಹಸ್ತಪ್ರತಿಗಳಲ್ಲೂ ಪ್ರತಿ 
ಸಂಧಿಯ ಪ್ರಾರಂಭದಲ್ಲಿ ಉಕ್ತವಾದ ರಾಗದ ಹೆಸರು ಒಂದೆ! ಆಗಿರುವುದರಿಂದ, 
ಮೂಲದಲ್ಲಿಯೇ ಈ ರಾಗಗಳ ನಿರ್ದೇಶನವನ್ನು ಮಾಡಿರಜೇಕೆಂದು ತೋರುತ್ತದೆ. 


ವಿ೨ ಕುಮುದೇಂದು ರಾಮಾಯಣ. 


ಅಲ್ಲದೆ ಕವಿಗೆ ಸಂಧಿಯು ರಚಿತವಾದ ಛಂದಸ್ಸಿನ ಹೆಸರಿಗಿಂತಲೂ ಅದನ್ನು ಹಾಡ 
ಬೇಕಾದ ರಾಗವೇ ಹೆಚ್ಚು ಪ್ರಮುಖವೆನಿಸಿರಬೇಕು. 


ಕುಸುಮ ಪಟ್ಟದಿ : 

೧,೨,೪,೫ ನೆಯ ಸಾಲುಗಳಲ್ಲಿ ಐದು ಮಾತ್ರೆಯ ಎರಡೆರಡು ಗಣಗಳೂ, 
ಮೂರು, ಆರನೆಯ ಸಾಲುಗಳಲ್ಲಿ ಐದು ಮಾತ್ರೆಯ ಮೂರು ಗಣಗಳೂ ಮೇಲೊಂದು 
ಗುರುವೂ ಬರುವುದು ಕುಸುಮ ಷಟ್ಪದಿಯ ಲಕ್ಷಣವಾಗಿದೆ. ಕುಮುದೇಂದು ರಾಮಾ 
ಯ:ಣದ ೨, ೭, ೮ ಮತ್ತು ೧೩ನೆಯ ಸಂಧಿಗಳು ಪೂರ್ತಿ ಕುಸುಮ ಷಟ್ಟದಿಯಲ್ಲಿವೆ. 
ಒಟ್ಟು ೪೨೫ ಕುಸುಮ ಷಟ್ಪದಿಯ ರಚನೆಗಳು ಇಲ್ಲಿವೆ. ಸಾಮಾನ್ಯವಾಗಿ ವಿದ್ವಾಂಸರು 
ಭಾವಿಸಿರುವಂತೆ ಕುಸುಮ ಷಟ್ಪದಿಯಲ್ಲಿ ವೆ ವಿಧ್ಯಗಳಿಲ್ಲ ಎಂದು ನಾವು ತಿಳಿಯ 
ಬಾರದು. ಈ ಕವಿ ಈ ಷಟ್ಪದಿ ಪ್ರಭೇದದ ಆರನೆಯ ಸಾಲಿನಲ್ಲಿ ಇರಬೇಕಾದುದ 


ಕ್ಕಿಂತ ಹೆಚ್ಚಿನ ಮಾತ್ರೆಗಳನ್ನು ತರುತ್ತಾನೆ. ಲಕ್ಷಣಬದ್ಧ ವಾದ ಒಂದು ಪದ್ಯವಿದು : 


ಶ್ರೀಮಹಿತನಖಳ ಸುಖ 
ಧಾಮನನವದ್ಯತರ 
ನಾಮನವನತ ನರಸುರೋರಗೇಂದ್ರಂ ' 
ರಾಮಣೀಯಕ ಗುಣಂ 
`` ಪ್ರೇಮದಿಂದೀಗತಿ ` 
ಕ್ಷೇಮದಿಂ ಸುವ್ರತಂ ಸುವ್ರತವನು ಹ್‌ 


ಎರಡು, ಏಳು ಮತ್ತು ಎಂಟನೆಯ ಸಂಧಿಗಳಲ್ಲಿನ ಕುಸುಮ ಷಟ್ಟದಿಗಳೆಲ್ಲವೂ ಲಕ್ಷಣ 
ಬದ್ಧವಾಗಿಯೇ ಇವೆಯಾದರೂ ಹದಿಮೂರನೆಯ ಸಂಧಿಯ ಪದ್ಯಗಳು ಹಾಗಿಲ್ಲ. 
ಆದರೆ ಕವಿ ಮಿಕ್ಕ ಯಾವಪಾದಗಳನ್ನೂ ವ್ಯತ್ಯಾಸ ಮಾಡುವುದಕ್ಕೆ ಕೆ ಹಾಕದೇ ಕೇವಲ 
ಆರನೆಯ ಸಾಲಿನಲ್ಲಿ ಮಾತ್ರ ಪ್ರಯೋಗಗಳನ್ನು ಮಾಡುತ್ತಾನೆ. ಇಡೀ ಸಂಧಿಯ 
ಎಲ್ಲ ತೊಂಬತ್ತೇಳು ಪದ್ಮಗಳಲ್ಲಿಯೂ ಆರನೆಯ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕೂ 
ಗಣಗಳು ಬಂದಿವೆ. ಉದಾ : 

ಪದ್ಮಷಂಡದೊಳಿವರ 

ಪದ್ಮಿನಿಯರೆಂಬಂತೆ 

ಪದ್ಮವದನೆಯರಾಜು ಸಾಸಿರ್ವರು 

ಪದ್ಮಿನೀಜಾತಿಗಳು 

ಪದ್ಮಗಂಧಿಯರಿರಲು | 

ಪದ್ಮೆ ವಿದ್ಯುತೃಭೆಯನಂಗಲತೆ ಮೊದಲಾಗೆ (೧೩.೪೮) 


ಪ್ರಸ್ತಾವನೆ ೨೩ 


ಎಂದರೆ ಆರನೆಯ ಸಾಲು `ಇಲ್ಲಿ ೧, ೨, ೪, ೫ನೆಯ ಸಾಲುಗಳ ಎರಡರಷ್ಟು ದೀರ್ಫ 
ವಾಗಿವೆ. ಪಲ್ಲವ ಪದದಲ್ಲಿ ಮೂರು ಸಾಲಿನ ರಚನೆಯಿದ್ದರೂ ಅಲ್ಲಿನ ಮೂರನೆಯ 
ಸಾಲು ಮಿಕ್ಕೆರಡು ಸಾಲುಗಳಲ್ಲಿ ಪ್ರತಿಯೊಂದರ ಎರಡರಷ್ಟಿದೆ. ಎಂದರೆ ಹಾಡುವುದ 
ರಿಂದಾಗಿ ಇಲ್ಲಿನ ಮೂರನೆಯ ಸಾಲು ಷಟ್ಪದಿಯ ಆರನೇ ಸಾಲಿನಂತೆ ಪರಿಗಣಿತವಾಗಿದೆ. 
ಆದರೆ ಷಟ್ಟದಿಯ ಮೂರನೆಯ ಸಾಲುಗಳು ನಿಯಮವೆಂಬಂತೆ ಎಲ್ಲೆಡೆಗಳಲ್ಲಿಯೂ 
ಐದು ಮಾತ್ರೆಯ ಮೂರು ಗಣಗಳು ಮೇಲೊಂದು ಗುರುವೂ ಎಂಬ ಸೂತ್ರಕೆ ಅನು 
ಸಾರಿಯಾಗಿದೆ. ಓದುವಾಗ ಐದು ಮಾತ್ರೆಯ ನಾಲ್ಕು ' ಗಣಗಳು ಇನ್ನೂ ಮುಂದು 
ವರಿಯಬೇಕೇನೋ ಎಂಬ ಭಾವನೆಯನ್ನುಂಟುಮಾಡುತ್ತದೆ. : ಎಂದರೆ ಮೂರನೆಯ 
ಸಾಲಿನ ಕೊನೆಯ ಅಕ್ಷರವನ್ನು ಎಳೆದು ಉಚ್ಚರಿಸಬಹುದಾದ ಸಾಧ್ಯತೆ ಇಲ್ಲಿಲ್ಲದಿರುವುದ 
ರಿಂದಾಗಿ ಇದ್ದಕ್ಕಿದ್ದಂತೆ ನಿಲ್ಲಿಸುವ ಭಾವನೆಯುಂಟಾಗುತ್ತದೆ. 


ಭಾಮಿನೀ ಷಟ್ಟದಿ : 


ಈ ಕಾವ್ಯದ ೩, ೪, ೬,೧೧, ೧೬, ೧೮, ೨೦, ೨೧ ಮತ್ತು ೨೨ನೆಯ ಸಂಧಿಗಳು, 
ಎಂದರೆ ಒಟ್ಟು ಒಂಬತ್ತು ಸಂಧಿಗಳು ಸಂಪೂರ್ಣವಾಗಿ ಭಾಮಿನೀ ಷಟ್ಪದಿಯಲ್ಲಿ ರಚಿತ 
ವಾಗಿವೆ. ಇವೆಲ್ಲದರ ಒಟ್ಟು ಪದ್ಯಸಂಖ್ಯೆಗಳು ೮೦೪. , ಈ ಕವಿಗಾಗಲೇ ಭಾಮಿನೀ 
ಷಟ್ಪದಿಯು ಕಥಾನಿರೂಪಣೆಗೆ ಬಹು ಸಮೆಂಜಸವಾದ ಛಂದೋರೂಪವೆಂಬ ಭಾವನೆ 
ಯುಂಟಾಗಿರಬೇಕು ಇದಕ್ಕೆ ಇಲ್ಲಿರುವ ಇಷ್ಟುಸಂಖ್ಯೆಯ ಭಾಮಿನಿಗಳೇ ಸಾಕ್ಷಿಯ 
ನ್ನೊದಗಿಸುತ್ತವೆ. ಭಾಮಿನೀ ಷಟ್ಪದಿಯಲ್ಲಿ ಕುಮುದೇಂದುವು ಅನೇಕ ಬಗೆಯ 
ವೈವಿಧ್ಯಗಳನ್ನು ತರಲು ಪ್ರಯತ್ನಿಸಿದ್ದಾನೆ. ಆದರೆ ಅವನ ಪ್ರಯೋಗಶೀಲತೆಯು 
ಗೋಚರವಾಗುವುದು ಕೇವಲ ಆರನೆಯ ಸಾಲಿನಲ್ಲಿ ಮಾತ್ರ. ಇಲ್ಲಿ ನೂರಾರು ಭಾಮಿನಿ 
ಗಳು ಎಲ್ಲರಿಗೂ ತಿಳಿದ ಲಕ್ಷಣದಿಂದ ಕೂಡಿವೆ. ಎಂದರೆ ೧, ೨, ೪, ೫ನೆಯ ಸಾಲು 
ಗಳಲ್ಲಿ ಮೂರು ಮಾತ್ರೆ ನಾಲ್ಕು ಮಾತ್ರೆಗಳು ಪರ್ಯಾಯವಾಗಿ ಬರುವ ಎರಡು 
ಘಟಕಗಳೂ, ೩ ಮತ್ತು ೬ ನೆಯ ಸಾಲುಗಳಲ್ಲಿ ಇಂತಹ ಮೂರು ಘಟಕಗಳೂ 
ಮೇಲೊಂದು ಗುರುವೂ ಬರಬೇಕು. ಉದಾ : 


ರಸೆಯನಾವರಿಸಿತ್ತು ಹತ್ತುಂ 

ದೆಸೆಯನೆಲ್ಲಂ ತೀವಿದಮರಾ 

ವಸಥಮಂ ಪೊತ್ತೆತ್ತಿತೆತ್ತಂ ಪರ್ಬಿತುರ್ವರೆಯಂ 

ಅಸುಹೃದವನೀ ಪಾಳಕ ಶ್ರೀ 

ವಿಸರುದುರುತರಗರ್ವಮಂ ಪಾ 

ಲಿಸುತ ನೆಗೆದುದು ಜನಕ ಭೇರಿಯ ಭೂರಿ ಭೆ ೋಂಕಾರಂ (೪, ೨೫). 


೨೪ ೆ ಕುಮುದೇಂದು ರಾಮಾಯಣ | 


23, ೪, ೬, ೧೧, ೧೬ನೆಯೆ ಸಂಧಿಗಳಲ್ಲಿನ . ಭಾಮಿನಿಗಳೆಲ್ಲವೂ” ಈ ಮೇಲಿನ ಲಕ್ಷಣಕ್ಕೆ 
ಹೊಂದಿಕೊಳ್ಳುವುದೆಂಬುದು ನಿಜ. ಆದರೆ ಮಿಕ್ಕ ಸಂಧಿಗಳಲ್ಲಿನ ಪದ್ಯಗಳು, ಅದರ | 
ಲ್ಲಿಯೂ ಆರನೆಯ ಸಾಲಿನ ರಚನೆಯು ಇರಬೇಕಾದುದಕ್ಕಿಂತ ಹೆಚ್ಚು ದೀರ್ಫವಾಗಿವೆ- 


ಈ ದೀರ್ಪತೆಯು ಕೂಡ ವೃತ್ತಾಸವಾಗುತ್ತದೆ. ಉದಾಹರಣೆಗೆ ಮೂರು ಪ್ರತಿ 


ಗಳಲ್ಲೂ ಒಂದೇ ರೀತಿಯಿರುವ ಈ ಸಾಲು : 

ನಂಜು ಪುಗುತಂದಂ ಸರೋಜದಳೇಕ್ಷಣಂ ಲಕ್ಷ್ಮಣನು (೬. ೩) ಈ ಸಾಲಿನ 
ಕೊನೆಯನ್ನು ಪ್ರೊ॥ ಕೆ.ಜಿ. ಕುಂದಣಗಾರರು "ಸರೋಜದಳಾಕ್ಷ ಲಕ್ಷ್ಮಣನು' ಎಂದು 
ತಿದ್ದಿದ್ದಾರೆ. ಜೊತೆಗೆ ಅಡಿಟಿಪ್ಪಣಿಯಲ್ಲಿ “ದಳೇಕ್ಷಣಂ-ಈ ಪಾಠಾಂತರದಿಂದ ಸಪ್ಮಗಣ 
ಗಳಾಗುತ್ತವೆ. ಮೇಲಿನ ಪಾಠವು ಸ್ವಾಭಾವಿಕವಾಗಿರುವುದರಿಂದ ಅದನ್ನೇ ಇಟ್ಟುಕೊಳ್ಳ 
ಲಾಗಿದೆ. ಸಪ್ತಗಣಗಳನ್ನಿಟ್ಟುಕೊಂಡರೆ ಭಾಮಿನಿ ಷಟ್ಪದಿಯ ಲಕ್ಷಣಕ್ಕೆ ಸರಿಹೊಂದು 
ವುದಿಲ್ಲ. ಅದೊಂದು ಹೊಸೆ ಷಟ್ಟದಿಯೇ ಆಗುವುದು.'' ಪ್ರಾಯಶಃ ಈ ಕಾವ್ಯದಲ್ಲಿ 
ಮುಂದಿನ ಷಟ್ಪದಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿರದ ಕಾರಣದಿಂದ ಪ್ರೊ॥ ಕುಂದಣ 
ಗಾರರಿಗೆ ಇದು ವಿಚಿತ್ರವಾಗಿ ಕಾಣಿಸಿರಬೇಕು. ತಾವು ಪ್ರಕಟಗೊಳಿಸಿದ ಭಾಗದಲ್ಲನ 
ಭಾಮಿನೀ ಷಟ್ಟದಿಗಳಲ್ಲಿ ಕೆಲವದರಲ್ಲಿ ಮಾತ್ರ ಈ ವೈಲಕ್ಷಣ್ಯವನ್ನು ಕಾಣಬಹುದು 
ಆದರೆ ಮುಂದೆ ನೂರಾರು ಷಟ್ಟದಿಗಳೆಲ್ಲಿ ಕುಮುದೇಂದುವು ಭಾಮಿನೀ ಷಟ್ಪದಿಯ 
ಆರನೆಯ ಸಾಲಿನ ನಿಯಮಗಳನ್ನು ಗಾಳಿಗೆ ತೂರಿಬಿಡುತ್ತಾನೆ. ಈ ಮೇಲೆ ಉದ್ಭ್ಧ ತ 
ಗೊಳಿಸಿದ ಸಾಲಿನಲ್ಲಿ ೩. ೪, ೩. ೪, ೩. ೪ ಬಂದು ಕೊನೆಗೆ ನಾಲ್ಕು ಮಾತ್ರೆಯ 
ಇನ್ನೊಂದು ಗಣವೇ ಬಂದಿದೆ (ಪದ್ಯದ ಕೊನೆಯ ಸಾಲಿನ ಕೊನೆಯ ಅಕ್ಷರ ಗುರುವಾಗು 
ತ್ತದಲ್ಲ). ಹೀಗಾಗಿ ಇಲ್ಲಿ ಪ್ರೊ॥ ಕುಂದಣಗಾರರು ಗಮನಿಸಿದಂತೆ. ಸಪ್ತಗಣಗಳು 
ಬಂದಿವೆ. ಇದನ್ನು ತಿದ್ದುವುದು ಸರಿಯಲ್ಲ. ಮೂರೂ ಹಸ್ತಪ್ರತಿಗಳಲ್ಲಿ ಇರುವ 
ರೂಪವನ್ನೇ ಮೂಲವೆಂದು ಒಪ್ಪಬೇಕು. ಹಾಗೆಯೇ ""ಸರ್ವಲೋಕಮನೊರಸಿ 
ಮುಕ್ಕುವವೋಲು ಲಕ್ಷ್ಮಣನಿರ್ದಂ'' (೬. ೬೬) ಎಂಬ ಸಾಲು. ಇನ್ನೆಷ್ಟೋ ಪದ್ಯದ 
ಸಾಲುಗಳೂ ಹೀಗೆಯೇ ಇವೆ. 

ಕೆಲವೆಡೆಗಳಲ್ಲಿ ಭಾಮಿನಿಯ ಆರನೆಯ ಸಾಲು ಇನ್ನೂ ದೀರ್ಫುವಾಗುತ್ತದೆ. 
ಸಪ್ತಗಣಗಳ ಬದಲು ಅದಕ್ಕೂ ಹಚ್ಚು ದೀರ್ಫತೆಯ ಸಾಲುಗಳಿವೆ. ಉದಾ: 

ವಿತತ ಭೂಚರ ಖೇಚರೇಂದ್ರರ 
ಪ್ರತತಿ ಭೂಷಾಭೀಷಮಂಗಳ 


ರಾನಾ ಹಾಗಾ ಲ ಲ 


1 ಕುಮುದೇಂದು ರಾಮಾಯಣಂ. ಭಾಗ ೧ (ಸಂ: ಪ್ರೊ 8 ಕೆ. ಜಿ. ಕುಂದಣಗಾರ) : 
ಪು. ೧೨೭ ಅಡಿಟಿಪ್ಪಣಿ. 


ಪ್ರಸ್ತಾವನೆ ೨% 


ಇಲ್ಲಿನ ಕೊನೆಯ ಸಾಲಿನ ಕೊನೆಯ ಅಕ್ಷರವನ್ನು ಗುರುವೆಂದು ಭಾವಿಸಿದರೆ ೩, ೪, ೩, 
೪,೩, ೪, ೩ ಗುರು-ಎಂಬ ರೀತಿಯ ರಚನೆಯನ್ನು ಕಾಣುತ್ತೇವೆ. ಎಂದರೆ 
ಮೂರು ಮಾತ್ರೆಯ ಒಂದು ಗಣವೇ ಇಲ್ಲಿ ಸಾಂಪ್ರದಾಯಿಕ ಸಾಲಿಗಿಂತ ಹೆಚ್ಚಿಗೆ 
ಬಂದಿದೆಯೆಂಬುದು ವಿದಿತವಾಗುತ್ತದೆ. ಕಾವ್ಯದ ಎಷ್ಟೋ ಪದ್ಯಗಳಲ್ಲಿ ಕೊನೆಯ 
ಸಾಲು ಈ ರಚನೆಯಿಂದ ಕೂಡಿರುವುದನ್ನು ಕಾಣುತ್ತೇವೆ. ಕೆಳಗಿನ ಪದ್ಯಭಾಗಗಳನ್ನೂ 
ನೋಡಿ : 

ಶೀಲಮೂರ್ತಿಯ ಚರಣಮಂ ನಿಜ 

ಮೌಳಿಮಾಳಾನರ್ಥ್ಯಮಣಿರುಚಿ 

ಜಾಳಮಂಜರಿಯಿಂದಮರ್ಚಿಸಿದರ್‌ ಜಗತ್ರಯ ಜನನಿಯ (೨೧. ೨೮) 

ಘನ ಸಮಯಮುಂ ಹಂಸವದು 'ತೊ 

ಟ್ವನೆ ನಿರೀಕ್ಷಿಸಿದಂತೆ ಧರಣೀ 

ತನುಜೆದಂಡಕವನಮನೀಕ್ಷಿಸೆ ಮೂರ್ಛೆವೋಗಲು ಭೀಶತಿಯಿಂ (೨೧. ೮೯) 
ಇಂತಹ ಹತ್ತಾರು. ಉದಾಹರಣೆಗಳನ್ನು ನೀಡುತ್ತ ಹೋಗಬಹುದು. ಪಾಠಕ್ಲೇಶ 
ವಿಲ್ಲದ ಈ ಸಾಲುಗಳು ಕವಿಯ ಮೂಲರಚನೆಯೇ ಹೊರತು ಪ ಪ್ರತಿಕಾರನ ಕೈತಪ್ಪಿ 
ನಿಂದಾದ ಪ ಶ್ರಮಾದಗಳೆಂದು ನಾವು ಭಾವಿಸಬಾರದು. ಇಷ್ಟು ಮಾತ್ರವಲ್ಲದೆ ಚು 
ದೇಂದುವು ಇನ್ನೂ ದೀರುವಾದ ಸಾಲನ್ನು ಬರೆಯುತ್ತಾನೆ, ನೋಡಿ : 

ಕೂಡಿ ಬರೆ ದನುಜರ್ಕಳೊಲವಿಂ 

ಗಾಡಿಕಾರ್ತಿಯರಿಕ್ಕೆಲದೊಳಂ 

ನಾಡೆಯುಂ ಚೆಲ್ಫಾಗೆ ಚಮರೀರುಹ ಮನಿಕ್ಕೆಲವಿಡಿದು ನಡೆದು (೨೦.' ೭) 

ಹಿರಿದು ಮಾತೇನಿವರ ಭಾಳಾ 

ಕ್ಷರಮನೊರಸುವೆನೆನ್ನ ನಿಷ್ಠುರ 

ತರಸಮಗ್ರಾದಗ್ರಚಕ್ರೆದಿನೆಂದು ದಾನವಚಕ್ರವರ್ತಿ (೨೦. ೧೦೨) 
ಇಂತಹ ಪದ್ಯಗಳು ಹದಿನೆಂಟು, ಇಪ್ಪತ್ತನೆಯ ಸಂಧಿಗಳಲ್ಲಿ ತುಂಬಿ ಹೋಗಿವೆ. 
ಇಲ್ಲಿಯೂ ಪದ್ಯಾರ್ಥದ ಕೊನೆಯ ಅಕ್ಷರವು ಗುರುವೆಂದು ಭಾವಿಸಿದರೆ ೩:೪ ಮಾತ್ರೆ 
ಗಳುಳ್ಳ ನಾಲ್ಕು ಘಟಕಗಳನ್ನು ಈ ಸಾಲಿನಲ್ಲಿ ನೋಡುತ್ತೇವೆ. ಎಂದರೆ ಆರನೆಯ 
ಸಾಲು ವಸ್ತುತ ಃ ಇಲ್ಲಿ ೧, ೨, ೪, ೫ ನೆಯ ಸಾಲುಗಳ ಎರಡರಷಾ )ಗುತ್ತವೆ. 


ಪರಿವರ್ಧಿನಿ ಷಟ್ಟದಿ : 


ಕುಮುದೇಂದು ರಾಮಾಯಣವು ತನ್ನ ಪರಿವರ್ಧಿನಿ ಷಟ್ಟದಿಗಳಿಂದಾಗಿ ತುಂಬ 
ಮಹತ್ವಕ್ಕೆ ಬಂದಿತು. ಈ ಕ ಓತಿಕಾರನು ಈ ಷಟ್ಪದಿಯ ಆರನೆಯ ಸಾಲುಗಳಲ್ಲಿ ತಂದ 


೨೬ ಕುಮುದೇಂದು ರಾಮಾಯಣ 


ವೈವಿಧ್ಯದಿಂದಾಗಿ ಅನೇಕ ವಿವಾದಗಳುಂಟಾದವು. ಇರಬೇಕಾದುದಕ್ಕಿಂತ ಹೆಚ್ಚು 
ಮಾತ್ರೆಗಳಿದ್ದುದರಿಂದ ಪರಿವರ್ಧಿನಿ ಷಟ್ಟದಿಯ ಆರನೆಯ ಸಾಲುಗಳನ್ನು ಮೊದಲು 
ತಿದ್ದಲು ಆಲೋಚಿಸಿದರೂ, ಎಲ್ಲ ಕಡೆಗಳಲ್ಲಿಯೂ ಈ ರೀತಿಯೇ ಇದ್ದುದರಿಂದ 
ಗೊಂದಲಕ್ಕೊಳಗಾಗಿ ಈ ಕಾವ್ಯವನ್ನು ಮೊದಲ ಬಾರಿಗೆ ಭಾಗಶಃ ಪರಿಷ್ಕರಿಸಿದ 
ಪ್ರೊ॥ ಕೆ.ಜಿ. ಕುಂದಣಗಾರರು, ಶ್ರೀ ಚಂದ್ರೆಕಾಂತ ನಿಂಗರಾಜ ಪಾಟೀಲರ ಸೂಚನೆ 
ಯನ್ನು ತಮ್ಮ ಗುರುಗಳಾದ ಶ್ರೀ ಮಹಾದೇವಶಾಸ್ತ್ರಿ ಪೂಜಾರರವರ ಸಲಹೆಯಂತೆ 
ಸ್ವೀಕರಿಸಿ ತಿದ್ದದೇ ಹಾಗೆಯೇ ಉಳಿಸಿಕೊಂಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಅನೇಕ 
ವಿದ್ವಾಂಸರು ಈ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ಪಶ್ರಿಕೆಯಲ್ಲಿ ವಿಚಾರಮಾಡಿದರು. 
ಚಂದ್ರಕಾಂತ ನಿಂಗರಾಜ ಪಾಟೀಲರು ಕಲ್ಯಾಣ ಕೀರ್ತಿಯಂತೆಯೇ ಕುಮುದೇಂದುವೂ 
ಪರಿವರ್ಧಿನಿಯ ಆರನೆಯ ಚರಣದಲ್ಲಿ ಸಪ್ತಗಣಗಳನ್ನು ತಂದಿರುತ್ತಾನೆ, ಆದ್ದರಿಂದ ಆ 
ಚರಣವನ್ನು ತಿದ್ದುವುದು ಸರಿಯಲ್ಲ ಎಂದರು ; ಕುಮುದೇಂದು ರಾಮಾಯಣದಲ್ಲಿಯೇ 
ಭಾಮಿನೀ ಷಟ್ಟದಿಯ ಹಲವು ಪದ್ಯಗಳಲ್ಲೂ ಈ ಬಗೆಯಲ್ಲಿ ಸಪ್ತಗಣಗಳು ಬಂದ 
ಸಂದರ್ಭಗಳೆಡೆ ಗಮನ ಸೆಳೆದರು. ಆರ್‌. ನರಸಿಂಹಾಚಾರ್‌ರವರು ಲಕ್ಷಣಕ್ಕಿಂತ ಭಿನ್ನ 
ವಾದ ಆರನೆಯ ಸಾಲುಗಳು ಲಿಪಿಕಾರರ ತಪ್ಪಿನಿಂದಾಗಿರಬೇಕೆಂದು ವಾದಿಸಿದರು.3 
ಡಿ.ಎಲ್‌.ಎನ್‌ ಅವರು ಕುಂದಣಗಾರರು ಪರಿಷ್ಕರಿಸಿದ ಕುಮುದೇಂದು ರಾಮಾಯಣದ 
ಮೊದಲ ಭಾಗವನ್ನು ಪರಿಶೀಲಿಸಿ ವಿಮರ್ಶಿಸುತ್ತ ಪರಿವರ್ಧಿನಿಯ ಬಗ್ಗೆ ಸುದೀರ್ಥವಾಗಿ 
ಪ್ರಸ್ತಾಪಿಸಿದರು. ತಮ್ಮ ವಾದದ ಕೊನೆಗೆ "ಒಟ್ಟಿನಲ್ಲಿ ಕುಮುದೇಂದುವಿನ ಪರಿವರ್ಧಿನಿ 
ಷಟ್ಪದಿಯ ಲಕ್ಷಣವನ್ನು ಹೀಗೆ ನಿರೂಪಿಸಬಹುದು. ಅಲ್ಲಿ ಬರುವ ಗಣ ಮಾತ್ರಾಗಣ 
ವಲ್ಲ, ಅಂಶಗಣ ; ೧, ೨, ೪, ೫ನೆಯ ಪಾದಗಳಲ್ಲಿ ನಾಲ್ಕು ವಿಷ್ಣುಗಣಗಳು : 
೩ನೆಯ ಪಾದದಲ್ಲಿ ೬ ವಿಷ್ಣು*೧ ಗುರು ; ೬ನೆಯ ಪಾದದಲ್ಲಿ ೬ ವಿಷ್ಣು*೧ 
ಬ್ರಹ್ಮ, ವಿಷ್ಣು ಅಥವಾ ರುದ್ರಗಣ (ಎ ಗು) ; ವಿಷ್ಣುಗಣದ ಸ್ಥಾನಗಳಲ್ಲಿ ಕೆಲವು 
ವೇಳೆ ಬ್ರಹ್ಮಗಣ ಬಂದರೂ ಬರಬಹುದು ; ಸಾಮಾನ್ಯವಾಗಿ ೪ ಮಾತ್ರೆಯ ವಿಷ್ಣುಗಣ 
ಗಳೇ ಇಲ್ಲಿ ಬರುತ್ತವೆ'' ಎಂಬ ಅಭಿಪ್ರಾಯಕ್ಕೆ ಬಂದರು. ಈ ವಿದ್ವಾಂಸರು ಈ 
ತೀರ್ಮಾನಗಳಿಗೆ ಬರಲು ಅವರೆಲ್ಲ ಇಡೀ ಕುಮುದೇಂದು ರಾಮಾಯಣವನ್ನು ಗಮನಿಸ 
ದಿದ್ದುದೇ ಕಾರಣವೆಂಬುದು ಸ್ಪಷ್ಟ. ಕುಮುದೇಂದುವು ಮಿಕ್ಕ ಷಟ್ಟದಿಪ್ರಭೇದಗಳಲ್ಲಿ 
ಯಂತೆ ಪರಿವರ್ಧಿನಿಯಲ್ಲೂ, ಆರನೆಯ ಸಾಲಿನಲ್ಲಿ ಪ್ರಯೋಗಗಳನ್ನು ನಡೆಸಿದ್ದಾನೆ 

1 ಕುಮುದೇಂದು ರಾಮಾಯಣ (ಭಾಗ ೧), ೧೯೩೬, ಮುನ್ನುಡಿ : ಪು. ೫ 

2 ಈ ವಿವಾದಗಳ ಸಂಗ್ರಹವಾದ ನಿರೂಪಣೆ ನೋಡಿ : ಟಿ.ವಿ. ವೆಂಕಟಾಚಲಶಾಸ್ತ್ರೀ : 
ಕನ್ನಡ ಛಂದಃಸ್ವರೂಪ, ೧೯೭೮ : ಪು. ೫೧೫-೫೧೮ 

3 ಡಿ.ಎಲ್‌. ನರಸಿಂಹಾಚಾರ್‌ : ಪೀಠಿಕೆಗಳು, ಲೇಖನಗಳು (೧೯೭೧) : ಪು. ೭೪೪ 


ಪ್ರಸ್ತಾವನೆ ೬. ೨೭ 


(೧,, ೫, ೯, ೧೦, ೧೨, ೧೫ ಮತ್ತು ೧೭ನೇ ಸಂಧಿಗಳಲ್ಲಿನ ಒಟ್ಟು ಪರಿವರ್ಧಿನಿಗಳ 
ಸಂಖ್ಯೆ ೫೮೫). ಇವುಗಳನ್ನೀಗ ಪರಿಶೀಲಿಸಬಹುದು. 


ನಿಯಮಬದ್ಧ ವಾಗಿ ಆರನೆಯ ಸಾಲಿನಲ್ಲಿ ೪ ಮಾತ್ರೆಯ ಆರು ಗಣಗಳೂ 
ಮೇಲೊಂದು ಗೂ ಬರುವಂತಹ ರಚ ಕನೆಗಳನ್ನು ಕುಮುದೇಂದುವು ಬಳಸುವುದು 
ಕಡಿಮೆಯಾದರೂ ಅಂತಹ ಉದಾಹರಣೆಗಳೂ ಇವೆ. 


ವಾಸವನಿಭವಂ ತತ್ಪು ರವನದೊಳು 
ಭೂಸೆಂಸ್ತು ತ್ರ ಲಕ್ಷಿ ಲಿಧರಸಿಹಿತೆಂ 
ಭಾಸುರಗುಣಮಣಿಗಣನಿಧಿಯಿ ುರ್ದಂ ವಾದಿಗಜಾಂಕುಶನು (೧೨.೧) 


ಆದರೆ ಆರನೆಯ ಸಾಲನ್ನು ನಾನಾ ಬಗೆಯಲ್ಲಿ ದೀರ್ಫ್ಥಗೊಳಿಸಿರುವುದೇ ಹೆಚ್ಚು. ಮ 
ಪಾದದ ಆರು ಚತುರ್ಮಾತ್ರಾ ಗಣಗಳ ನಂತರ ಬರುವ ಗುರುವಿನ ಬದಲಾಗಿ ಅದನ್ನೂ 
ಚತುರ್ಮಾತಾ ್ರಿಗಣವನ್ನೂಗಿ ಮಾಡುವುದು ಮೊದಲನೆಯ ಅಂಶ. ಉದಾ: 
ಹಾರಂ ಮಧ್ಯದನಾಯಕದಿಂ ವಿ 
ಸ್ತಾರಿಸಿ ರಾಜಿಸುವಂತೆ ಸ್ವಯಂವರ 
' ಚಾರುಗೃಹಂ ರಾರಾಜಿಸುತಿರೆ ದಶರಥನಿಂ ಜಿತಮನುಮಥನಿಂ (೫. ೩) 
ಹೀಗೆ ಸ ಪ್ರಗಣಗಳನ್ನು ತರುವಾಗ ಕವಿಯು ವೆ ವಿಧ್ಯಕ್ಕಾಗಿ ಕೆಲವು ಪ್ರಯೋಗಗಳನ್ನು 
ಮಾಡುತ್ತಾನೆ. ಅವುಗಳಲ್ಲಿ ಒಂದೆಂದರೆ ಅಂತರ್ಪ್ರಾಸಗಳನು ಸ ತಂದು, ಸಾಲಿನಲ್ಲಿ ಐದು 
ಗಣಗಳಾದ ನಂತರ ಯತಿಯೊಂದನ್ನು ತರುವುದು. ಉದಾ : 
ಕೆಲಕೆಲಬರ್ಪಾವಡರ್ದಂತಿರ್ದ 
ರ್ಕೆಲಕೆಲಬರ್ಮೆಯಿಮಜಕದಂತಿರ್ದ 
ರ್ಗೆಲೆ ಚಿತ್ರದ ಸಭೆಯಂ ಸಭೆ ಜಾನಕಿ ಪುಗಲು | 
ರತಿಯಂ ಮಿಗಲು (೫.೨೬) 
ಇಲ್ಲಿ ಐದನೆಯ ಗಣವಾದ "ಪುಗಲು' ಹಾಗೂ ಏಳನೆಯ ಗಣವಾದ "ಮಿಗಲು' ಇವುಗಳು 
ಪ್ರುಸಪದಗಳು. ಅವೆರಡೂ ಹೊರನೋಟಕ್ಕೆ ಮೂರು ಮಾತ್ರೆಯ ಗಣಗಳೆನಿಸಿದರೂ 
ಪದ್ಯಾರ್ಧದ ಕೊನೆಯ ಅಕ್ಷರ ಗುರುವಾಗುತ್ತ ಡೆ. ಆದ್ದ ರಿಂದ 'ಮಿಗಲು' ಎಂಬುದು 
೦೦-ಗಣವಾಗುತ್ತದೆ. ಅದರಂತೆಯೇ ಇಲ್ಲಿ ಐದು i ಕೊನೆಯಲ್ಲಿ ಯಶಿಯಿರುವು 
ದರಿಂದ ಸಹಜವಾಗಿಯೇ ಅಲ್ಲಿನ ಕೊನೆಯ ಅಕ್ಷರವೂ ಹ್ರಸ ವಾದರೂ ದೀರ್ಥವಾಗಿ 
ಉಚ್ಚಾರಗೊಳ್ಳುವುದು. ಹೀಗಾಗಿ “ಪ್ರಗಲು' ಎನು ವುದೂ ರ್ಗಿಎಂಬ ನಾಲ್ಕು 
ಮಾತ್ರೆಗಳ ಗಣವಾಗುವುದು. ' ಹೀಗೆ ಉಚ್ಚಾರಕುಲದ ದೃಷ್ಟಿಯಿಂದ ಈ ಸಾಲಿನಲ್ಲಿರು 
ವುದು ನಾಲ್ಕುಮಾತ್ರೆಗಳ ಏಳುಗಣಗಳು. ಇಂತಹ ಎ) ಎಂದರೆ ಐದನೆಯ 
ಗಣ ಹಾಗೂ ಏಳನೆಯ ಗಣಗಳಲ್ಲಿ ಪ್ರಾಸವು ಬಂದು, ಐದನೆಯ ಗಣವಾದ ಮೇಲೆ ಯತಿ 


೨೮ ಕುಮುದೇಂದು ರಾಮಾಯಣ 


ಬಂದಿರುವ, ಪರಿವರ್ಧಿನಿ ಷಟದಿಗಳು ಬಹುವಾಗಿವೆ. ಸೀತಾರಾಮರ ಪ್ರಥಮ 
ಭೇಟಿಯ ಪ್ರಸಂಗವನ್ನು ವರ್ಣಿಸುವೆ ಇಡೀ ಐದನೆಯ ಸಂಧಿಯ ೧೧೩ ಪರಿವರ್ಧಿನಿ 
ಷಟ್ಪದಿಗಳು ಇದೇ ಬಂಧದಲ್ಲಿವೆಯೆಂಬುದನ್ನು ಗಮನಿಸಬೇಕು. 


$ ೧ 


ಬು 


ಗಣಗಳ ಬದಲು ಮೂರು-ಐದು ಮಾತ್ರೆಗಳು ಗಣಗಳನ್ನು ತರುವುದನ್ನೂ ನಾವು 


ಕಾಣಬಹುದು. ಉದಾ : 


ಹೀಗೆ ನಾಲ್ಕು ಮಾತ್ರೆಯ ಸಪ್ತಗಣಗಳು ಬರುವ ಪಾದಗಳಲ್ಲಿ ಐದು-ಆರನೆಯ 


ಕಲಿಜೋದರ ಭಾಷೆಯ ಕೊಡುತಂ ನಿ 
ಟ್ಟೈೆಲುವಂ ಮುಜ್‌ವೆವು ನೋಡೆಮ್ಮಿದಿರೊಳು 
ಬಲುವಿಡಿವವರಾರೆನಿತುಂ ನುಡಿದರನೇಕ ಕೋಟಿ ಗಜಘಟೆಯಂ (೯. ೨೫) 


ಐದು ಆರನೆಯ ಗಣಗಳ ಸ್ಥಾನ ಈ ಪದ್ಯ ದಲ್ಲಿ "ನೇಕ ಕೋಟಿಗಜ' ಬಂದಿವೆ 
ಅದನ್ನು ೩೯೫ ಗಣಗಳಾಗಿಯೇ "ವಿಭಜಿ ಜಿಸಬೇಕು. ಇಂತಹ ಹತ್ತಾರು ಉದಾಹರಣೆ 
ಗಳನ್ನು ಕಾಣಬಹುದು (ಒಂಬತ್ತನೆಯ ಸಂಧಿಯ. ೧, ೨, ೭, ೨೫, ೩೯, ೪೨, ೫೨ 
ಇತ್ಯಾದಿ ಪದ್ಯಗಳು ಹನ್ನೆರಡನೇ ಸಂಧಿಯ ೩, ೪, ೫, ೬, ೫ ಇತ್ಯಾದಿ ಪದ್ಯಗಳು). 
ಇದೇ ಬಂಧಕ್ಕೆ ಹೋಲಿಕೆಯಿರುವ ಮತ್ತೊಂದು ಗಣಪರಿವೃತ್ತಿಯೆಂದರೆ ಈ 
ಸಾಲಿನ ಬಿರರಿ ಪರಕೆ ಗಣ/1ಳಲ್ಲಿ ಎರಡು ಚತುರ್ಮಾತ್ಸಾ ಗಣಗಳ ಬದಲು ೩*೬ 
ಮಾತ್ರೆಗಳ ಗಣಗಳು ಬರುವುದೇ ಆಗಿದೆ : 
ನೆನೆಯದೆಯೆನ್ನ ತನೂಭವ ನೆಂಬುದ 
ನನಿತಂ ಮಾಡಿದ ದೇಸಿಗರೀರ್ವರ 
ಮನುಜರ ನೊರೆನೆತ್ತರ ಕುಡಿದೀಗಳೆ ಬಪ್ಪೆನಾನಂದೆನೆ ದನುಜಂ (೯. ೧೯) 
ಇಂತಹ ರಚನೆಗಳನ್ನು ಒಂಬತ್ತನೇ ಸಂಧಿಯ ೬, ೯, ೧೪, ೨೬, ೨೭, ೪೪, ೪೮, ೫೩ 
ಇತ್ಯಾದಿ ಪದ್ಮಗಳಲ್ಲಿಯೂ ಕಾಣಬಹುದು. 
ಹಲವು ಪದ್ಯಗಳಲ್ಲಿ ಪರಿವರ್ಧಿನಿಯ ಆರನೆಯ ಸಾಲನ್ನು ಮೂವತ್ತು ಮಾತ್ರೆ 
ಗಳವರೆಗೂ ಕವಿ ದೀರ್ಫಿಸುತ್ತಾನೆ. ಉದಾ : 
ಬಗೆಯಿಂ ಮುನ್ನಮೆ ದಂಡಕವನಮಂ 
ಪುಗಬೇಕೆಂದೈ ತರುತಂ ಕಂಡಂ 
ಖಗಮೃಗನಗಗಹನದೊಳಾಗಹನದೊಳಿರ್ದಾಂದಂಡಕ ಗಿರಿವನಮಂ (೧೦.೨) 
ಇಂತಹ ಅನೇಕ ಉದಾಹರಣೆಗಳಿವೆ : ಸಿಂಧಿ ೧೦: ಪದ್ಯಗಳು ೨,೩,೫, ೯, ೩೦, ೭೫, 
೭೮, ೭೯, ೮೨, ೮೪ ಇತು 


ಪ್ರಸ್ತಾವನೆ ೨೯ 


ಹಿಂದೆ ನೋಡಿದಂತೆ ಐದು ಆರನೆಯ ಗಣಗಳ ಸ್ಥಾನದಲ್ಲಿ ೩-೪ರ ಗಣಗಳನ್ನು 
ತಂದು ಗಣಪರಿವೃತ್ತಿಯನ್ನು ಕವಿ ಹಲವೆಡೆ ಸಾಧಿಸುತ್ತಾನೆ. ಎಂದರೆ ಸಾಲು ೪. ೪. ೪. 
೪. ಓ. ೪. ೪ + ಗುರು ಎಂಬ ರಚನೆಯಲ್ಲಿರುತ್ತದೆ ನೋಡಿ : 


ಆವರಿಸಲು ಗಗನದೊಳಂಬಿನ ಮಳೆ 
ಕೋವಿದರಾರ್ಬಿಲುವಿದೈೆಯೊಳಿಂತೆನೆ 
ಭಾವಿಸಿ ಪುಷ್ಪಕದ ಧ್ವಜದಂಡಮ ಚ್ಚು ಕೆಡಹಿದನಾ ಖಚರಂ (೧೦. ೬೬) 


ಇಲ್ಲಿ "ನೆಚ್ಚು. ಕೆಡಹಿದ' ಎಂಬಲ್ಲಿ ಸಾಲಿನ ಐದನೆ-ಆರನೆಯ ಗಣಗಳ ಬದಲು ೩. ೪. 
ಗಣಗಳು ಬಂದಿವೆ. ಇಂತಹ ಪದ್ಯಗಳನ್ನು ಹತ್ತನೆಯ ಸಂಧಿಯಲ್ಲೇ ಪದ್ಯ ಸಂಖ್ಯೆ 
Aco SE ಗ ಅರ, ಆಲ, ಶ್ರ. ಇತ್ಯಾದಿಗಳಲ್ಲಿ ಕಾಣಬಹುದು. 
ಈ ಸಾಲನ್ನು ಇನ್ನೂ ದೀರ್ಥಮಾಡಿ ಮೂವತ್ತೊಂದು ಮಾತ್ರೆಗಳನ್ನಾಗಿ 

ಮಾಡುವುದನ್ನೂ ಹಲವೆಡೆ ಕಾಣಬಹುದು. ಉದಾ : 

ಭೇರಿಯ ನಿಸ್ಲಾಳದ ಕಹಳೆಯರಣ 

ಭೆ ರವ ಡಿಂಡಿಮ ಚಂಡನಿನಾದಂ 

ಧಾರುಣಿಯಂ ಗಗನವನಾನಾವಳಯಮನಾವರಿಸಿ ನಡೆದು ಬರುತಿರೆ (೧೭,೧) 


¢ 


ಇಲ್ಲಿ ಏಳನೆಯ ಗಣವಾದ ಮೇಲೆ 'ತಿರೆ' ಎಂಬ ಎರಡು ಲಘುಗಳು ಉಳಿ 
ಯುತ್ತವೆ. ಆದರೆ ಪದ್ಯದ ಕೊನೆಯ ಅಕ್ಷರವು ದೀರ್ಥವಾಗುವುದರಿಂದ ಅದು 
ಮೂರು ಮಾತ್ರೆಯ ಬೆಲೆಯನ್ನು ಪಡೆಯುತ್ತದೆ. ಅಷ್ಟೇ ಅಲ್ಲ, ಆ ಗಣವು ೦- ಎಂಬ 
ರಚನೆಯ ವಿಷಮಗಣವೂ ಆಗಿರುವುದು ಗಮನಾರ್ಹ ವಿಷಯ. ಸಾಲುಗಳ 
ಮಧ್ಯೆಯೇ ಎಷ್ಟೋ ಕಡೆಗಳಲ್ಲಿ ಕುಮುದೇಂದುವು ವಿಷಮಗಣಗಳನ್ನು ತರುತ್ತಾನೆ 
(ನೋಡಿ, ೧, ೩೦,೩, ೫೧,.೪..೫,.೫, ೭೩,,. ೩, ೬೦ ಇತ್ಯಾದಿ). ಈ ಬಗೆಯ 
ರಚನೆಗಳನ್ನು ಹದಿನೇಳನೇ ಸಂಧಿಯ ಹಲವಾರು ಪದ್ಯಗಳಲ್ಲಿ ಕಾಣಬಹುದು (ನೋಡಿ 
ಸಂಧಿ ೧೭ : ಪದ್ಯಗಳು, ೨, ೧೭, ೨೯, ೩೭, ೪೬ ಇತ್ಯಾದಿ. 
ಇನ್ನು, ಕೊನೆಯದಾಗಿ, ಕುಮುದೇಂದುವು ಪರಿವರ್ಧಿನಿಯ ಆರನೆಯ ಸಾಲಿನಲ್ಲಿ 
ನಾಲ್ಕು ಮಾತ್ರೆಗಳ ಎಂಟುಗಣಗಳನ್ನೂ-ತರುತ್ತಾನೆ. ಎಂದರೆ ಆರನೆಯ ಸಾಲು ೧, ೨, 
೪, ೫ ಸಾಲುಗಳ ಎರಡರಷ್ಟಾಗುತ್ತವೆಯೆಂಬುದನ್ನು ಗಮನಿಸಬೇಕು : 
ಹಿತವನಜ್‌ಯೆಯೆ ಸದಾಗ್ರಹಮಂ ಬಿಡು 
ವೃತಿ ನಿನ್ನೊಳು ಸಮೆನಿಸಿತಕ್ಕಟಯೆನೆ 
ಹತಿಯಿಸಿವನನೆನುತಂ ಮಸಗಿದನತಿವಿಕಟಭ್ರುಕುಟಿಮುಖಂ 
ದಶಮುಖನು (೧೫.೨೧) 


ಶಿ ಕುವಬದೇಂದು ರಾಮಾಯಣ 


ಇಲ್ಲಿನ ಕೊನೆಯ ಅಕ್ಷರವು ಸಹಜವಾಗಿಯೇ ದೀರ್ಫ್ಥವಾಗುವುದರಿಂದ ಆರನೆಯ 
ಸಾಲಿನಲ್ಲಿ ನಾಲ್ಕುಮಾತ್ರೆಗಳ ಎಂಟುಗಣಗಳು ಬಂದಂತಾಯಿತು. ಹದಿನ್ಗೆ ನೃದನೆಯ ಸಂಧಿ 
ಯ ಅನೇಕ ಪದ್ಯಗಳಲ್ಲಿ ಇಂತಹ ರಚನೆಯಿರುವುದನ್ನು ಕಾಣಬಹುದು (ಪದ್ಯಗಳು 
೧, ೨, ೩, ೪, ೫, ೬: ಇತ್ಯಾದಿ). 


ಎಂದರೆ ಪರಿವರ್ಧಿನಿಯ ಆರನೆಯ ಸಾಲಿನಲ್ಲಿ ಲಕ್ಷಣಯುಕ್ತನಾಗಿರಬೇಕೆಂದರೆ 
೨೬ ಮಾತ್ರೆಗಳಿರಬೇಕು. ಇದನ್ನು ಮೂವತ್ತೆರಡು ಮಾತ್ರೆಗಳವರೆಗಾ ಹಿಗ್ಗಿ ಸುವುದರ 


ಜೊತೆಗೆ ಗಣಪರಿವೃತ್ತಿ, ಸಾಲಿನ ಮಧ್ಯದ ಅಂತರ್ಪಾಸೆ, ಯತಿ-ಇತ್ಯಾದಿಗಳ 


ಮೂಲಕ ಕುಮುದೇಂದುವು ನಾನಾ ಪ್ರಯೋಗಗಳನ್ನು ಮಾಡಿರುವುದನ್ನು ನೋಡ 
ಬಹುದಂ. 


ವಾರ್ಧಕ ಪಟದಿ : 


02 


ಕುಮುದೇಂದು ರಾಮಾಯಣದ ೧೪ ಮತ್ತು ೧೯ನೆಯ ಸಂಧಿಗಳು ವಾರ್ಧಕ 
ಷಟ್ಟದಿಯಲ್ಲಿವೆ ; ಒಟ್ಟು ಪದ್ಮಗಳ ಸಂಖ್ಯೆ ೨೯೮. ೩, ೬ನೆಯ ಸಾಲುಗಳು ೧, ೨, 
೪, ೫ರ ಒಂದೂವರೆಯಷ್ಟೂ ಮೇಲೊಂದು ಗುರುವೂ ಇರುವ ಲಕ್ಷಣಬದ್ಧವಾದ 
ಒಂದೂ ವಾರ್ಧಕ ಷಟ್ಟದಿಯು ಇಲ್ಲಿನ ೨೯೮ ಪದ್ಯಗಳಲ್ಲಿ ಪ್ರಾಯಶಃ ಒಂದೂ ಇಲ್ಲ. 
ಹದಿನಾಲ್ಕನೆಯ ಸಂಧಿಯ ೨೨೩ ಪ ದೃಗಳಿಲ್ಲದರಲ್ಲಿಯೂ ಆರನೆಯ ಸಾಲಿನಲ್ಲಿ ಐದು 


ಮಾತ್ರೆಯ ಏಳು! ಗಣಗಳೂ ಮೇಲೊಂದು ಗುರುವೂ ಇದ್ದು ಲಕ್ಷಣಬದ್ಧವಾದ ಸ ಸಾಲಿ 
ಗಿಂತ ಐದು ಮಾತ್ರೆಗಳಷ್ಟು ದೀರ್ಥವಾಗಿದೆ. ಉದಾ : 


ಪರಿಧಿಯಿಂದೈ ತಂದು ವಜ್ರಮುಖ 


G 
ಲ 
(cl 
೪ 
él 


ನಂಶಕನೆ ಮಸಗಿ ಹಳಚುವ ತೆಅದೆ ಹಳಚಿ ಹನು 
ಮಂತನಾತಂಗಾಗಳೆಂತು ಸುರಕಾಂತೆಯರೊಡನೆ ವಿವಾಹಮನೊಡರಿಸಿ 
ಸಂತಸದಿ ಪೂಕ್ಕು ಲಂಕಾದ್ವಿ ೀಪಮಂ ಕಂಡ 


Sy 
el & CL ತ 


(೧9 
"n 
PLE: 
೯ 

ಸಿ 


೧. 


ಸ ಗಿರಿನದೀನದವ ಕ 
ನಂತವಾಪೀಕೂಪನಂದನ ವಿರಾಮಜನಪದಲತುಮಂಟಪಂಗಳಿನೆಸೆದಿರೆ 
(೧೪. ೧೬) 
ಹತ್ತೊಂಬತ್ತನೇ ಸೆಂಧಿಯ ೭೫ ವಾರ್ಧಕಗಳಲ್ಲಿ ಬಹುಪಾಲು ಆರನೆಯ 
ಸಾಲನಲ್ಲಿ ಏಐದುಮಾತ್ರೆಯ ಎಂಟು ಗಣಗಳನ್ನು ಹೊಂದಿರುವಂತಹುದು. ಉದಾ 


ಅದಿರೆ ನೆಲನಳ್ಳುತಿರೆ ದಿಶಾವಲ್ಲಭರ್ನೆಲ 
ಕುದುರೆ: ತಾರಾದಿಗಳು ಕುಲಪರ್ವತಂ ನಡುಗೆ 
ಹ ್ರಡುಗೆ ದಿಗ್ಗಂತಿ ತಲ್ಲಣಿಸೆ ಸುರನರನಾಗಲೋಕದ ಪತಿಗಳು 


ಪ್ರಸ್ತಾವನೆ _ ಹಶಿ 


ಬೆದಜ್‌ ಕೆಮಠಂ ಹರನ ಕೊರಳೆನಗಸುತೆಯಪ್ಪ 
ತ್ರಿದಶನದಿ ಕೆಂಜೆಡೆಗಳಿಂದ ಸುತ್ತಂ ಸೊಸೆ 
ಕದನ ಕರ್ಕಶರು ರಕ್ಕಸರ ಪೊಯ್ಸಲು ಪಸರಿಸಿದುದು ಗಂಭೀರ 
ಭೇರೀ ಭೂರಿತರ ರಾವಂ (೧೯. ೭) 
ಎಂದರೆ ಆರನೆಯ ಸಾಲು ಇಲ್ಲಿ ೧, ೨, ೪, ೫ನೆಯ ಸಾಲುಗಳ ಎರಡರಷಾ ) ಯಿತು. 


ಕುಮುದೇಂದುವು ಬಳಸಿರುವ ಕುಸುಮ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ 
ಗಳನ್ನು ಪರಿಶೀಲಿಸಿದರೆ ಕೆಲವು ಸಾಮಾನ್ಯಾಂಶಗಳು ಕಂಡುಬರುತ್ತವೆ. ಕವಿಯು ಯಾವುದೇ 
ಷಟ್ಟದಿಯ ೧, ೨, ೩, ೪, ೫ ನೆಯ ಸಾಲುಗಳಲ್ಲಿ ಮಾರ್ಪಾಟನ್ನು ತರುವುದಿಲ್ಲ, 
ಆರನೆಯ ಸಾಲುಗಳಲ್ಲಿ ಮಾತ್ರ ಹೆ ಹಚ್ಚು ಮಾತ್ರೆಗಳನ್ನು ತರುವುದನ್ನು ಕಾಣಬಹುದು. 
ಈ ದೀರ್ಫುತೆಯು ಎರಡು ಮಾತ್ರೆಗಳಿಂದ ಹಿಡಿದು ಆರನೆಯ ಸಾಲು ೧, ೨, ೪, ೫ 
ನೆಯ ಸಾಲುಗಳ ಎರಡರಷ್ಟಾಗುವವರೆಗೂ ಹರಡುತ್ತದೆ. ಆರನೆಯ ಸಾಲಿನಲ್ಲಿ ಈ 
ವ್ಯತ್ಯಾಸವನ್ನು ಮಾಡಿಕೊಳ್ಳುವೆ ಕಾರಣವಂದರೆ ಹಾಡುವಾಗ ಕೊನೆಯ ಸಾಲನ್ನು 
ತ ುದಾದ ಸಂಭಾವ್ಯ ತೆ. ಈ ಕಾವ್ಯದ ಎಲ್ಲ ಹಸ್ತಪ್ರತಿಗಳಲ್ಲೂ, ಎಲ್ಲ ಸಂಧಿ 
ಗಳಿಗೂ ರಾಗನಿರ್ದೇಶವಿದೆ : ಅವುಗಳಲ್ಲಿ ವ್ಯತ್ಯಾಸ ಸವಿಲ್ಲ (ಬೇರೆ ಬೇರೆ ಪ್ರತಿಗಳ ನಡುವೆ). 
ಹೀಗಾಗಿ ಈ ರಾಗಗಳನ್ನು ಕವಿಯೇ ಜ್‌ ಸಾಧ್ಯತೆಯಿದೆ. ಒಟ್ಟಾರೆ 
ಕವಿಯು ಹಾಡುವ ದೃಷ್ಟಿಯಿಂದಲೇ ಷಟ್ಪದಿಗಳ ಆರನೆಯ ಸಾಲನ್ನು ವ್ಯತಾ 
ಮಾಡಿದ್ದಾನೆ ಎಂದಂತಾಯಿತು. ಇದರಿಂದ ಪರಿವರ್ಧಿನಿ ಷಟ್ಪದಿಗಳು ಲಕ್ಷಣಯುಕ್ತ 
ವಾಗಿಲ್ಲದ ಬಗ್ಗೆ ವಿದ್ವಾಂಸರು ಮಾಡಿದ ವಾದವಿವಾದಗಳಿಗೆ ಕೊನೆಯುಂಟಾಗುತ್ತದೆ. 
ಕೃತಿಕಾರನ ಅಜ್ಞಾನವಾಗಲೀ, ಪ್ರತಿಕಾರನ ಕೆ ತಿಪ್ಪುಗಳಾಗಲೀ ಈ ವ್ಯತ್ಯಾಸಗಳಿಗೆ 
ಕಾರಣವಲ್ಲ ಎಂಬ ಅಂಶವು ದೃಢವಾಗುತ್ತದೆ. 

ಸಂಧಿಯ ಪ್ರಾರಂಭದಲ್ಲಿ ಬರುವ ಸೂಚ ಕನಾಪದ್ಯಗಳನ್ನು ಕುಮುದೇಂದು 
'ಪಲ್ಲವ' ಎಂದು ಕರೆದಿದ್ದಾನೆ. ಎಂದರೆ ಇದೂ ಕವಿಯು ಕಾವ್ಯವನ್ನು ಹಾಡುವುದ 
ಕೈಂದೇ ಬರೆದುದನ್ನು ದೃಢೀಕರಿಸುತ್ತದೆ. ಅಲ್ಲದೆ ಪಲ್ಲವದಲ್ಲಿ ಮೂರು ಸಾಲುಗಳು 
ಬಂದಿರುವೆಡೆಗಳಲ್ಲಿ (ಯಾಕೆಂದರೆ ಎಲ್ಲ ಕಡೆಯೂ ಮೂರು ಸಾಲಿನ ಪಲ್ಲವವಿಲ್ಲ) 
ಮೂರನೆಯ ಸಾಲು ಆಯಾ ಷಟ್ಪದಿಯ ಮೂರನೆಯ ಸಾಲಿನಂತೆ ಬಂದಿರುವುದಿಲ್ಲ ; 
ಬದಲು ಬಹುಪಾಲು ಕಡೆ ಆರನೆಯ ಸಾಲಿನಲ್ಲಿ ಕವಿ ಎಷ್ಟು ದೀರ್ಫತೆಯನ್ನು 
ತರುತ್ತಾನೋ ಅಷ್ಟೇ ದೀರ್ಥವಾಗಿರುತ್ತದೆ. ಹದಿಮೂರನೆಯ ಸಂಧಿಯಿರುವುದು 
ಕುಸುಮ ಷಟ್ಪದಿಯಲ್ಲಿ. ಆ ಸಂಧಿಯ ಕುಸುಮದ ಆರನೆಯ ಚರಣಗಳು ಐದು 
ಮಾತ್ರೆಯ ನಾಲ್ಕು ಗಣಗಳಿಂದೆ ಕೂಡಿವೆ. ಆದ್ದೆ ರಿಂದ ಆ ಸಂಧಿಯ ಪಲ್ಲವದ ಕೊನೆಯ 


ಸಾಲೂ ಐದು ಮಾತ್ರೆ ಯ ನಾಲ್ಕು ಕ್‌ ಕೂಡಿದೆ : 


೬ ಕುಮುದೇಂದು ರಾಮಾಯಣ 


ಲಂಕಾಧಿಪತಿಯ ಬಲು 


0) 


ಪಂ ಕೇಛು ನಗುತ ಎ 


ಬ 
ಶೈಂಕ ರಾಮಂ ಲಕ್ಷ್ಮಣನ ಮೊಗವೆ ನೋಡಿದನು. 
ಆದರಿ ಅದೇ ಎರಡನೆಯ 11 ಕುಸುಮ ಷೆಟ್ಟದಿಗಳು ಲಕ್ಷಣಯುಕ್ತವಾಗಿವೆ. 
ಆದ್ದರಿಂದ ಆ ಸಂಧಿಯ ಪಲ್ಲವವು ಅದಕ್ಕನುಗುಣವಾಗಿಯೇ ಇದೆ : 


ನಾಲ್ಕನೆಯ ಸಂಧಿ ಭಾಮಿನಿಗಳಿಂದ ಕೂಡಿದ್ದು, ಅವೆಲ್ಲ ಲಕ್ಷಣಯುಕ್ತೆ 
ಪದ್ಯಗಳು. : ಆ ಸಂಧಿಯ ಪಲ್ಲವದ ಮೂರನೆಯ ಪಾದವೂ ನ ಹಾಗೆಯೇ ಇದೆ : 

ಸೀತೆ ಜನಕ ನ ಕೃಪಾಲ ಕನ ತನು 

ಆ ತಿಪ್ರವುದು ದೂತಂ 

ಪ್ರೀತಿಯಿಂದಂ ರಾಮಚಂದ್ರನ ನೋಡಿ ದಶರಥನು. 


ಮೊದಲನೆಯ ಸಂಧಿಯು ಪರಿವರ್ಧಿನಿಗಳದು ; ಅದರ ಪಲ್ಲವಪದದ 
ಮೂರನೆಯ ಸಾಲು ; 
ಕಾಮಿತ ಫಲ ಸಂಸಿದ್ದಿಯ ನೀವುದೆ ಭೂಮಿಯ ಸುಜನಾವಳಿಗೆಯ್ದೆ. ಇಲ್ಲಿ 
ಮೇಲೊಂದು ಗುರುವೂ ಇದೆ. ಐದನೆಯ 
ಸಂಧಿಯ ಪಲ್ಲವಎದ ಮೂರನೆಯ ಸಾಲಿನಲ್ಲಿ ನಾಲ್ಕು ಮಾತ್ರೆಗಳ ಏಳುಗಣಗಳಿವೆ. 
ಮಥಲೀಲೆಯೊಳೆಯ್ತ್ವಂದನು `ರಾಮಕುಮಾರಾ ಕೃಪಸಿಂಗಾರ. ಇಲ್ಲಿಯ ಆರ 
ನೆಯ ಸಾಲುಗಳಲ್ಲಿ ನಾಲ್ಕು ಮಾತ್ರೆಯ. ಏಳುಗಣಗಳು ಮಾತ್ರವಷ್ಟೇ ಅಲ್ಲದೆ ಐದನೆಯ 
ಏಳನೆಯ ಗಣಗಳಲ್ಲಿ ಪ್ರಾಸವೂ, ಐದನೆಯ ಗಣವಾದ ಮೇಲೆ ಯತಿಯೂ ಇಡದೆ. 
ಯತಿಯ ಸ್ಲಾನದಲ್ಲಿ ಕೊನೆಯ ಅಕ್ಷರವನ್ನು ದೀಃ ರ್ಫವಾಗಿಸಿಕೊಳ್ಳೆಲು ಅವಕಾಶವಿರು 


@ ೧ 
ವುದರಿಂದ ಅಲ್ಲಿನ ಕೊನೆಯ ಅಕ್ಷರವು ಹ್ರಸ್ವವಾಗಿದ್ದರೂ ಉಚ್ಚಾರಣೆಯ ದೃಷ್ಠಿ 
ಯಿಂದ ಗುರುವಾಗುತ್ತದೆ. ಈ ಎಲ್ಲ ಲಕ್ಷಣಗಳೂ ಪಲ್ಲವದ ಕೊನೆಯ ಸಾಲಿನ ನಲ್ಲಿರು 


ಹ 


ವುದನ್ನು ಕಾಣಬಹುದು. ಹತ್ತನೆಯ ಸಂಧಿಯ ಪಲ್ಲವಪದದ ಮೂರನೆಯ ಸಾಲು 
9 
ಛು 


ನ್ಯಾಯದಿ ನೊಯ್ದ ನು ಜಾನಕಿಯನು ನಿಜವಿನಾಶಕಾಲದೊಳಾಗಳೆ ರಾವಣನು. 
ಮಾತ್ರೆಯ ಎಂಟುಗಣಗಳೂ ಮೇಲೊಂದು ಗುರುವೂ ಇದೆ: ಅಲ್ಲದೆ 


ಪ.ಸ್ತಾವನೆ ಢಿ ಓದ ೩೩ 


ಐದನೆಯ ಗಣದಲ್ಲಿ ೦--0 ಎಂಬ ವಿಷಮಗಣವಿದೆ. ಈ ಸಾಲಿಗೆ ಪಾಠಾಂತರಗಳಿಲ್ಲ 
ದಿದ್ದರೂ, ಅರ್ಥಕಪ್ಪ ತೆಯಿಲ್ಲದಿದ್ದ ರೂ. ವ್ಯತ್ಯಾಸಗಳಿವೆಯೇನೋ ಎನಿಸುತ್ತದೆ. 
ಏಕೆಂದರೆ ಈ ಸಾಲು ಪರಿವರ್ಧಿನಿಯ ೧, ೨, ೪, ೫ ನೆಯ ಸಾಲುಗಳ ಎರಡರಷ | ಕೈಂತ 
ಒಂದು ಗುರುವಿನಷ ನ್ಟ ಹೆಚ್ಚಾ ಗಿದೆ. 


ಹದಿನಾಲ್ಕನೆಯ ಸಂಧಿಯ ಪಲ್ಲವದ ಕೊನೆಯ ಸಾಲಿದು : 
` ಜನಕಸ ಸಾ ಪುರಮಂ. ಸುಟ್ಟು ಜೂಹಪತಹು; ಕೊಂಡು 
| ಈ ಹನುಮ ಬಂದ 


ಬಂಟ ತರ್ತಾ ಕೊನೆಯ ಸಾಲುಗಳಲ್ಲಿರುವಂತೆ ಇಲ್ಲಿಯೂ ಐದು ಮಾತ್ರೆಯ 
4 ಗಣಗಳೂ ಮೇಲೊಂದು ' ಗುರುವೂ ಬಂದಿವೆ. ಆದರೆ ಹತ್ತೊಂಬತ್ತನೆಯ 
ಸಂಧಿಯಲ್ಲಿನ ವಾರ್ಧಕಷಟ್ಟದಿಗಳ ಆರನೆಯ ಸಾಲಿನಲ್ಲಿ ಸಾಮಾನ್ಯ ವಾಗಿ ಪಂಚ 
ಮಾತ್ರೆಯ ಎಂಟು ಗಣಗಳು ಬಂದಿದ್ದರೂ ಪಲ್ಲವದ ಮೂರನೆಯ ಸಾಲು ಲಕ್ಷಣ 
ಬದ್ಧವಾಗಿದೆ. ಎಂದರೆ ಪದ್ಮದ ಕೊನೆಯಂತೆ ಪಲ್ಲವದ ಮೂರನೆಯ ಸಾಲು 
ಬರುವುದರಿಂದ ದೀರತೆಗೆ ET ಅದಕ್ಕನುಗುಣವಾಗಿಯೇ ಹಲವೆಡೆಗಳಲ್ಲಿ 
ಈ ಸಾಲು ರಚನೆಯಾಗಿದೆ. 


ಮತ್ತೆ ಕೆಲವು ಸಂಧಿಗಳ ಪಲ್ಲವಗಳಲ್ಲಿ ಎರಡೇ ಸಾಲುಗಳಿರುವುದನ್ನು ಗಮನಿಸು 
ತ್ತೇವೆ. ಇವುಗಳಲ್ಲಿ ಭಾಮಿನೀ ಹಾಗೂ ಪರಿವರ್ಧಿನಿಗಳು ಬರುವ ಸಂಧಿಗಳ ಮೊದಲಲ್ಲಿ 
ಮಾತ್ರ ಕಾಣುತ್ತೇವೆ. . ೩, ೧೧, ೧೬, ೨೧. ಈ ಸಂಧಿಗಳ ಎರಡೂ ಸಾಲುಗಳೂ 
ಲಕ್ಷಣಯುಕ್ತ ಭಾಮಿನೀ ಷಟ್ಪದಿಗಳ ಮೂರನೆಯ ಸಾಲುಗಳಂತಿವೆ : 


ಭೂಮಿಪಾಳಕ ದಶರಥಂಗೆ ತನೂಜರೆಂದೆನಿಸಿ 


ರಾಮಲಕ್ಷ್ಮಣರುದಯಿಸಿದರಭಿರಾಮ ವಿಕ್ಷಮರು ಪು 
ಬಾರೆ ಜನಕಜೆ ಬಾರೆ ಜನನುತೆ ಬಾರೆ ಗುಣಭರಿತೆ | 

ಬಾರೆ ನಲ್ಲಳೆ ಕಾಡದೆನ್ನನು ಸೀತೆಯಳಲಿಸದೆ (೧೧. ಪ) 
ಸೀತೆಯಂ ಬಿಡು ಬೇಗ ರಾವಣ ರಾಮನೊಳು ಸೆಣಸು | 
ಕಾತರತೆಯಿಂದಸುರಕುಲಮೆಂ ಜಲದೊಳೆಲೆದಿರಾ (೧೬, ಫು 
ಧಾರಿಣೀಪತಿ ರಾಮಚಂದ್ರಂ ಜಾನಕೀಸಹಿತಾ | 
ವೀರಲಕ್ಷ್ಮೀರಮಣ. ನೈದಿದನೊಲಿದಯೋಧ್ಯೆಯನು | (೨೧. ಪ) 


ಇಲ್ಲಿ ೧೬ನೆಯ ಸಂಧಿಯ ಪಲ್ಲವದ ಎರಡನೆಯ : ಸಾಲಿನ ಕೊನೆಯೆರಡು ಗಣ 

ಗಳಲ್ಲಿ ಏನೋ ಪಾಠಕ್ಷಿ ಷ್ಟತೆಯಿದೆ. ಅದು ಬಿಟ್ಟರೆ ಉಳಿದಂತೆ ಮೇಲೆ ಉಕ್ತವಾದ 

ಪಲ್ಲವಗಳಲ್ಲಿ ಪಾಶಕ್ಷಿಷ್ಠ ತೆ, 'ಅರ್ಥಕಷ್ಟ ತೆಗಳಿಲ್ಲ. ಸಹಿ ಕವಿಯು ಹಾ ಡನ್ನೆ © ಹೆಚ್ಚಾ ಗಿ 
3 


೩೪ | ಕುಮುದೇಂದು ರಾಮಾಯಣ 


ಅನುಸರಿಸ: ವುದರಿಂದೆ ಭಾಮಿನಿಯ ಮೂರನೇ ಸಾಲನ್ನೇ -ಪುನರುಕ್ತಮಾಡಿ' ಪಲ್ಲವ 
ವನ್ನಾಗಿ ಮಾಡಿದ್ದಾನೆ. ೨೦, ೨೨ನೆಯ ಸಂಧಿಗಳ ಪಲ್ಲವಗಳಲ್ಲಿ ಪಾಠಕ್ಷಿಷ್ಟತೆಯಿದೆ. 
ಹದಿನೈದನೇ ಸಂಧಿಯ ಪಲ್ಲವವಿದು : 
ವಿರಾದನುಜಾ ಚಕ್ರಾವರ್ತಿ ಪುರವಾ 
. ಮಾರೂತಿ ಸುಟ್ಟೂ ಶ್ರೀ ಸಿರಿರಾಮಾನಲ್ಲಿಗೆ ಬಂದಾ 

ಇಡೀ ಸಂಧಿ ಪರಿವರ್ಧಿನಿಯಲ್ಲಿದ್ದರೂ ಈ ಎರಡು ಸಾಲುಗಳು ಹಾಡುಗಾರಿಕೆಯ 
ಧಾಟಿಯನ್ನೇ ಅವಲಂಬಿಸಿ ಬರೆದಿರುವುದನ್ನು ಕಾಣಬಹುದು. ಹದಿನೇಳನೆಯ 
ಸಂಧಿಯ ಪಲ್ಲವವೂ ಕ್ಲಿಷ್ಟವಾಗಿದೆ. ಒಟ್ಟಾರೆ, ಈ ಕವಿಗೆ ತನ್ನ ಕಾವ್ಯವನ್ನು ಹಾಡ 
ಬೇಕೆಂಬ ನಿರೀಕ್ಷೆಯಿರುವುದರಿಂದಾಗಿ ಪದ್ಯಗಳಲ್ಲಾಗಲೀ ಪಲ್ಲವಗಳಲ್ಲಾಗಲೀ ತರುವ 
ವ್ಯತ್ಯಾಸವನ್ನು ಹಾಡುಗಾರಿಕೆಗೆ ಅನುಗುಣವಾಗಿ ಮಾಡಿಕೊಳ್ಳುತ್ತಾನೆ. ಈ ದೃಷ್ಟಿ 
ಯಿಂದ ಛಂದಸ್ಸಿನ ದೃಷ್ಟಿಯಿಂದ ಹೀಗೆ ಈ ಕಾವ್ಯ ತುಂಬ ಮಹತ್ವವುಳ್ಳದ್ದಾಗಿದೆ. 


ಹಸ್ತಪ ತಿಗಳ ವಿಚಾರ : 


ಕುಮುದೇಂದು ರಾಮಾಯಣವನ್ನು ಮುಖ್ಯವಾಗಿ ಮೂರು ಹಸ್ತಪ್ರತಿಗಳ 
ಸಹಾಯದಿಂದ ಪರಿಷ್ಕರಿಸಲಾಗಿದೆ. : ಈ ಪರಿಷ್ಕರಣ ಸಮರ್ಪಕವಾಗಿದೆಯೆಂದೇನೂ 
ಸಂಪಾದಕನು ಭಾವಿಸಿಲ್ಲ. ಇತಿಮಿತಿಗಳಿಗೊಳಪಟ್ಟು ಎಷ್ಟು ಸಾಧ್ಯವೋ ಅಷ್ಟ ಕೈರಮಟ್ಟಿಗೆ 
ಇದರ ಪರಿಷ್ಕರಣ ಕಾರ್ಯ ನಡೆದಿದೆ. ಮುಂದೆ ಹಸ್ತಪ್ರತಿಗಳು ಸಿಕ್ಕಿ ಇನ್ನಷ್ಟು ಪರಿ 
ಪೂರ್ಣವಾದ ರೀತಿಯಲ್ಲಿ ಸಂಪಾದನೆ ನಡೆಯುವುದಾದರೆ ಸಂತೋಷ. ಆದರೆ ಛಂದಸ್ಸಿನ 
ದೃಷ್ಟಿಯಿಂದ, ಜೆ ನರಾಮಾಯಣ ಪರಂಪರೆಯ ದೃಷ್ಟಿಯಿಂದ, ತುಂಬ ಮಹತ್ವ ವಾದ 
ಈ ಕೃತಿಯನ್ನು ಸಂಪಾದಿಸಬೇಕೆಂಬ ಹುಮ್ಮಸ್ಸು ,ಈ ಪರಿಷ್ಕರಣಕ್ಕೆ ಕಾರಣ, ಅದಕ್ಕೆ 
ಸಂಪಾದಕನು ನಾಲ್ಕು ಹಸ್ತಪ್ರತಿಗಳನ್ನು ನೋಡಿದ್ದರೂ ಉಪೆಯೋಗಿಸಿಕೊಂಡದ್ದು 
ಮೂರನ್ನೇ. ಕಾರಣವೆಂದರೆ ಒಂದು ಕಾಗದೆದೆ ಪ್ರತಿ ಇನ್ನೊಂದು ತಾಳೆಗರಿಯ ಪ್ರತಿಯ 
ನಕಲಂತೆ ಇದ್ದುದು. ಆ ಹಸ್ತಪ್ತತಿಗಳ ವಿವರ ಈ ರೀತಿಯಿದೆ : 


“ಕ' ಪ್ರತಿ : ಇದು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರೆ 
ದೆಲ್ಲಿರುವ ಕೆ. ೧೪೪ ನೇ ಸಂಖ್ಯೆಯ ಪ್ರತಿ. ಇದು ೧೩'' * ೧.೬ ” ಆಕಾರದಲ್ಲಿರುವ 
ತಾಳೆಗರಿಯ ಪ್ರತಿ. ಇದರಲ್ಲಿ ೨೨೨ ಗರಿಗಳಿದ್ದೆರೂ ಮೊದಲ ೧೯೯ ಗರಿಗಳಿಗೆ ಕ್ರಮ 
ವಾದ ಗೆರಿಸಂಖ್ಯೆಯಿದೆ ; ಕೊನೆಯ ೨೩ ಗರಿಗಳಿಗೆ ಗರಿಸಂಖ್ಯೆಯಿಲ್ಲ ; ಆದರೂ ಇಲ್ಲೂ 
ಪದ್ಯಗಳು ಕ್ರಮವಾಗಿಯೇ ಇವೆ. ಇದಾದ "ಮೇಲೆ, -೧೩೪ ರಿಂದ ೧೫೧ ರವರೆಗಿನ 
ಸಂಖ್ಯೆಯುಳ್ಳ ಪ್ರಾಯಶಃ ಜೇರೆ ಕಟ್ಟಿಗೆ: ಸೆಂಬಂಧಿಸಿರಬಹುದಾದ ಗರಿಗಳಿವೆ ; ನಂತರ 
೬ ಗರಿಗಳು ಇದರಲ್ಲಿ ನಾಪತ್ತೆಯಾಗಿದ್ದು ೧೫೭ ನೆಯ ಸಂಖ್ಯೆಯ ಗರಿ ಮಾತ್ರ ಇದೆ 


ಪುಸ್ಪಾಹಕಿ :-: _ ೩೫ 
ಇತ್‌ ಟ್ರ 


(ಇದು ಕಟ್ಟಿನ ಕೊನೆಯ ಗರಿ). ಕೊನೆಯ ಗರಿಯೆಲ್ಲಿ' ಪ್ರಾಯಶಃ ಕೊನೆಯ ಸಂಧಿಯ 
೭೪ ನೇ ಪದ್ಮದ ಕೊನೆಯ ಭಾಗದಿಂದ ೭೮ ನೆಯ ಪದೈದವರೆಗಿನ ಬರಹವಿದೆ. ಭಿನ್ನ 
ಪ್ರತಿಯ ಗರಿಗಳಲ್ಲಿ ಮೊದಲ ಪ್ರತಿಯ ಕೊನೆಯಲ್ಲಿರುವ ೮೯ ಪದ್ಯಗಳೂ ಇವೆ. ಈ 
ಮೊದಲ ಪ್ರತಿಯಲ್ಲಿ ಕೊನೇ ಸಂಧಿಯ ೮೯ ನೆಯ ಪದ್ಯವೇ ಕೊನೆಯೆಂಬ ಸೂಚನೆ 


ಯಿದೆ. ಪ್ರತಿ ಗರಿಯಲ್ಲಿ ಸುಮಾರು ಏಳು. ಸಾಲುಗಳಿವೆ. ಪ್ರತಿ ಚೆನ್ನಾಗಿದೆ, ಅಕ್ಷರಗಳು 
ಸ್ಫುಟವಾಗಿವೆ. 


"ಖ' ಪ್ರತಿ : ಇದು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ 
ಸಂಸ್ಥೆಯ ಹಸ್ತಪ್ಪತಿ ಭಂಡಾರದಲ್ಲಿನ ಕೆ.ಎ. ೬೦ ಸಂಖ್ಯೆ ಯ ಕಾಗದದ ಪ್ರತಿ. ೧೨. 
೭೦೬೭ ೬೪ಆಕಾ ರದ ಕಾಗದದ ಮೇಲೆ ಪ್ರತಿ ಪುಟದಲ್ಲೂ ವಾ ೨೭ ಪಂಕ್ತಿಗಳೂ 

ಪ್ರತಿ ಸಾಲಿನಲ್ಲಿ ಸುಮಾರು ೨೮ ಅಕ್ಷರಗಳೂ ಬರೆಯಲ್ಪ ಟ್ವಿವೆ. ಕಾಗದದ ಒಂದೇ ಕಡೆ 
ಯಲ್ಲಿ ಮಾತ್ರ ಬರೆದಿದೆ. ಪ ್ರತಿಯು ಅಸಮಗ್ರವಾಗಿದೆ. ಒಳ್ಳೆ ಯ ಸ್ಥಿತಿಯಲ್ಲಿರುವ ಈ 
ಪ್ರತಿಯು ಸುಂದರವಾದ ಅಕ್ಷರಗಳಲ್ಲಿದೆ ; ಇದರಲ್ಲಿ ಶಕಟರೇಫಪ್ರಯೋಗವಿದೆ. ಇದರಲ್ಲಿ 
ಪ್ರಸ್ತುತ ಮುದ್ರಿತ ಗ ಹ್ರಂಥದಲ್ಲಿನ ಇಪ್ಪತ್ತನೆಯ ಸಂಧಿಯ ೬೯ ನೆಯ ಪದ್ಯದವರೆಗೆ 
ಮಾತ್ರದ ಬರವಣಿಗೆಯಿದೆ. 

“ಗ ಪ್ರತಿ : ಇದು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಸಂಶೋಧನ ಸೆ ಸಂಸ್ಥೆಯ 
೧೧೯೮ ನೆಯ ಸಂಖ್ಯೆ ಯ ತಾಳೆಗರಿಯ ಪ್ರತಿ. ಇದರಲ್ಲಿ VE, 21 ಗೇ 
ಆಕಾರದ ೧೪೭ ಗರಿಗಳಿವೆ. ಗರಿಯ ಪ ತಿ ಮಗ್ಗು ಲಲ್ಲಿ ಸುಮಾರು ಹತ್ತುಸಾಲುಗಳಿವೆ, 


ಪ್ರತಿ ಸಾಲಿನಲ್ಲಿ ೬೨ ಅಕ್ಷರಗಳು ಬರೆಯಲ್ಪಟ್ಟಿ ವೆ ಇದರ ಬರವಣಿಗೆಯೂ ಓದಬಲ್ಲಂತೆ 
ಸ್ಪಷ್ಟವಾಗಿದೆ. | 

“ಥ' ಪ್ರತಿ : ಇದೂ ಮೇಲಿನ ಸಂಸ್ಥೆಯಲ್ಲಿನ ೧೧೯೭ನೇ ಸಂಖ್ಯೆಯ ಕಾಗದದ 
ಪ್ರತಿ. ಇದು "ಗ' ಪ್ರತಿಯ ನಕಲೆಂದು ತೋರಿದ್ದರಿಂದ ಪರಿಷ್ಕರಣಕ್ಕೆ ಮಜ ಕ್ರೈ ತಿಯನ್ನು 
ಬಳಸಿಕೊಂಡಿಲ್ಲ. ಈ ಪ್ರತಿಯ ಕೊನೆಯಲ್ಲಿ “ಸ್ವಸ್ಟಿಶ್ಲಿ ಶ್ರೀ ಕೊಲ್‌ "ಶಕೆ ೧೬೮೫ ವರ್ಷ 
ಸುಭಾನುನಾಮಸಂವತ್ಸರೇ ಕಾರ್ತಿಕಮಾಸೇ ಶುಕ್ಲಪಕ್ಷೇ ನವಮ್ಕಾಂ ತಿಧೌ ಇಂದು 
ವಾಸರೇ ಸತತಾದಿಕಾನಕ್ಷತ್ರೇ ಹರ್ಷಣನಾಮಯೋಗೇ ತಲೇಕರ್ಣೇ ಪಂಚಾಂಗಶುದ್ಧೇ 
ಬ್ರಹ್ಮನಳ ಶ್ರೀ ಚಂದ್ರ ಪಭೇಶ್ವ ರಗೃ ಹಚ್ಚ ತ್ಯಾಲಯದಲ್ಲಿ ಗಂಥ ಮುಗಿಯಿತು'' ಎಂದಿದೆ. 
ಅನಂತರ ಮಂಗಳಶೊ ಸೀಕಗಳು ಪಟ್ಟಿ ದಿಕ ಮಗಳು ಎಂಬ ಕೆಲವು ವಿವರಗಳಿವೆ. ಇವು 

"ನಾಗವರ್ಮನ ಮತಕ್ಕೆ'' ಅನುಗುಣವಾಗಿವೆಯೆಂದು ಹೇಳಿದೆ. 


ಈ ಮುದ್ರಿತ ಗ್ರಂಥದ ಕೊನೆಯಲ್ಲಿ ಪದ್ಮಗಳಾದ ನಂತರ ಮುದ್ರಣಗೊಂಡ 
ವಿವರಗಳು "ಖ' ಪ ್ರತಿಯಲ್ಲಿನವು. 'ಘ'ಪ್ರ ತಿಯನ್ನು ಬಿಟ್ಟು ಬೇರೆ ಯಾವ ಪ್ರತಿಯಲ್ಲೂ 
ಹಸ್ತಪ್ರತಿಯನ್ನು ಮುಗಿಸಿದ ಕಾಲವು ಉಕ ವಾಗಿಲ್ಲ. 


೩೬. ಕುಮುದೇಂದು ರಾಮಾಯಣ 


ಪರಿಷ್ಕರಣದಲ್ಲಿ ಅಟವನ್ನುಳಿಸಿಕೊಂಡಿಲ್ಲ. ಪ್ರಾಯಶಃ ಕೃತಿಕಾರನೇ ಅದನ್ನು 
ಬಳಸಿಲ್ಲ... ಕುಮುದೇಂದು. ಈ ಅಕ್ಷರವನ್ನು - (ಜಟ) ಉಪಯೋಗಿಸಿರಲಿಲ್ಲವೆಂದು 
ಕಾಣುತ್ತದೆ. ಟಕಾರದ ಪ್ರಾಸದಲ್ಲಿ ಕುಳ, ಕ್ಷಳ, ಲ-ಈ ಅಕ್ಷರಗಳನ್ನು ಹಾಕಿದ್ದಾನೆ” 
ಎಂದು. ಡಿ. ಎಲ್‌. ಎನ್‌, . ಹೇಳಿದ್ದುದು ನಮಗೂ ಸಮ್ಮೆತವಾದದ್ದರಿಂದ ಹಾಗೆ 
ಮಾಡಲಾಗಿದೆ, | 


ಜ್ರ ತಜ್ನ ತೆಗಳು : 
- ಇ 


"ಈ ಕಾವ್ಯವನ್ನು ಸಂಪಾದಿಸಲು ಬೇಕಾದ ಹೆಸ್ತೆಪ್ರತಿಗಳನ್ನುಪಯೋಗಿಸಿಕೊಳ್ಳಲಂ 
ಒಪ್ಪಿ ಸಹಾಯಮಾಡಿದ . ಬೆಂಗಳೂರು, ಮೈಸೂರು, ವಿಶ್ವವಿದ್ಯಾಲಯಗಳ ಕನ್ನಡ 
ಅಧ್ಯಯನ ಸಂಸ್ಥೆಯ ನಿರ್ದೇಶಕರುಗಳಿಗೂ, ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ 
ಸಂಶೋಧನ ಸಂಸ್ಥೆಯ ನಿರ್ದೇಶಕರಿಗೂ ನನ್ನ ಕೃತಜ್ಞತೆಗಳು. ಕೃತಿಯ ಸಂಪಾದನ 
ಕಾರ್ಯದಲ್ಲಿ ಸಲಹೆಯಿತ್ತ ಬೆಂಗಳೂರು ವಿಶ ವಿದ್ಯಾಲಯದ ಕನ್ನಡ ಅಧ್ಯಯನ 
ಕೇಂದ್ರದ ಹಸ್ತಪ್ರತಿ ವಿಭಾಗದ. ಮುಖ್ಯರಾದ ಶ್ರೀ ಎಸ್‌. ಶಿವಣ್ಣ ಅವರಿಗೆ 
ವಂದನೆಗಳು. ಕೃತಿಯ ಸಂಪಾದನಕಾರ್ಯ ಮುಗಿದು ಕೆಲವು ವರ್ಷಗಳೇ ಆಗಿದ್ದರೂ 
ಪ್ರಕಾಶಕರಿಲ್ಲದಿದ್ದಾಗ, ಈ ಕೃತಿಯ ಮಹತ್ವವನ್ನು ತಿಳಿದು ಅದನ್ನು ಬೇಗ ಮುದ್ರಣಕ್ಕೆ 
ಒಪ್ಪಿಸಿದ ಪ್ರಕಟಪಡಿಸುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ 
ಶ್ರೀ ಹಂಪ. ನಾಗರಾಜಯ್ಯನವರಿಗೆ ನನ್ನ ನಮಸ್ಕಾರಗಳು. 


ಪಿ.ವಿ. ನಾರಾಯಣ 


ಹ ಹಾ 


1 ಡಿ. ಎಲ್‌. ನೆರಸಿಂಹಾಚಸರ್‌ : ಪೀಠಿಕೆಗಳು, ಲೇಖನಗಳು (೧೯೩೧) : ಪು. ೩೪೬ 


ಶ್ರೀ ನವೀತರಾಗಾಯನಮ ೫ 


ರಾಗ ದೇಶಾಖಿ 
ಪಲ್ಲವ 


ರಾಮ ಕಥೆಯ'ಯಕ್ಕಾ: ಮಂಗಳ 
ನಾಮದ ದಾಮದ ದಾಮವಿದೂ | 
ಕಾಮಿತ ಘಲಸಂಸಿದ್ದಿಯನೀವುದು ಭೂವಿಂಯ ಸುಜನಾವಳಿಗೆಯ್ದೆ I 


ಶ್ರೀಮದುರಗ ನರ ಸುರಪತಿನಾಥ ಸಂ 

ಸ್ತೋಮ ಮಕುಟಮಣಿಗಣರಾರಾಜಿತ 

ಸಾಮೋದ ಸವರಿಪು3ಪೀಠಾಕಿಲಂಕ ತ ಚರಣಕಮಳಯುಗಳಂ | 

ರಾಮಾಚ್ಕುತ ಸೀತಾನಂತ ಮಂಗಳ 

ನಾಮಂ ಮುನಿಸುವ್ರತ ಜಿನಪತಿಸು 

ಪ್ರೇಮದಿ ಜಿನಮಃನಿ ಸುವ್ರತತತಿಫಳ ಚಿನ್ಮಯ ಪದಮಂ ಪದೆದೀಗೆ ॥೧॥ 


ಕೊರಗೆ ಕರಂ ಕರ್ಮತ್ರಯ ಕಮಳಾ 

ಕರವಂರಳೆ ಗುಣಾಷ ಕ ಕುಮಂದಾಕರ 

ಮುರುತರ ಪರಮಾನಂದ ಸುಧಾಂಬುಧಿ ಪರಿವಿಡಿಯಿಂ ಪಿರಿದುಂ । 

ಪರಮ ತನುಗೆ ಕಿಂಚಿನ್ಯೂನಾಕೃತಿ 

ದೊರೆಕೊಂಡೊಪ್ಪುವ ಚಿನ್ಮಯ ಚಂದ್ರಿಕೆ 

ಯರಸರೆನಿಪ ಸಿದ್ಧಸುಧಾಕರರೆಮಗೀಗಕ್ಷಯ ಸುಖ ಸಂಸಿದ್ದಿಯನು ॥೨॥ 


* ಈ ಸಂಧಿಯ ಮೊದಲನೆಯ ಸಂಧಿಯಾದನಂತರ ಬಂದಿದೆ (ಖಗ, ಘ ಗಳಲ್ಲಿ) 
1ಯಂ (ಖಗ) 
2 ಶಿರಾ (ಐ) 


ಕುಮುದೇಂದು ರಾಮಾಯಣ 


ಸ್ಕೈ ರ್ಯಂ ದಶಧರ್ಮಧ್ಯಾನದೊಳತಿ 

ಧೆ ರ್ಯಂ ವಿವಿಧ ಪರೀಷ [5೫] ಜಯಮೊಳು 

ಶೌರ್ಯಂ ಪಂಚಾಸ್ತನನಂಜದಿಕ್ಕುವ ನಿಜಭಂಜವಿಜಯದೊಳು 1 

ಕಾರ್ಯಂ ಮೂವತ್ತಾಯಿಂ ಗುಣದೊಳು 

ವರ್ಯಮತಿಯನೊಲವಿಂ ತಳೆದಿರ್ಪಾ 

ಚಾರ್ಯ ನಿಶ್ಚಯ ಪಂಚಾಚಾರದ ನಿರ್ಮಳ ಪದವಿಯ ಪದೆದೀಗೆ Nal 


ಹೇಯಂ ಮಿಥ್ಯಾಪಂಚಕಮೆಯುಪಾ 

ದೇಯಂ ಪಂಚೆಗುರುಕ್ರವಂಯಂಗಳಂ 

ಈಯೆರಡುಂ ಸಂಸೃತಿ ಕುಲಕ್ಷಯ ಮೋಕ್ಷಕೆ ಕಾರಣ ಬೀಜಂ | 

ಸ್ಮಯ ನಿರಂಜನ ಚಿನ್ಮಯತತ್ವ 

ಧ್ಯೇಯ ಧ್ಯಾನ ಧ್ಯಾತೃಫಲ ಸ್ವ 

ಶ್ರೇಯಃ ಪದಮೆಂದಜ್‌ಪುವುಪಾಧ್ಯಾಯರ ಚರಣಂ ಶರಣಕ್ಕೆಮಗೆ ॥೪॥ 


ಶೀಲಂ ಪದಿನೆಣ್ಳಾಸಿರಮಮಲಗು 

ಣಾಳಿ ಚತುರಸೀತಿ ಸಹಸ್ರಂ ರ 

ತ್ನಾ *ಳಂಕಾರಂ ಸಾಮ್ರಾಜ್ಯ ಸದುಭಯರತ್ನತ್ರಿತಯಂ । 

ಏಳನೆಯ ಗುಣಸ್ಥಾನದಿ ನಿಜಶ್ರೀ 

ಲೀಲಾ ಗೃಹಮಾಗಿರ್ದು ವಿರಾಜಿಪ 

ಮೂಲೋಕ್‌ ಸ್ತೂತ* ಸಾಧು ಮುನೀಶ್ವರಚಕ್ರೇಶ್ವರರೀಗಭಿಮತವ  ॥೫॥ 


ನಯನಿಕ್ಷೇಪ ಪ್ರವಿಂತಿಕಪ್ರಚಯಂ 

ಶ್ರಯ್‌ಭೇದಾಭೇದೋಜ್ವಲರತ್ನ 

ತ್ರಯಮಪಗತ ಸಂಸ್ಥಿತಿಯಿಂ ಪರ್ಯವಸಾನಧ್ಯವಸಾಯ । 

ಶ್ರಯಣೀಯಂ ಸಂಜನಾವಳಿಗತುಳಾ 

ಕೃಯಲಕ್ಷ್ಮೀಮಣಿಮಂಡನಮಧಿಕ 

ಪ್ರಿಯದಿಂದೆಮ್ಮ ಮನೋಮಂಜೂಷೆಯೊಳಿಕ್ಕೆ ಜಿನಾಧೀಶ್ವರೆ ಧರ್ಮ ॥೬8 


1 ಸಹಸ್ರಾ (6) 
2 ಸ್ವಾತಿಗೆ (ಐ) 
3 ಪ್ರಚಯ (ಕ) 


ಕುಮುದೇಂದು ರಾಮಾಯಣ ೩ 


ದೂರಾಸನ್ನಸಮಂ ಮಧುರಂ ಗಂ 

ಭೀರ [ಮಖಿಲಭಾಷಾತ್ಮಕಮಸ್ತ]*ಸ 

ಮೀರಂ ತಾಲ್ವೋಷ್ಕಪುಟನ್ಮಾಪಾರಂ ವಿಷಮವಿದೂರಂ । 

ಸಾರಂ ಸರ್ವ ಪ್ರಾಣಿಹಿತಂ ವಿ 

ಸ್ತಾರಿತವಸ್ತುಪದಾರ್ಥಂ ಮುಕ್ತಿ 

ಶ್ರೀರಮಣೀಪತಿ ಜಿನ ಪತಿ ದಿವೃಧ್ಹನಿ ನಮಗೀಗೆ ವಚಃಶ್ರೀಯಂ 1೭॥ 


ನರತಿರ್ಯಗ್‌ಲೋಕದೊಳಂ ಭವನಾ 

ಮರ ಲೋಕದೊಳಂ ನಿಶ್ಶೇಷಂ ವ್ಯಂ 

ತರಲೋಕದೊಳಂ ಜ್ಕೋತಿರ್ಲೋಕದೊಳಂ ಕಲ ಸ್ಥಿತಿಯಾ | 
ಸುರಲೋಕದೊಳಂ 3ಕೃತ್ರಿಮಮಕ ೃತಿಮ! 

ವೆರಡುಂ ಪರಿಯೊಳಸಂಖ್ಯಾತ ಜಿನೇ 

ಶ್ವರ ಮಂದಿರ ಸಂದೋಹವೆಸೆವಕ್ಷಯಲಕ್ಷಿ ಎಯನೆಮಗೊದವಿಸುಗೆ Sun 


ಕ್ರಮದಿಂ ರಂಜಿಸು ವೂಧಾ ರ ಧೋಮ 

ಧ್ಯಮಲೋಕದನಂತರಕೃತಿಮಕ 

ಶ್ರಿಮಮೆಂಬೆರಡುಂ ಪರಿಯೊಳಗಣ ಚೈತ್ಕಾಲಯದೊಳು ಪ್ರಜ ಬಳಿಪ | 
ವಿಮಳ ಕನಕ ರಜತಮಯಂ ನವರ 

ತ್ನಮಯಂ ಸಂಖ್ಯಾತೀತಂ ಲೋಕೋ 

ತ್ತಮಮೆನಿಸಿದ ಜಿನಚೈತ್ಯಸಮೂಹಂ ವುಚ್ಚಿ3ತ್ತ3ಭವನದೊಳೆಸಗೆ ul 


ಮೃದುಪದವಿನ್ಮೂಸದ ಚೆಲುವಿಂದ 

ರ್ಥದ ಸಾಮರ್ಥ್ಯಮನೀವುದಜಂ ಭಾ 

ವದ ರಸದಿಂಪಿನಲಂಪಂ ಪೊಂಪುಳಿಯಾಗಿರೆ ಮಾಳ್ಬುದರಿಂ 

ಸದಮಳ ಗುಣಮಣಿಗಣದಿನಲಂಕಾ 

ರದ ಸೊಗಸಿನೊಳಂ ಸೊಗಯಿಪ ಭಾರತಿ ಜಿನ 

ವದನಾಂಭೋಜ ವಿರಾಜಿಕತೆಕ ಮನ್ಮುಖ ಲಕ್ಷ್ಮೀಮಂಡನಮೆನಿಸಿರಲಿ ॥೧೦॥ 


ಜ್‌ 


ವಾ 


* ಕಾಂದಣಗಾರರ ಪರಿಷ್ಕರಣ 

1 ಅಕೃತ್ರಿಮ (ಕ) ಮಕೃತ್ರಿಮ ಕೃತ್ತಿಮ 
2ತ್ತೊ (ಖ) 

3 ತ (ಐ) 


ಕುಮುದೇಂದು ರಾಮಾಯಣ 


ಅತಿಶಯಕೇವಳಿಗಳುಮನು'ಬದ್ಧ3 

ಕ್ಲಿತಿನಂತ ಕೇವಳಿಗಳುಮಪ್ಪ ಶಿಮ 

ಶ್ರುತಕೇವಳಿಗಳುವಕಾ ಸಂತತಿಯೊಳನುಕ್ರಮದಿಂ ಬಂದಂ 

ಅತಿಮುಖ್ಯರ್‌ ಜಿನಮತಶಾಸ್ತ್ರಕಳಾ 

ನ್ವಿತಮತಿಗಳ್ನ ಮಗೀಗೆ ದಯಾಮ ತ 

ದತಿವೃಷ್ಟಿಗೆ ವಾಗ್ನೃತ್ತಿಯನತುಳ ವಚನ ಸಂಪನ್ನತೆಯಂ ॥೧೧॥ 


ವಲ” 


ಸವಂವಸೃತಶಿ ಶ್ರೀವಿಹರಣ ಸವಂಯಂದೊ 

ಳಮರೇಶ್ವರ ಕೃತಕಾಂಚನಮಯದಾ 

ಕಮಳದ ಕರ್ಣಿಕೆಯಂ ನಾಲ್ವೆರಳಂ ಮುಟ್ಟದೆ ವಿಹರಿಸುವ 
ವಿಮಲಜಿನೇಂದ್ರರೊಳೆಣೆಯೆನ್ನದೆ ಮಿ 

ಕ್ಕ ಮುನೀಂದ್ರರೊಳೆಣೆಯೆಂಬುದೆ ಲೋಕೋ 

ತ್ತಮರಂ ಚತುರಂಗುಳಚಾರಣರಂ ಕುಂದಕುಂದಾಚಾರ್ಯರಂ HOS 


ದ್ರಾಕ್ಷಾರಾಮದ ಭೀಮೇಶ ವಿರೂ 

ಪಾಕ್ಸ ನಿಜಸಾಮರ್ಥ್ಯ್‌ಸಹಸ್ತದ 

ಸಾಕ್ಷಿಯೆನಿಪ ಭೇದಾಭೇದೋಜ ಲ ರತ್ನತ್ರಯಮಯರು 
ಲಕ್ಷಣಲಕ್ಷ್ಯವಿಚಕ್ಷಣ ನವ ನಯ 

ನಿಕ್ಷೇಪ ಪ್ರವಿಂತಿ ಸ್ಯಾದ್ವಾದಸಂ 


ರಕ್ಸಣದಕ್ಷತೆಯಂ ನಮಗೀಗೆ ಸಮಂತಭದ್ರಸ್ಲಾವಿಂಗಳು IOAN 
ಕವಿಪರಮೇಷ್ಠಿ ಸ್ವಾವಿಂಗಳ ಗಂಣಾ 

ರ್ಣವ ಗುಣಭದ್ರಸಾ ಮಗಳೆ ಜಗ 

ತ್ಚ್ರವರಂ ಮಾಸ್ಕಾತಿ ಶ್ರೀಪಾದ ಸ್ವಾವಿಂ ಹೃದಯರಾ 

ಭುವನಸ್ತಾತ್ಕರ ಪಾದಾಂಬಂರುಹ 

ನಿವಹಂ ಮಚ್ಚಿತ್ಸರಸಿಯೊಳ್ನೆಲಸುಗೆ 

ಭುವನ ತ್ರಯಸ್ವಾಮಿಗಳಿವರೆಂದೆನಿಸುವರತಿಶಯದಿಂದೆ ॥೧೪॥ 


ಕಾಹ ತಾರ. 


1 ಬಂಧ (ಕ) 


ಕುಮುದೇಂದು ರಾಮಾಯಣ ೫ 


ಧರೆಯ ವಚೋಮಂಳಮೆಲ್ಲಮುಮಂ ವ್ಯಾ 

ಕರಣದೆ ಚಿತ್ತೋಮಳವೆಲ್ಲಮುಮಂ 

ಪರವಕಾಗಮನದೆ ವಪುರ್ಮಳೆಮೆಲ್ಲಮುಮಂ ವೈದ್ಯಗಳಿಂದ 

ಪರಿಹರಿಸಿ ಜಗತ್ರಯಮಂ ನಿಜಪದ 

ಸರಸೀರುಹದ ಪರಿಮಳದಿಂ ಪಾಲಿಸಿ 

ದುರುತರಪರ*ಮರ ನಾ ನೆನೆವೆಂ ಶಿ ಶ್ರೀಪೂಜ್ಮಪಾದಸ್ವಾಮಿಗಳಂ ॥೧೫8 


ಸಕಳಂಕಂ ಮಿಥ್ಯಾಪಂಚಕಮೆಂ 

ದಕಳಂಕ ಶ್ರೀಜಿನಶಾಸನಮೆಂ 

ದು ಕುಮಾರ್ಗದ ಸನ್ಮಾರ್ಗದ ಹೇಕಿಯದುಪಾದೇಯದ್‌ ತೆಜನಂ 

ಪ್ರಕಟಂ ಮಾಡಿ ಧರಿತ್ರಿಗೆ ನೆಜ್ಕಿ ತಾ 

ರ್ಕಿಕ ಚಕ್ರೇಶ್ವರಪದವಿಗೆ ಪಕ್ಕಾದಕ 

ಳಂಕ ಮುನೀಂದ್ರರ್‌ ತಮಿಸುಗೆ ವಾಗ್ವಜ್ರದೆ ಪರಮತ ಗಿರಿತತಿಯಂ ॥೧೬॥ 


ವಿದ್ಯಾನಂದರನಂತವೀರ್ಯ *ರಾ4 

ವಿದ್ಯಾನಂತಾನಂತವೀರ್ಯಮ 

ಹೋದ್ಯತ್ತರ್ಕ ಸುಧಾನಿಧಿ ಬಳಸಿ ಧರಾತಳಮೆಲ್ಲಮುಮಂ 

ಉ (ದೃ) ದಾ ದಿ ಮಹಾಹಿ ವಿಷವನೇಂ 

ಚೋದ್ಯಮೆ ನಿರ್ವಿಷವಂಂ ಮಾಳ್ಪುದು ಸ 

ದ್ವೈದ್ಯ ಕಲ್ಪದ್ರುವಂಚಿಂತಾಮಣಿಯುವೆಂನಿಸಿದಮೃತ*ಸಹಿತಂ₹ ॥೧೭॥ 


ಶ್ರುತದೇವತೆಯ ಚತುರ್ಭುಜದಂಡದ 
ಚತುರನಂಯೋಗದ ಮುಖ್ಯಭುಜಂಗವಿ 
$ಸ್ತ್ಯತಮನಿಪ ಪ್ರಥವಾಾಸಯೋ?ಗದ ಸುಸಾರ ಸಮಂಚ್ಚಯಮಂ 
ಕ್ಷಿತಿಗೆಯ್ದೆ ಪ್ರಕಟಂ ಮಾಡಿ ಮಹಾ 
ಎ 
ವಿತತ ಪುರಾಣಮನೊಲವಿಂ ಪೇಳೆ 
ಪ್ರತಿಮರ ವೀರಸೇನ ಜಿನಸೇನರ ಮಹಿಮೆಯ ಪೇಳ್ವಡೆಯೆ.ನ್ನಳವೆ ॥೧೮॥ 


ಲ 


1 ಘ (ಖ) 5 ಮಂ (ಖ) 
2 ಮಹಿ (ಖ) 6 ಶ್ರು (ಕ) 
3 ಯೋಪಾಯದ (ಕ) 7 ನುಯೋ (ಖಗ) 


4 ರಂ (ಖ) 


Sr 


ಮುದೇಂದು ರಾಮಾಯಣ 


ಸತತಂ ಜಂಬೂದ್ಹೀಪಮನಹಿಮ 

ದ್ಯುತಿ ಶಿಶಿರ"ದ್ಯುತಿಗಳ್‌! ಬೆಳಗುವವೊ 

ಲತಿಶಯದಿಂ ಶ್ರಿಜಗನ್ಮಂಗಳ ಪಾವನಸಿದ್ಧಾಂತಮನೊಲವಿಂ 

ಯತಿಜನಕೆಯ್ದೆ ಬೆಳಗಿ ಮಾಣ್ದರೊ ನೆಜ್‌ 

ವಿತರಿಸಿದರು ತೇಜಃಕೀರ್ತಿಗಳಂ 

ಬ್ರತಿಗಳುರು ಭೂತಬಲಿಗಳು ಪುಷ್ಪದಂತಾಚಾರ್ಯರು ನಯಧರರು ॥೧೯॥ 


ತಿಮತದುರ್ಧರತಪನಾಗಿರ್ದನುಪವಂ 

ಗತ ಭೀಮಪರಾಕ್ರಮನಾತ್ಮೈಕಾ 

ಗ್ರತೆಯಿಂಂ ತಳೆದು ಸಮಸಮಸ್ತತೆಯಿಂಂ ಸಂಶೋಭಿಪನನವರತಂ 
ಯತಿಗಣಪತಿ ಗುಣಭೂಷಣನಾಗಿರ್ದ 

ವಿತತ ಸುರುಚಿರ ಪ್ರಹರಣದಿಂ ಪರಿ 

ಸತವಿದು ಚಿತ್ರಂ ಸಿಂಹನಂದ್ಯಾಚಾರ್ಯರುದಾರ ತಪೋಮಹಿಮೆ  ॥೨೦॥ 


ವಿಮಳಪ್ರಮೇಯಕಮಂಳವಕಾರ್ತಂಡಂ 

ಸಮದೋಗ್ರನ್ಯಾಯ ಕುಮುದ"ಚಂದ್ರಂ* 

ಕಮನೀಯೋಜ ಸ ಲಶಬ್ದಾಂಭೋರಂಹಭಾಸ್ಕರನೆಂದೆನಿಪ 

ಸ್ವಮತದ ತರ್ಕವ್ಯಾಕರಣಂಗಳ 

ನಮಳಿನನಿಗಮಬಂಧಂಗಳನಂ 

ತ್ತಮಬುಧರಭಿವರ್ಣಿಸೆ ಪೇಳ್ದ ಪ್ರಭಾಚಂದ್ರರ ಮಹಿವೆಂಯಂದಾರಳವೊ ॥೨೧॥ 


ವೀರಜಿನೋದಿತ ತತ ಶೈ ಪದಾರ್ಥವಿ 

ಚಾರಕರಂ ಸ್ಯಾದ್ಹ್ವಾದಸಮಯ ವಿ 

ಸ್ತಾರಕರಂ ನಯನಿಕ್ಷೆ:ಪ ಪ್ರಮಿತಿ ಚಯೋದ್ಧಾರಕರಂ 

ಸಾರಾಸಾರ ವಿಚಾರ ಕಳಾವಿ 

ಸ್ತಾರಕರಂ ದುರ್ಮದ ಮನ್ಮಥಸಂ 

ಹಾರಕರಂ ನಾಂ ನೆನೆವೆಂ ಶ್ರೀವರ್ಧವಕಾನಭಟ್ಟಾರಕರಂ ॥೨೨॥ 


1 ದ್ಯುತಿ (ಕ) 


2 ಬಿತ್ತರಿಸಿ (ಐ,ಗ) 
3 ಶ್ರುವ (ಕ) ದ್ರುತ (ಏ) 
4 ಚಂದೃಮಂ (ಕ) ಕಚಂದ್ರಂ (ಗ) 


ಕುಮುದೇಂದು ರಾಮಾಯಣ ಓ 


ಆ ಧಾತ್ರೀ*ನಂತ!ಸ್ತುತ್ಕರ್‌ ಮೇರುಧ 

ರಾಧರ ಧೆ ೈರ್ಬ್ಯರಗಾಧ ಕ್ಷೀರಾಂ 

ಬೋಧಿ ಸಮಾನರ್ಯೊೋ$ಿವೀರ*ಹರ್ಕಲಿಯುಗ ಗಣಧರರು 
ಬೋಧನಿಧಾನರ್ಮನಸಿಜಮದಧಾ 

ರಾಧರಪವಮಾನರ್ನಮಗೀಗೆ 

ಶ್ರೀಧರಮಭಿಕನಾಮರ್ಮಕಿತ್ಯಾವ್ಯಕ್ಕಮಳಿನ *ವಾಕ್‌ಶ್ರೀಧರತೆಯನಃ ॥೨೩॥ 


ಯೋಗಮತಂ ₹ಭಸ್ಮಮಯಂಕೆಕ್ಷಣಿಕಂ 

ಸೌಗತ ಪಕ್ಷಂ ಭಾಟ್ಪಶ್ರುತ್ಯಾ 

ದ್ಕೋಗಂ ಹಿಂಸಾನಂದಂ ಸೇವ್ಯರು ನಿರ್ಗುಣವಾದಿಗಳಂ 

ಏಗೆಯಬ್ಬಂ ಚಾರ್ವಾಕರನಾತ್ಮರ 

ನಾಗಮಮೆಂದೊಲ್ಲದೆ ವಾಗ್ದೇವತೆ 

ರಾಗದೆ ವಾಸುಪೂಜ್ಯಮುನೀಂದ್ರರ ವದನಾಂಬುಜದೊಳು ನೆಲಸಿದಳು ॥೨೪॥ 


ಅಂತಾ ವಾಸಂಪೂಜ್ಯತ್ರೈವಿದ್ಯರ 

ನಂತೇವಾಸಿಗಳಂ ಜಿನಮತ ಸಿ 

ದ್ಮಾಂತಸುಧಾರತ್ನಾಕರಸಂವರ್ಧನಕರ ನಿಜಕರರಂ 
ಕಸಂತಾನ್‌:ಸವದ್ಭವದೋರ್ವಳವಿ 

ಕ್ರಾಂತಿತಮನ್ಮಥವಿಧ್ವಂಸಕರಂ 

ಶಾಂತರಸಾತ್ಮರನಭಯೇಂದಂಗಳಂ ನೆನೆವೆಂ ಕಲಿಯುಗಗಣಧರರಂ ॥೨%॥ 


ತತ್ಸುತರಂ ಮೂಲೋತ್ತರಗಂಣಸಂ 

ಪತ್ಸಂಪನ್ನರನಗಣಿತವಿಬುಧಜ 
ಗತ್ಸಂಸೇವ್ಯರನಧ್ಯಾತ್ಮಾಖಿಳಶಾಸ್ತ್ರಸಮುನ್ನತರಂ 

ಚಿತ್ಸುಖಮಯರಂ ನಿಜರತ್ನತ್ಪಿತ 

ಯೋತ್ಸವ?ಮಂ'ಗಳಮಹಿವರಕಾನ್ವಿತರಂ 

ಸೋತ್ಸಾಹದೆಳಕುಮುದೇಂದು್‌ ವ್ರತಿಪರ ಪದಕಮಳವನಾಂ ವಂದಿಸುವೆಂ॥೨೬ 


1 ಸ್ತುತ (ಖ) 5 ಭಾಸ್ಕರಮತಂ (ಖ) 
2 ವೀರ್ಯ (ಖ) 6 ಶಾಂತಸ್ಥಾನ (ಕ) 
3 ನವನಾಮರ್ಮ (ಖ,ಗ) 7 + ರಂ (6) 


4 ವಾಕ್ಚತುರತೆಯಂ (ಖ,ಗ) 8 ಮ (ಕ) 


ಕುಮುದೇಂದು ರಾಮಾಯಣ 


ಮಾಧವ ಗಿರಿಜಾಧವ ವಾಗ್ದವರಿಂ 

ವರಾಧವ!ತನಯಂ! ಗಂಭೀರನಾ 

ಮಾಧವ ಮಳಯಾನಿಳಚಂದ್ರಪ್ರಮದಾಬಲದಿಂದೆಂದು 

ವಕಾಧವಚಂದ್ರತ್ರೆ ಟವಿದ್ಧಂ ನಯ 

ಮಾಧವ ನರನಿಂ ಬೆಂಕೊಂಡು ವಿಜಯ 

ಮಾಧವನಾದೇದನಜ್‌ಯದೆ ಲೋಕಂ ಸಮರ ತಪೋಮಾಧವನಂ 1೨೭ 


ತ್ರಿಭುವನಮಂಗಳ ಮಣಿದರ್ಪಣ ಸ 

ನ್ನಿಭಮಂ ಸಕಳಪದಾರ್ಥಪ್ರಕಟನ 

ಏಭವ ವಿಳಾಪವಿಭೂಷಣಮಂ ಸಿದ್ಧಾಂತತ್ರಿತಯವನು 
ಅಭಯೇಂದುವ್ರತಿನಾಥರ್ವಿಬುಧ 

ಪ್ರಭವತತಿಗಳತಿಶಯವೆಂನೆ ತಳೆದ 
ರ್ಶುಭಲಕ್ಷಣಲಕ್ಷಿತಸರ್ವಾಂಗರನಂಗಧರಾಧರಪತಿಧರರ?0 ॥೨೮॥ 


ಪ್ರಧಿತಯಶಸ್ತಿಲಕಮನೂರ್ಜಿತಮಂ 

ಪೃಥಿವೀಚಕ್ರ8ರನಭಿವರ್ಣಿಸೆ್‌ ಮ 

ನ್ಮೃಥವಿಜಯರ್‌ ವಿರಚಿಸೆ ಸೋಮಾಮರಮುನಿಪರ್ಜಿತನುತರು 
ಮಂಥಿಯಿಸಿದರ್ಸುಗತಾದಿ ಸಮಸ್ಕ್ತವಿ 

ತಥವಾದಿಗಳಂ ಜಿನಮತಶಾಸ್ತ್ರ*ವ 

ಸಧಿಯ್‌ರೆನಿಸಿದ ತಾರ್ಕಿಕೆಚಕ್ರೇಶ ಸರ ಪ್ರತಿಚಕ್ರಪರಾಕ್ರಮರು ॥೨೯॥ 


Ke 


ಕುಮುದೇಂದು ವ್ರತಿಪತಿ ಸುತನರ್ಹ 

ತ್ಸಮಯಸುಧಾಂಬೋಧಿ ಪರಿಕರ ವ 

ರ್ಧಮಾನಹಿಮಕರನವನತ ಹೊಯ್ಸಳರಾಯಮಂಕುಟಮಣಿಗಣಕಿರಣಂ 
ಎಮಗಭಿಮತಮಂ ದಯೆಗೆಯ್ಗೆ ಮಹೋ 

ತ್ತಮಸಿದ್ಧಾಂತತ್ರಯಚಕ್ರೇಶ ರ 

ನಮಳಿನಗುಣಿಮಣಿಗಣನಿಳಯಂ ಶ್ರೀ ಮಾಘಣಂದಿಮುನೀಶ ರನು ॥೩೦॥ 


] ವನಮಂ (6) 4 ವಸಂತ (ಕ) 
2 ಪೂಜಿಸಿದ (ಕ) ೨ ಯರುಂ ವಾಗ್ದೇವಿಯರು (ಕ) 
3 ಧರರಭಿವರ್ಣಿಸಂತಿರೆ (ಕ) 


~~ 


ಕುಮುದೇಂದು ರಾಮಾಯಣ ಕ 


ಧಾಶ್ರೀಪಾವನ ಬಾಳೇಂದುಮುನೀಂ 

ದ್ರತ್ರೆವಿದ್ಯರ ಪಾದರ ಜಿನಚಂ 

ದ್ರತ್ರೆ ವಿದ್ಯಬ್ರತಿಪತಿಗಳ ನಖರವಿಕರ ಚಂದ್ರೆಕರಂ 

ನೇತ್ರಪ್ರಾಯಂ ಸರಳಜಗಕ್ಕೆ ಪ 

ವಿತ್ರಂ ಮಾಡುಗೆ ಮನ್ಮಾನಸೆಶತ 

ಪತ್ರವನಮುಮಂ ಕೈರವವನಮುಮನಿತ್ತು ವಿಕಾಸನಗುಣಶ್ರೀಯೆಂ ॥೩೧॥ 


ಅಂತೆಸೆವಾಚಾರ್ಯಪರಂಪರೆಯನ 

ನಂತವನಭಿವರ್ಣಿಸಿ ಭಕ್ತಿಯ ಭರೆ 

ದಿಂ ತದನಂತರವುರ್ಹತ್‌ಶಾಸನ ಲಕ್ಷ್ಮೀ ಮಂಡನಮಂ 

ಸಂತೋಷದಿ ಪಂಡಿತಮಂಡಳಿಯಂ 

ಸ್ವಾಂತಸರೋಜದೊಳಿರಿಸಿ ಯಶಃ ಶ್ರೀ 

ಕಾಂತರನಾಗಿಸಲು ಬಗೆದೆಂ ರಘುವಂಶಚರಿತ್ರ ಸುಧಾಂಬುಧಿಯಂ ॥5,೨॥ 


ಅನಂುನಯಂದಿಂ ಗುಣವರ್ಮನ ಜಯವ 

ರ್ಮನ ಗಜಗನ ಗುಣನಂದಿಯ ನಯವ 

ರ್ಮನ ಹೊನ್ನನ ಹಂಪನ ರನ್ನನ ಸುಮನೋಬಾಣನ 1ಜನ ಸಯನ? 
ಜಿನಗುಣಮಣಿಮಯಕಾವ್ಯಕಥಾವ 

ರ್ಣನ ಸೌವರ್ಣಪದಕವೆಮ್ಮಯ ಮತಿ 

ವನಿತೆಗೆ ಕಂಠಾಭರಣತೆಯಂ ತಳೆದಿಕ್ಕೆ ಕವೀಂದ್ರಪರಂಪರೆಯ ॥೩೩॥ 


ಹರಿಚಂದನದಣ್ಬಂ ಹಂದಿ ಸಂಧಾ 

ಕರ ಕಿರಣಾಮೃತಮಂ ಕಾಗೆ ಸರೋ 

ವರಮಂ ಸರಸಿಜಮಂ ಕಪ್ಪೆ ದಿವಸಮಣಿದೀಧಿತಿಯಂ ಗೂಗೆ 
ಸರಸಕವೀಂದ್ರಕಥಾರಸಮಂ ನಿ 

ಷ್ಮುರಖಳರೊಲ್ಲದಡೇಂಗಳ ಕಟ್ಟುವೆ 

ನಿರುತಂ ಸುಕುವಕಾರ ಸುರಸ ಸುರಭಿ ಸುರೂಪ ಸುರಲಲಿತತೆಯರಿವರ್ಗೆ ೩ ೪॥ 


1 ಜಯನ (ಕ) 


೧೦ 


ಕುಮುದೇಂದು ರಾಮಾಯಣ 


1[ಉರಗಂ]ಪೆಡೆಮಣಿಯಂಂ ವಿಷಮಂ ಹಿಮ 

ಕಿರಣಂ ರುಚಿಯಂ ಕಲೆಯಂ ಧಾರಾ 

ಧರಸಂತತಿ ಮಳೆಯಂ ಸಿಡಿಲಂ ಧಾರಿಣಿ ಸಸಿಯಂ ಕಸವಂ 

ಸುರನದಿ ಜಳಮಂ ಸುಳಿಯಂ ರೋಹಿಣಿ 

ಧರಣೀಧರ ಮಂಣಿಯಂ ಕಗ್ಗಲ್ಲಂ 

ಧರಿಯಿಸಿದಂತಿರೆ ಸಜ್ಜನರಂ ದುರ್ಜನರಂ ಪಡೆದಂ ಕಮಳಭವಂ AK 


ಫಣಿಯ ತರಕ್ಷಂವ *ಕುಕ್ಕುರದ* ದರ 

ಕೈಣೆಯಕ್ಕೆಂಬರಂ ಸರಿಯೆಂಂದೆಂಬರಂ 

ಹೊಣತಿಗಳೆಂಬರು ಕುಟಿಲತೆಯಿಂಂ ಕಲಂಷತೆಯಿಂ ವಿಷಮತೆಯಿಂ 

ಕೆಣಕಿದೊಡಲ್ಲದೊಡೇಂಗಳ ಹಿಡಿಕಿವುದೆ 

ಕೆಣಗದ್‌ ಕಿನಿಸದ ನುಡಿಸದರಂ ಧಾ 

ರಿಣಿಯೊಳು ದುರ್ಜನತತಿ ಕೊಲುವುದು ಪಿಡಿವುದು ಕಿಡಿಸುವುದು ಜಗಜ್ಜನವ 
lau 


ಖಳಮುಖ ಜಿಹ್ವಾನಳನೆನಿತನಿತಂ 

ಬಳೆಸಿತನಿತನಿತನೇ ಪಿರಿದುಂ ನಿ 

ರ್ಮಳವಾಗದೆ ಸತೃತಿಸಂಚಿತ "ಚಂಚ*ತ್ಕಾಂಚನದ ರಸಂ 
ಖಳತೆತಿಮಳಿನನಿಕರವೆಂನಿತನಿತಂ 

ಮುಳಿದಾಕ್ರಮಿ*ಸುತ್ತನಿಕತನೆಯು 

ಜ್ವಳಮಾಗದೆ ಕವಿತಾದರ್ಪಣವಂದರಿಂ ಖಳರೆವಂಗುಪಕಾರಿಗಳು ॥೩೭॥ 


ಖಳದುರ್ಧರಸರ್ಪಂ ಕೃತಿಕಸಿರಿಯೇೋ್‌ 
ಖಳಸುನಕಂ ಕೃತಿಮಣಿಮಯ ಗೃಹವಂಂ 
ಖಳೆಘೂಕಂ ಕಾಂಚನಶೆ ಓಳ ಗುಹಾಕುಹರಾಂತರಮಂ 


1 ಕುಂದಣಗಾರ 

ಉರಗೇಂದ್ರ ಮಣಿಪೆಡೆಯ ವಿಷಮಂ ಸುಧಾಕರ ಸುಧೆಯಂ (ಕ) 

ಉರಗೇಂದ್ರಂ ಪೆಡೆಮಣಿಯಂ ವಿಷಮಂ ಸುಧಾಕರ ರುಚಿಯಂ ಕಲೆಯಂ (ಖಗ) 
2 ಕರಟ (ಕ) 3 ವುವೆಣಕದ (ಕ 4 ಮಚಳ (ಕ) 
5 ಸಿತುವನಿ (ಐ ಗ) 6 ನಿಧಿಯಂ (ಐ, ಗ) 


ಮುದೇಂದು ರಾಮಾಯಣ ೧೧ 


ಖಳಗೋಳಾಂಗೂಳಂ ಕ ೈತಿವನಮಂ 
ಖಳಕುಟಿಕಂ ಕ ತಿವಜ್ನ ಸ್ರಸ್ಥಳೆಮಂ 
ಬಳಸಿರ್ಪಂತಿರೆ ಮತ್ಛತಿಯಂ ಬಳಸಿದ ಖಳರುಂ ಖಳರೆನಿಸುವರೆ ॥೩೮॥ 


3ಶರದಿಂಪಿನ* ಚಂದ್ರಿಕೆಗೆ ಚಕೋರಂ 

ಸರಸಿಜವನ ಕೇಳಿಗೆ ಕಳಹಂಸಂ | 

ಸುರಭಿ*ಲತಾಲಾಸ್ಕ3 ಕ್ರೀಡೆಗೆ ವಾಳಯಾಚಳಗಂಧವಹಂ 
ತರುಣೀಜನಚರಣಕಮಲಪದಹತಿ 

ಗರುಣಾಶೋಕಂ ನಲಿವಂತಿರೆ ಬಂ 

ಧಂರಕಾವ್ಯಸುಧಾರಸಸೂಕ್ತಿಗೆ ಕವೀಶ ರರಲ್ಲದೆ ಸೊಗಯಿಂಸಂವರೇ ॥೩೯॥ 


ಧರೆಯಂ ಶರನಿಧಿ ಬಳಸಿತ್ತಾಕರ 

ನಿಧಿಯಂಬರದೊಳಗಡಗಿತ್ತಾವಂ 

ಬರಮುಂ ರವಿಯೊಳೆ ರವಿದಿವಸಂ ಮೂವತ್ತೇ ಫಳಿಗೆಯೊಳೆ 
ಪರಿವಿಂತವುದ್ರಿತಮುದ್ರಿತಮೆಲ್ಲಂ 

ಪರಿಕಿಸೆ ಸಕಳಪದಾರ್ಥಂ ಸಂಜನರ 

ಪರಮಪ್ರಜ್ಞಾವೇಶಂ ನಿರವಧಿಯದೆ ನಮ್ಮಂ ಪರಿರಕ್ಷಿಸುಗೆ IPO 


ಸುಜನರೆ ಕಪರುಷಂ್‌ ಸುಜನರೆ ಸುರತರು 

ಸುಜನರೆ ನಿಧಿ ಸುಜನರೆ ಚಿಂತಾವಾಣಿ 

ಸಂಜನರೆ ಸಿದ್ಧರಸಂ ಸುಜನರೆ ಪರಿಭಾವಿಸೆ ಸುರಧೇನು 

ಸುಜನರ ಮತ್ಸರರನಂಪಮರಪಗತ 

ವೃಜಿನರನೇಕಾಂತ ಮತಾಂಭೋಧಿ 

ದ್ವಿಜರಾಜರ್‌ ಮತೃತಿಕಾಂಚನಕೆ ವರುಷದೊರೆತಲ್ಲಿನೆ ರಂಜಿಸುಗೆ ॥೪೧॥ 


' ದೊರೆಯೆ ಸುವರ್ಣಂ ತೇಯೆಂ ಮಳಯಜಂ 
ಬೆರಸೆ ದಶಾಂಗಂ ತೆಗೆಯೆ ಕುಸುಮಧ ತಿ 
ಕರಗಿಸೆ ಸಿದ್ಧರಸಂ ಖಂಡಿಸೆ ಪುಂಡ್ರೇಕ್ಷಂವಕಾಂಡಚೆಯಂ 


1 ಸರದಿಂ ಘನ (ಕ) 
2 ಲತೆಲಾಸ್ಕದ (ಖ) ಖಲತಾಸ್ಕಂ (ಗ) 
3 ಪೃರುಷರ್‌ (ಕ) 


೧೨ 


ಕುಮುದೇಂದು ರಾಮಾಯಣ 


ಪರಿಮರ್ದಿಸೆ ಹಿಮಕುಂಕುಮಮ )ಗವಂದ 
ವೊರಸೆ ಕರ ಸಾಂದಿನ ಪುಣುಗಿನ ಘನ 
ಪರಿಮಳೆಮೆನೆ ಮತೃತಿ ಮಾಡುಗು ಚಮತ್ಕೃತಿಯಂ ಸಂಘರ್ಷಿಸಲು ॥೪೨॥ 


`ಶರದಿಂದುಗೆ ತೆಂಗಾಳಿಗೆ ಚೂತಾಂ 


ಕುರಕೆ ವಸಂತೋತ್ಸವಕೆ ಕಳಾ 

ಧರ ತರುಣೀಮಧುರಾಧರ ಚುಂಬನಕೆ ಕವಂಳಕೈರವವನಕೆ 

ಹರಿಚಂದನದಣ್ಣಿಗೆ ಕರ್ಪುರ ಕ 

ಸ್ತುರಿಗೆ ಸುರಭಿಲತಿಕಾ ಮಂಜರಿಗೆ ಸು 

ಕರ ಸುಕುಮಾರಸರಸ ಮತ್ಯತಿಯಂ ತಳೆಯದರೊಳರೇಭುವನದೊಳು ॥೪೩॥ 


ಎಳಸದರಾರ್‌ ಶರದಿಂದುವ ಚಂದ್ರಿಕೆ 

ಗೆಳಸದರಾರ್‌ ಹರಿಚಂದನದಣ್ಣಿಂ 

ಗೆಳಸದರಾರ್‌ ನವವಿಕಸಿತ ವಿಚಕಿಳಲಲಿತಾಮಂಜರಿಗೆ 

ಎಳೆಸದರಾರ್‌ ನವಯೌವನಲಕ್ಷ್ಮಿಗೆ 

ಯೆಳಸದರಾರ್‌ ನವಯುವತೀನಿವಹಕೆ 

ಎಳಸದರಾರ್‌ ಕುಮುದೇಂದು ಮುನೀಶ ರ ವಿರಚಿತ ಕಾವ್ಯಕಥಾರಸಕೆ ॥೪೪॥ 


ಪಿತೃಸಾಹಿತ್ಯಕುಮಂದವನಚೆಂದ್ರಂ 

ಚತುರ ಚತುರ್ವಿಧಪಾಂಡಿತ್ಯ ಕಳಾ 

ಶತದಳ ವಿಕಸನದಿನಮಣಿಯೆನಿಪಾ ವಾಣಸಕುಲತಿಲಕಂ 

ಕ್ಷಿತಿನುತ ಪದ್ಮನಂದೀ ಸುವ್ರತಿಪತಿ 

ಕ್ಲಿತಿನುತ ವಾದಿಧರಾಧರ ಕುಳಿಶಂ 

ಸತಿ ಕಾಮಾಂಬಿಕೆಗಧಿಪತಿಯೆಸೆವಂ ಕವಿಮುಖಮಣಿ ಮುಕುರಂ 1೪೫॥ 


ಪರಮಾಗಮ ನಾಟಕ ತರ್ಕ ವ್ಯೂ 

ಕರಣ ನಿಘಂಟು ಛಂ'ದೋ7ಲಂಕ ತಿ 

ಚರಿತ ಪುರಾಣ ಷಡಂಗ ಶ್ರುತಿ? ನೀತಿಸ್ಕ ತಿ ವೇದಾಂತ 

ಭರತಸುರತ ಮಂತ್ರೌಷಧಿ ಸಂಹಿತೆ 

ನರತುರಗಗಜಮಣಿಗಣಪರೀಕ್ಷಾ 

ಪರಿಣತನೆನಿಸಿದರ್ಹನಂದಿ ಬ್ರತಿಪತಿ ಕವಿಮುಖವಣಕುರಂಗಗ್ರಜನು ॥೪ಓ್ಯ 


1 ದಾ (ಕ) 2 ಸಂಸ್ಕೃತಿ (ಖ) 


ಕುಮುದೇಂದು | ರಾಮಾಯಣ ೧4 


ಕೃತಿಯಿಕ್ಷಾಕುನೃಪಾಳಚರಿತ್ರಂ 

ಕೃತಿಗಧಿಪತಿ ಚರವಕಾಂಗಂ ರಾಮಂ 

ಕೃತಿಯಂ ವಿರಚಿಸಿದಂ ಕವಿರಾಜಶಿಖಾಮಣಿ ಕುಮುದೇಂದು 

ಬ್ರಿತಿಪತಿಯೆನೆ ರಸಭಾವನಿರಂತರ 

ಮತಿಶಯಮತಿಗಂಭೀರಂ ಲೋಕ 

ಸ್ತುತಮಪ್ಪತಿಮಮನರ್ಫ್ಯಂ ಮಾಡದೆ ತತೃತಿ ಜಗಕೆ ಚಮತೃತಿಯಂ ॥೪೭॥ 


ಕೃತಿ ರಘುವಂಶಧರಾಪಾಳಕ ಸಂ 

ತತಿ ರಾಮಪರಾಕ್ರಮ ಗುಣಕಥನಂ 

ಯತಿನುತ ಗಣಧರ ಏಸ್ಮಾಪಕಮೆಂಬುದು ಶತಾನಜ:ದಿರ್ದುಂ 

ಪ್ರತಿಕೃತಿದಿವಸಂ ಭಕ್ತಿಮದಾ ಪ್ರೇ 

ರಿತನುಜ್ಜು ಗಿಸಿದೆನಿದನಾನಂತದ 

ಶತದಳನಾಳದಿನಮ ಶತಾಂಬುಧಿಯಂ ತವೆ ಪೀರುವೆನೆಂಬವನಂತೆ ॥೪೮॥ 


ಅದನಂತಾನಂತವೆನಿಪ್ಪಾಂ ಗಗ 

ನದ ಮಧ್ಯದೊಳೇಳೊಂದೆ ದೊಂದಗ 

ಲದಿನೀರೇಳುಂ ರಜ್ಜು ಎನುದ್ದ ದ ಪ್ರಮಿತಿಯಿಂದನುದಿನವೆಂಸೆವ 
ಅದುಪಮವೇತ್ತಾಸನರುಲ್ಲರಿ ಮುರ 

`ಜದವೊಲಧೋಮಧ್ಯೋಧ್ಯ ಸ್ಥಿ ತಿಭೇಃ 

ದದೆ ಲೋಕತ್ರಯಮುರಗನರಾಮರ ರತ್ನಾಕರಮೊಪ್ಪ ವುದಲ್ಲಿ YE 


ನಿರವಧಿಮಹಿಮೆಯಿನಂತಾನಂತಾಂ 

ಬರಲಕ್ಷ್ಮಿಯ ನಡುವೆಸೆವ ವಳಿತ್ರಯ 

ಎರಚನೆಯೆನೆ ಭುವನತ್ರಿತಯಂ ಪರಿವ ತಪವನಶತ್ರಿತಯೆಂ 

ಉರು ವೇತ್ರಾಸನರುಲ್ಲರಿಮುರಜದ 

ಪರಿಯಿಂದಂರಗನರಾಮರ ಚಯದಿಂ 

ಪರಿರಂಜಿಪುದಾಣಂಂ ದ್ರವ್ಯದಿ ಜೀವಬೋಧ ಪಯೋಧಿಯ ಮಧ್ಯದೊಳುಂ 


NSO 


1 ವೊಲೊಪು ಏವಭಧೋಮಧ್ಯಸ್ಥಿ ತಿ ಭೇ (ಕ) 


೧೪ 


ಕುಮುದೇಂದು ರಾಮಾಯಣ 


ಅದನೊರ್ವಂ ದೇವಂ ವಣಡಿದನೆಂ 

ಬುದು ಗಗನಪ್ರಸವಸಮಾನಂ ಮ 

ತ್ತದು ವಿದ್ಯಾಧಿಷ್ಠಿತನೋದ್ಧ ) ವಮೆಂಬುದು ಶತಶೃಂಗ ಸಮಂ 
ಅದುವೇ ಶಬ್ದ ಬ್ರಹ್ಮಜಮೆಂಬುದು 

ಮದು ವಂಧ್ಯೂಪುತ್ರನ ಸಾಮ್ರಾಜ್ಕಾ 
ಭ್ಯುದಯವಮಂನನಂಕರಿಸುವ ನುಡಿ ನಿತ್ಯಂ ನಿಃಕ್ರಿಯಮವ್ಯಾಬಾಧಂ 


ಅದಜಕೊಳು ಮಧ್ಯಮಮಾಗಿಯುಮಂತೃ 

ಪೃದ ಶೋಭೆಯಿನೊಪ್ಪುವ ಮಧ್ಯಮಲೋ 

ಕದಸಂಖ್ಯಾ ದ್ವೀಪ ಸಮುದ್ಭಾಮುದ್ರಿತಮತಿವೃತ್ತಂ 

[ಅದು] ಜಂಬೂದಿ ಸೀಪಂ ರಂಜಿ[ಸುವು] 

ದದಣ ನಡುವೆ ಮಣಿಮಯ ಷೋಡಶಜಿನ 

ಸದನ ಸಮಾಲಂಕೃತಕಾಂಚನ ಶೆ ಲಂ ಮೇರುವುತ್ತ ಸುರನಾಗಂ 


ಎಮು 


ಅದು ಸುರಲತಿಕಾಮಂಟಪಮಂಜೀರ 

ಮದು ಸುರತರುವನ ಸಂಚಯ ಸಂಚಿತ 

ಮದು ಸುರಖೇಚರಕಿನ್ನರ ದಂಪತಿ ರತಲೀಲಾಶಾಲಂ 
ಅದಧಃಕೃತ ಪನ್ನಗಲೋಕಂ ಮ 

ತ್ತದಲಂಕೃತ ಮಧ್ಯಮಲೋಕಂ ತಾ 


HAO 


॥೫೨॥ 


ನದು ಚೂಡಾಕೃತ ಸುರಲೋಕಂ ರಂಜಿಸುವುದಂ ಮೇರು ನಮೇ*ರುದ್ಳುಮಂ' 


ಆ ಗಾಂಗೇಯ ಗಿರೀಂದ್ರದ ದಕ್ಷಿಣ 

ಭಾಗದೊಳೆಸೆವುದು ಭರತಕ್ಷೇತ್ರ ವಿಂ 

ಳಾಗಣಿಕೆಯ ಮಣಿಮಯಭೂಷಣಮೆನಲಾರ್ಯಾಖಂಡಂ 
ಶ್ರೀಗೆ ನಿವಾಸಮೆನಿಸುವುದು ಪರಿವೃತ 

ಪೂಗಂಗಳ ಸಹಕಾರಂಗಳ ಪು 

ನ್ನಾಗಂಗಳ ಫನಸಂಗಳ ಕರ್ಪೂರಂಗಳ ವನರಾಜಿಗಳಿಂದಂ 


1 ರುತಂ (ಖ) 


NPA 


॥೫೪॥ 


ಕುಮುದೇಂದು ರಾಮಾಯಣ ೧೫ 


ಆರ್ಯರ್ತ್ರಿವಿಧ ಚತುರ್ದಶಮನುಗಣ 

ವಾರ್ಯಚತುರ್ವಿಂಶತಿ ತೀರ್ಥಂಕರ 

:ರಾ:ಯರ್ದಾದಶ ಚಕ್ಟೇಶ್ವರನವಬಳ ಕೃಷ್ಣ8ತತಿಗಳಾ* 

ಮಯರ್ಶಾದೆಯ ನಾರದರೇಕಾದಶ 

ಪಯರ್ಕಾಯದ ರುದ್ರರ ನಿಕುರುಂಬದಿ 

ನಾರ್ಯಾಖಂಡಂ ಗಂಗಾಸಿಂಧು ಜಳದಿ ರಜತಾದ್ರಿಯಿನೊಪ್ಪುವುದು ॥೫೫॥ 


ಅದು ಗಾಂಗೇಯ ಸಮುನ್ನತಮೌಳಿಯು 

ಮೊದವಿದ ಕೌರವವಾಹಿನಿಯುಂ ರ 

ತೂದ ತೊಡವುಂ ರುದ್ರ ಜಟಾಜೂಟಮರ್‌ಮಲಂಂಕ? ವಿಚಿತ್ರಮೆನೆ 

ಅದು ಸೈಂಧವ ಶೋಭಿತಮಾಗಿಯುಮು 

ನ್ಮದ ದುರ್ಯೋಧನ ಬಳಮುಂ ಬಳಸಂ 

ಪದಮುಂ ಲವಣಂ ಮುತ್ತೆನೆ ರಂಜಿಪುದಾರ್ಯಾಖಂಡಮಖಂಡ*ಯಶಂ 
॥೫೬॥ 


ಜನವಿನುತಾರ್ಯಾಖಂಡ ಮಹಾಮಂ 

ಡನಮೆನೆ ನೆಗಳ್ದ ಸುಕೌಶಲನಾಮದ 

ಜನಪದವವಮಮ ನಿರಂಜನಪದದಂತತನಃಂಸುಖಾವಾಸಂ 
ಅನಿವಿಂಷ*ಪತಿಸಭೆಯಂತೆಹ ಸುಧರ್ಮದಿ 

ನನವರತಂ ರಂಜಿಪ್ರದು ಮಹಾಕವಿ 

ಜನವಿರಚಿತ ಕೃತಿಯಂತೆ ಸಗುಣಪಾಳಂ ಕೃತ ಸರಸಕಳಾನಿಧಿಯಯಂ IAL 


ಹೊಡೆಯೆಂಬುದು ಬೆಳೆಗೆಯ್ಗ ಳೊಳಲ್ಲದೆ 

ನುಡಿಗಳೊಳಿಲ್ಲ ಮರಾಳದೊಳಲ್ಲದೆ 

ನಡೆಯೆಂಬುದು ಬೇಳ್ಬತಿಧಿಯೊಳಿಲ್ಲುಪವನಮಾಲೆಗಳಲಲ್ಲಿಿ 

ಕುಡಿಯೆಂಂಬುದು ಲತೆಗಳೊಳಲ್ಲದೊಡಂ 

ಬಡಲಿಲ್ಲ ಜಿನಾಳಿಯೊಳತಿಶಯದಿಂ 

ಪಡಿಯೆಂಬುದು ಪೆಣ್ಣಾನೆಯೊಳಲ್ಲದೆ ದಂಡದೊಳಿಲ್ಲಾ ದೇಶದೊಳೆ 8೫೮॥ 


1 ಕಾ (ಖ) 2 ತದಳಿಗಳಾ (ಕ) 3 ಮಂತಂ (ಕ) 4 ವಂಂಡ (ಐ) 5 ಪತಿಯಂತೆ (ಕ) 
6 ಲ್ಲದೆ (ಕ) ೪ಿಲ್ಲಂ (ಗ) 


೧೬ 


ಕುಮುದೇಂದು ರಾಮಾಯಣ 


ಕೊಣಜ*ಯೆಂಬುದು ಗಿಣಿಯುಣಿಸಿನೊಳಲ್ಲದೆ 

ತಜಿಯೆಂಬುದು ಖೆ ರಂಗಳೂಳಲ್ಲದೆ 

ಯೊಜ್‌ಯೆಂಬುದು ಗವಸಣಿಗೆಯೊಳಲ್ಲದೆ ಕೂರಿಹ ಕೆ ದುಗಳ 

ಕಜ್‌ಯೆಂಬ:ದು ಶಿವಕಂಠದೊಳಲ್ಲದೆ 

ಮೊಳ್‌ಯೆಂಬುದಂ ಸಂಬಂಧದೊಳಲ್ಲದೆ 

ಇಂಯೆಂಬುದು ಬೇಂಟದ ಸೂಳೆಯ ಮುಡುಹಿನೊಳಲ್ಲದೆ ನಾಡೊಳಗಿಲ್ಲ 
AE 


ಅಂಕಂ ವಿಜಯ ಪತಾಕೆಯೊಳಲ್ಲದೆ 

ಶಂಕಾತೆಂಕಂ ಗುರುಗಳೊಳಲ್ಲದೆ 

ಪಂತಂ ಮೃಗವಂದ ಕಾಳಾಗರಂಮಹಿನದೊಳಲ್ಲದೆ ಮತ್ತಂ 

ಕೊಂಕು ಗುರು ಪ್ರಸ್ತಾರದೊಳಲ್ಲದೆ 

ಸೋಂಕು ಯುವತಿಯರೊಳಲ್ಲದೆ ಬಿಡದೆತೊ 

ಡಂಕು ಬೆಳದ ಬೇಟದ ತೋಟಿಯೊಳಲ್ಲದೆ ಕೋಟಲೆಗಳು ಬೇಜ್‌ಲ್ಲ ॥೬೦॥ 


ಬ್ರತದೊಳು ಗಜದೊಳು ವಿಗ್ರಹವಮತ್ತೋ 

ನ್ನತಿಯೊಳು ವಿತರಣದೊಳು ನಿಸ್ಸೀಮತೆ 

ಯತಿಭಂಗಂ ಶ್ರುತಿಭಂಗ ಭರತಕಳಾಶಾಸ್ತ್ರಂಗಂಳೊಳು 

ರತಿಯೊಳು ಹಯದೊಳು ಮೂರ್ಗೊೋಲ್ಲಂಘನ 

ಗತಿ [ಯೊಳು] ರತ್ನದ್ಯುತಿಯೊಳಂ ಚಿತ್ರ 

ಸ್ಥಿತಿಯೊಳು ವರ್ಣಂಗಳ ಸಂಕರಮಲ್ಲದೆ ಮತ್ತೆಲ್ಲಿಯುಮಿಲ್ಲಲ್ಲಿ ॥೬೧॥ 


ಗ್ರಾಮಚಯಂ ಪುರನಿಚಯಂ ಖೇಡ 

ಸೋಮಂ ಖರ್ವಡಸಂದೋಹಂ ದ್ರೋ 

ಣಾಮಂಖ ವಿತತ ಮಡಂಬ ಕದಂಬಂ ಸಂವಾಹಸಮೂಹಂ | 

ಆ ಮಹನೀಯವಿಳಾಸಸುಕೋಶಲ 

ನಾಮದ ಜನಪದದೊಳಮೊಲವಿಂದಭಿ 

ರಾಮತೆವಡೆದಂದು"ಚಂದ್ರಿಕೆ'ಗಳ ಪಥಾಂತರದೊಳು ತರತರದಿಂ ॥೬೨॥ 


1 ಸಹಸ್ರ (ಖ) 


ಕುಮುದೇಂದು ರಾಮಾಯಣ 


ಆ ನಾಡಿನ ಊರ್ಗಳ ಪರಿಸರದಂ 

ದ್ಯಾನಾಳಿಯ ತರುಲತಿಕಾವಳಿ ನಿಜ 

ನಾನಾಂಕ:ರ ಪಲ್ಲವ ಕೋರಕ ಕುಸುಮ ಫಲಂಗಳ ಬೆಳಗಿಂ 

ಆ ನಿರ್ಜರವಲ್ಲಭ ಧನ (ವ)ಲ್ಲಭ 

ದಾನಂದನ ಚೈತ್ರರಥಂಗಳಿಗಪ 

ವಕಾನವನೀವುತ್ತಂ ನಗುವುವು ಕಮಳಾಕರ ಕುಮುದಾಕರತತಿಯಿಂ 


ಅಸಿತೋತ್ಸಳದ ಮಹೋತ್ಸಳದ ಸವಂಂ 

ಲಸಿತ ಸರಸ್ಸಂತತಿಯೊಳು ಪರಿವ 
ರ್ತಿಸುವೆಡೆಯಾಡುವ₹ವಾಗಳು* ಸಾರಸಚಯ*ಮ8ದಸಾರಚಯಂ 
ಕುಸುಮಿತ ಸುರಭಿಲತಾಮಂಟಪದಾ 

ರಸಫಲಭಾರಾನತ ತರುಷಂಡದ 


ವಿಂಸುಪಳಿವರಾಳಾ"ರೋಂಕೃತಿ" ಕಳಕೋಕಿಳರುತಿಯುಪವನದೊಳಗೆಯ್ದೆ 
॥೬೪॥ 


ರತಿಪತಿ ವಿಜಯಪತಾಕಾಮಧ್ಯಾ 

ಸಿತನನಿಮಿಷರಾಜನ ನಚ್ಚಿನ [ನರ] 

ಸತಿಯರ ಲೀಲಾಶಶಿಕಾಂತಿಸ್ಕಳಮಾಳಿಕೆಗಳಿವೋ ಮೇಣಂ 

ರತಿಯ ರತೀಶನ ಪರಿಣಯನದೆ ವಿರ 

ಚಿಪ ಮಣಿಮಯವೇದಿಕೆಗಳೊ ಮೇಣು 

ನ್ನತ ಲಕ್ಷ್ಮಿಯಮುಕುರಂಗಳೊ ಮೇಣೆನಲೆಸೆದವು ಸರಸಿಗಳೆಯ್ದೆ 


ಆ ವನವಾಾಳೆ ವಿರಹಿಜನ ಪಾಳೆಯ 

ಪಾವನವಠಾಳ 8ಸಹಜಶೃಂಗಾರಾ 

ಜೀವನವಾಳೆ ರತಿಯನವಯವ್ವನವಕಾಳೆ ಮಧುಶ್ರೀಯ 
ಜೀವನವಕಾಳೆ ಮನೋಭವಸುಖಸಂ 

ಜೀವನಮಾಳೆಯಮರ ತರುಲತಿಕ್‌ 

ಪಾವನವಾಳೆ ಸುಕೋಶಳದೇಶದೊಳೂಪ್ಪುವುದತನುಕಳಾಲೀಲೆ 


೧೩ 


1೬೩ 


॥೬೫॥ 


॥೬೬॥ 


1 ಚಂದ್ರಕಿ (6) 2 * (ಖಗ) 3 + ಮತಿ (ಐ) 4 ರಲಂಕೃತಿ (ಖ) ರುಂಕೃತಿ (ಗ) 


5 ಸಹಸ್ರ (ಖ) 
ಸ 


ಕುಮುದೇಂದು ರಾಮೂಯಣ 


ಪೆಣ್ಣಳ ಕೆಂದ!ಳದಾಸ್ಕಸಂಧೆಯ ನಗೆ! 

ಗಣ್ಣ ಳ ಸೋಂಕಿನ ನನಗೊನೆಯೋಗಿಹ 

ಪಣ್ಣ್ಗಳಿ*ದಸುಕೆಯ ಕೇಸರದಕುರವಕದ8ತರುಪರಿಕರದಿಂ 

ಪಣ್ಣಾ ಯ್‌ ತೀವಿದ ಶರ್ಕರೆವಾಳೆಯ 

ಬಿಣ್ಣೊ ನೆಯಿಂದುಪವನಮಾಳಿಕೆಗಳು 

ಕಣ್ಣಂ ಮನಕಮಲಂಪಂ ವಾಾಡುವುವೆಸೆವ ಸುಕೋಶಲ ಜನಪದದ ॥೬ಪ॥ 


ಅಲರ್ದ ಕಮಳವನಷಂಡಂಗಳಿನು 

ಳೃಲರ್ದ ಕುಮುದವನರಾಜಿಗಳಿಂ ಪ 

ಣ್ಲೊನೆಯಿಂ ಬಳುಕುವ ಕೌಂಗುಗಳಿಂ ಕಾಯಿಂಂದುಖೂಗಲು ತೆಂಗಂಗಳಿಂ 

ಸಲೆ ಕತ್ತಲಿಪೆಲೆವಳ್ಳಿಗಳಿಂ ಪ 

ಣ್ವಲೆ ವೀಳೆಗಳಿಂ ಬೇರಿಂದಂ ಕಾ 

ಯ್ನೆಲೆ ವೆರ್ಚಿದ ಪನಸಂಗಳಿನಾನಂದನವರಾನಂದವನೊದವಿಪುದು ॥೬೮॥ 


ಆ ದೇಶದೊಳೊಪ್ಪವ ಸುರಭಿಕಮಳ 

ಕೇದಾರದ ಪರಿಮಳಲೋಚನನಾ 

ಶಾದಂತಾವಳಿ ಕಟಿತಟಮಂ ಬಿಟ್ಟಳಿಕಂಳೆಮೆಯಂದಂ 

ಆದರದಿಂ ಪಾಮರಿಯರ್‌ ನಲವಿಂ 

ದಾದಂ ಬಂದೆಜಗಂವಳಿಗಳನಂ 

ದ್ಬಾಧಿಪ ಬಾಧೆಗೆ ಕೂಡೆ ಮುಂಸುಂಕಿದ ನೀಲ ಕವಸನಮಂ್‌ ನೆನೆಯಿಸುತಿರೆ 
॥೬೯॥ 


ಹರಿತ ಕಮಳಕೇದಾರಂಗಳೆ ಪಾ 

ಮರಿಯರ ಕಡೆಗಣ್ಣಳೆ ಮುಕ್ತಾಫಳ 

ಮರಗಿಳಿಗಳ ಪಕ್ಕಂಗಳೆ ಗರುಡೋಪಳಮಾ ಚಂಚುಗಳೆ 

ಅರಂಣೋಪಳಮನೆ ಭೂರಮೆಗಂಬರ 

ಪರಿವೃತ ನೀಲವಂಣಿವುಯವಿತಾನದ 

ಪರಿಯಿಂ ರಾಜಶುಕಾವಳಿಯಿಂಂ ಸೋವಬಲೆಯರಿಂ ಪೊಜವೊಳೆಲೆಸೆಗಂಂ 
॥೭೧॥ 


1 ಳದಾಸುಧೆಯ ನನೆ (ಕ) 2 ತೀವಿದ ಶರ್ಕರ ಮಳೆಯ (ಕ) 3 4 ಮಲೋಭನದಿಂ (ಕ) 


pe 


ಕುಮುದೇಂದು ರಾಮಾಯಣ ೧೯ 


ಬರೆ ದೂರದೆ ಕಂಡೆಮ್ಮಿನಿಯರನಾ 

ದರದಿಂ ಗುಡಿಗಟ್ಟಕ್ಕನೆಯೆನುತ ಮ 

ಧುರವಚನದಿಂದಜ್‌ಪುವ ರಾಜಶುಕಾವಳಿ ತಗುಳುವುದೇ 

ಸರಸಸುರಭಿ ಕಣಿಶಂಗಳನೊಯ್ಯಲಿ 

ಪರಿದುತ್ಸವದಿಂದೆನುತೀಕ್ಷಿಪ ಪಾ 

ಮರಿಯರ ಸರ್ವಾಂಗದ ಚೆಲುವಿಕೆಯಂ ಪಥಿಕರ್ಕಂಗಳಿನೀಕಿ [ಪರು ॥೭೧॥ 


ನೇವುರದ ರವಕ್ಕೆಳಸಿ ಬಳಸೆ ಹಂ 

ಸಾವಳಿ ರಸನಾಸೂತ್ರದ ರಸಿತ 

ಕ್ಕಾವರಿ!ಸಿರೆ! ಸಾರಸತನುಸೌರಭಕಣಿಗಳ ಬಳಗಂ 

ನೆರೆದು ತರದೆಹಪೀಲಿಯ*ರುಲ್ಲರಿಯಂ 

ತಿರೆಯರಗಿಳಿಯಂಬರದೊಳು ಪಾಮರಿ 

ಯರು ವನದೇವತೆಯರವೊಲಂ ಸಂಚಳಿಸುವರಾ ಕೆಯೊ ಿಲದೊಳಗೆ 1೭೨॥ 


ಆ ನಾಡುದ್ಯಾನದ ಶಾಲಿಕ್ಷೇ 

ತ್ರಾನೀರದ ಘಂಟಾಪಥದೆಡೆಯೊಳ್‌ 

ಪಾನೀಯ ಮಹಾಶಾಲೆಗಳೊಪ್ಪುವುವಲ್ಲಿ ಪಥಿಕನಿಕರಂ 

ಭೂನುತ ಸುರಭಿಸುರಸಶೀತಳಜಳ 

ಪಾನಮನೊಲ್ಲದೆಹಾ ಕಾಮಿನಿಯರ 

ಪೀನೋನ್ನತಕುಚಕುಂಭದ ಲಾವಣ್ಯಂಬುವನೀಂಟುವರೆರ್ದೆಯಾರೆ 1೭೩॥ 


ತನುಲತಿಕಾಸುಧೆಯಂ ಸೋಂಕಿಂ ಪಾ 
ವನಮಧುರಾಧರಸುಧೆಯೆಂ ರಸನೆಯಿ 
" ನನುಪವಂ ಸರ್ವಾಂಗಿಣಿಸುರಭಿಸುಧೆಯ ನಾಸಾಪುಟದಿಂ 
ಘನಲಾವಣ್ಯಸಂಧೆಯನೊಲವಿಂಹಲೋ 
ಚನದಿಂ ಲಲಿತವಚನಸುಧೆಯಂ ಪಥಿ 
ಕ ನಿಕಾಯಂ ಕಿವಿಯಿಂದೀಂಟುವವಾ ಪ್ರಪೆಗಳೊಳಗಿರ್ದ ಯುವತಿ ಜನದ 


॥೭೪॥ 


1. x (8) 
2, ಪಿರಿಯ (ಕ) 
3, ಯಲಿ ನಲವಿಂ (ಖ) ಯಂ ನೊಲವಿಂ (ಗ) 


೨೦ 


ಕುಮುದೇಂದು ರಾಮಾಯಣ 


ಅಂತೆಸೆವಾ ಕೋಶಲದೇಶದ ಜಿನವನ 

ಸಂತತಿಯಿಂ ಲತಿಕಾವಂಂಟಪದಿಂ 

ದಂ!ತಾತೀವ! ಪುರಗ್ರಾವರಾರಾಮ ನದೀನದ ಗಿರಿಯಿಂಂ 

ಕುಂತಕಮಳ ಕುಮಂದಾಕರ ನಿಃಕುಟ 

ಸಂತಾನದಿನಬಳಾಶೃಂಗಾರ ರ 

ಸಾಂತರ್ವರ್ತಿಯೆನಿಸಿ ಸೊಗಯಿಂಪುದು ತರಂಗಿಣಿ ಸರಯೂ ನಾವಂಕದಿಂ ॥೭೫॥ 


ಆನದಿಯೆರಡಂಂ ತಡಿ ವಿಡಿವಿಡಿದಂ 

ದ್ಯಾನಾಳಿಯಿನುದ್ಮಾ?ನಾಳಿ?ಗೆ ಸರ 

3ಸೀಕಿನಿಕರದೆ ಸರಸೀನಿಕರಕೆ ಲತೆವನೆ"ಯಿಂ*ಲತೆವನೆಗೆ 

ನಾನಾಕೃತಕಗಿರಿಗೆ ಕೃತಗಿರಿಯಿಂ 

ದಾನಂದದಿನೆಡೆಯಾಡುವ ಪಿಕಸಂ 

ತಾನಂ ಹಂಸಚಯಂ ಭೃಂಗಕುಳೆಂ ಭ್ರಮರಗಣಂ ಪರಿರಂಜಿಪುಡು ॥೭೭8 


ದಿರಿಯೆಂಲ್ಲಂ ಪರುಷಂ ಚಿಂತಾಮಣಿ 

ತರುವೆಲ್ಲಂ ಶ್ರೀಖಂಡಂ ಸುರತರು 

ನರರೆಲ್ಲಂ ಸಕಳಕಳಾಸಂಖಭೋಗಿಗಳುಂ ತ್ಯಾಗಿಗಳುಂ 

ಸರವಮೆಲ್ಲಂ ಸುಧೆಯುಂ ಸಿದ್ಧರಸಂ 

ಪರಿವರ್ಣಿಸಲಾವಂ ನೆಜ್‌ವಂ ಸಂರ 

ಪುರದಂಪವನಮಂ ನಗುವುದು ತನ್ನದಿಯುದ್ಯಾನಂ ನಿಜ ರುಚಿರತೆಯಿಂ ॥೭೭॥ 


ಸ್ಮರೆನೃಪನೋಲಗಶಾಲೆಗಳೆಂಬಂ 

ತಿರೆ ಕೈರವದಿವ್ಮಾವುಗಳಿಂದಂ 

ಸ್ಮರನ ರತಿಯ ಪರಿಣಯನ ವಿತಾನದ ಪರಿಯ ಲತಾಗೃಹದಿಂ 
ಸ್ಮರಪರಿವಾರದ ಪಡೆವೀಡಿನವೊಲು 

ಪರಿರಂಜಪ ನಾನಾತರುಲತಿಕಾ 

ಸರಸಿಜವನ ಶುಕಪಿಕ ಮಧಂಕರ ಮಳೆಯಣನಿಳವಂಪವನದೊಳೆಗೆ ॥೭೮॥ 


ಹ ಸಜಾ ನರಾ ಸಾ ನಾಸಾ ಸಾಹ 


1 ದಾತೀತ (ಕ) 
2 ಸಾವಳಿಗೆ (6). 
3 ಸಿಜ (ಕ) 

4 ಯೆಂಬ (6) 


ಕುಮುದೇಂದು ರಾಮಾಯಣ 
ರಾಗ : ಶಾಂತಮಲಹರಿ 


ರಾಮಕಥೆಯಂ* ಮನಃ 
ಪ್ರೇಮದಿಂ ಕೇಳ್ಬರಿಗೆ 
ಕಾಮಿತಾರ್ಥಂ ತಪ್ಪುದಪ್ಪುದರಿದೆ 


ಶ್ರೀ ಮಹಿತನ*ಖಿಳ* ಸಂಖ 
ಧಾಮನನವದ್ಯತರ 

ನಾಮನವನತ ನರಸಂರೋರಗೇಂದ್ರಂ 
ರಾಮಣೀಯಕ ಗುಣಂ 
ಪ್ರೇಮದಿಂದೀಗತಿ 

ಕ್ಷೇಮಮಂ ಸಂವ್ರತಂ ಸುಂವ್ರತವನು 


ಶ್ರೀಮದವನತ ಸುರ 
ಸ್ತೋಮುವಕುಟ*ಮರೀಚಿ3 

ಧಾಮ ಸಂರತರುಕಿಸಲಯಕಾಂವ್ರಿಕಮಳಂ 
ಪ್ರೇಮದಿಂ ನಮಗೀಗೆ 
ಕಾವಿಂತಾರ್ಥಪನೊಲಿದಂ 

ರಾವಂಚಂದ್ರಂ ಸುಕವಿ ಸೂಕ್ತಿರುಂದ್ರಂ 


ಜಿನಸಿದ್ಧ ಸೂರಿ ಸ 

ಜನ ಸಾಧಂ ಚರಣವಂಂ 
ಮುನಿವಕಾಘಣಂದಿ ಕಿಸೆ ದ್ಧಾಂತಿಪದವಂಂ 
ಅನುನಯದಿನೀಕೃತಿಗೆ 

ಜನಹಿತಕೆ ದಯೆಗೆಯ್ಗೆ 

4*_ೆ0್‌ನಂತ ರಸಭಾವದಿಂಪಿನ ಪೆಂಪನಂ 


ವಾಣಿ ದುರಿತಾ*ಂತಾ*ಕೃ 
ಪಾಣಿಯಪವರ್ಗನಿಃ 
ಶ್ರೇಣಿಯವನತವಿಬಧ ವರದಪಾಣಿ 


1. x(8)* ಸಕಳ (ಗ) 2. ಮಣಿ (ಖ) 3. ಸಿ (ಕ) 4. ವಿ (ಖ) 
5, ಲತಾಂತ (ಖ) ತಾ (ಕ) 


೨೧ 


೧॥ 


॥೨॥ 


HAN 


ಕುಮುದೇಂದು ರಾಮಾಯಣ 


ಪ್ರೀಣಿತಾಖಿಳೆಜನ 
ತ್ರಾಣಿ ಲೋಕೈಕ ಕ 
ಲ್ಯಾಣಿ ಮನ್ಮುಖಕ ಮಳದೊಳು ನೆಲಸುಗೆ ॥೪॥ 


ಸರಸರಸೂರಯತಿ 

ಸಂರಂಚಿರ ಕಳಾವಿದರು 

ನಿರವದ್ಯಚರಿತರುರುತರಶಾಸ್ತ್ರರು 

ನೆರೆದು ತಿರ್ದುಗೆ ಸಬೆಯೊ 

1ಛೊರೆದೆಡಲ್ಲದೆ'ಕನಕ 

ವರಲೋಕದೊಳು ಪರೀಕ್ಷೆಗೆ ಸಲುವುದೆ ॥21! 


ವರವೃಷಭಜನಸಮವ 

ಸರಣದೊಳು*ಭರತಂಗೆ 

ಪರಮಮುನಿ ವ ಓಷಭಸೇನರು ಪೇಳ್ದುದಂ 

ಭರದೆ ಸನ್ಮನಿನಾಥ 

ಚರಣನಿಕಟದೊಳಿರ್ದ 

ಕರುಣಿಸುಗೆ *ಮನ8ಪತಿಗೆ ಗೌತಮರು mel 


ಚತುರಮಳಬೋಧರ್ಧಿ 

ಯುತ ಯತಿಪರಂಪರೆ ಯಿ 

ನತಿವಿತತ ಮಾಗಿರ್ದ ರಾಮಕಥೆಯಂ 

ಎತತಸಿದ್ಧಾಂತ ಪಂ 

ಣತ ಮಾಫಣಂದಿ ಮುನಿ 

ಪತಿಯ ಕಾರುಣ್ಯದಿಂ ಪೇಳೆ ನೊಲವಿಂ ॥೭॥ 


ಚರಿತ ರಘುವಂಶಕ ತಿ 

ಚರಿತಾರ್ಥರಂತವರು 

ಚರಿತಾದಿ ನಾಯಕಂ ರಾಮಚಂದ್ರಂ 

ಚರಿತಕವಿ ಕುಮುದೇಂದು 

ಪರವಾದಿ ಗಿರಿವಜ್ಟ 

ಎರಚಿಸಿದನಿದನನ್ಯ ಸಾವಕಾನ್ಯವೇ 1೮॥ 


1, ವರೆದಲ್ಲದೆ (ಕ) 2. ಥೆ (ಕ) 3. ಮಗಧ (ಖ) 


ಕುಮುದೇಂದು ರಾಮಾಯಣ ೨೩ 


ತ್ರಿ ಿಭಂವನಶಿ ))ೇ ಮಧ್ಯ 

ವಿಭವಮೆನಿಸಿತು ಮಧ್ಯ 

ಮಭಂ!ವನದ ನಾಭಿ" ಜಂಬೂದಿ ಸೀಪವು 

ಅಭಿರಾಮತೆಗೆರೆಗಿಲೆ 

ವಿಭವದಹಜಿ ಮಧ್ಯದೊಳು | 
ಶಂಭಕರ ಶ್ರೀಜಿನನ*ಸಂಸವನನಗಂಕ ॥೯॥ 


ಅದು ದಿವವಮುಟ್ಟಿತಂ 

ತದುರಸೆಯ ಮೆಟ್ಟಿತಂ 

ತದು ಮಧ್ಯಲೋಕದಿಂ ಸುತ್ತಿದತ್ತು 

ಅದು ಪೊನ್ನಬೆಟ್ಟವಂ 

ತದು ಕಿನ್ನರಾವಸಥ 

ವಂದು ಸುರಮಿಥುನಸದಿ ಭಾಸ ವಾಸಂ ॥೧೦॥ 


ಆ ಗಿರಿಯ ದಕ್ಷಿಣದಿಶಾ 

ಭಾಗದೊಳು ಸಂತತಂ 

ಶ್ರೀಗೆ ನೆಲೆಯೆನಿಸಿದಾರ್ಯಾಖಂಡವು 

ರಾಗದಿಂ ರತಿಪತಿವಿ : 

ಯೋಗಭಯಂದಿಂ ರತಿಯ 

ನಾಗಳುಂ ಬಿಡದೆ ನಿಲಂತಿಪ್ಪನಲ್ಲಿ . ॥೧೧॥ 


ಭರತ ಶ್ರಿಖಂಡದೊಳು 

ಧರಣಿಗಾಶ್ಚರ್ಯಮೆನೆ 

ಪಿರಿದು ರಾಜಿಪಾರ್ಯಾ ಖಂಡಕೆ 

ಸಂರಂಚಿರಾಲಂಕಾರ 

1ಮರರೆ? ಕೋಶಲದೇಶ 

ಸರಸ ಸಾಹಿತ್ಯ ಕೋಶಲದೇಶವು 10೨8 


ವಿನುತ ಕ ತೆಯಂಗಕೆ ನೆಲೆ 
ವನೆಯೆನಿಸಿತೆಂದೆನಲು 
ಮನುಜಮಾತ್ರಕ್ಕೆ ಬಣ್ಣಿಸಲಕ್ಕುಮೆ 


1, ವನಂ ನಾಭಿ (ಗ 2. ಸುಸವವಾಗರಂ (ಕ) 3. ಮಮರ (ಖ) 


೨೪ 


ಅನಂದಿನಂ ತದಿ ಷಯ 
ವನಿತಾತಿಳಕವೆಂ 
ದೆನಿಸಿ "ರಾ!ರಾಜಿಪುದಯೋಧ್ಯಾಪುರೆಂ 


ನಾಡು ಮನಸಿಜನೊಲವಿ 
ನಾಡುವೆಡೆ ಸಂತತಂ 

ಬೀಡಂ ರತಿಪತಿಗೆ ಸಂತತನಿಧಾನವು 
ನೋಡಿದನಿವಿಂಷಪತಿಗೆ 
ಮಾಡುವುದು ವಿನಯಮಂ 
ನಾಡಾಡಿಯರ್ಗೆ ಬಣ್ಣಿಸಲು ಮೊಗ್ಗೆ 


ನದಿಗಳಿಂ ಗಿರಿಗಳಿಂ 

3ನದ*ತತಿಗಳಿಂದ ಸಂ 

ವ್ಮದಕ್‌ವೆನಿಸ ತೋಹುವುದ್ಯಾನಚಯದಿಂ 
ಪುದಿದಿಕ್ಷುವಾಟದಿಂ 

ವಂದದಳಿಕುಳಕಲಿಲ 

ಸದಭಿಮತ ಕುಸುಮವಾಟೀಕೋಟಿಯಿಂಂ 


ಅಂತು ಚಂದ್ರಿಕೆ ಪಾರ 
ದಂತರದೊಳೊಂದೊಂದು 

ಸಂತತಂ ಸೊಗಯಿಸುವ ನಗರಚಯದಿಂ 
ಕಂತು ಬಳಸಿದ ತೆಣದೆ 

ಕಾಂತವಣಗಿರ್ದ ವನ 
ಸಂತತಿಗಳಿಂದೆಸೆವುದಾ 4ಿಷಯವು* 


ಪಾನೀಯಂಶಾಲೆಯೊಳು 
ಹೀನಸ್ತನೆಯರಧ J 

ದೀನರಂಂ ಕಡೆಗಣ್ಣ ಳಿಂದ ಕುಡಿಯೆಂ 
ಆ ನಾರಿಯರ ಮೆಜ5ವ 
ನೂನಲಾವಣ್ಯಸುಭೆ 
ಪಾನೀಯಂವಾಣಗಿರ್ಪದಾ ನಾಡೊಳಂ 


ಕುಮುದೇಂದು ರಾಮಾಯಣ 


॥(2೩.॥ 


10೪ 


॥(2೫॥ 


NOEL 


॥೧೭॥ 


1, ಸುವಿ (ಖ) 2. ವನ (ಖ) 3, ಬಂಧ (ಐ) 4. ವನವು (ಖ) 


ಕುಮುದೇಂದು ರಾಮಾಯಣ ೨೫ 


ಕಳಸಮಂ ಹಿಡಿದೆತ್ತಿ 

ಕಳಸಕುಚೆಯರು ವಿಮಳೆ 

ಜಳವನೆಜಿವಾಗ ಮೇಲಂದು ತೆರಳಲು 

ನೆಲೆಮೊಲೆಯುಮಂ ಭುಜದ 

-ಚೆಲುವುಮಂ 3ನೋಡುವಾ 

ಕುಳತೆಯಿಂ ಪಥಿಕರಲ್ಲಿಂ ತೆರಳರಂ Hos 


ಎಸೆವಸುಕೆದಳಿರ ರಂ 

ಜಿಸುವ ಕಯ್ಬೊಡೆಗಳಿಂದ 

ರಸವದಸಿತೇಕ್ಷಂ ಕೋದಂಡದಿಂದ 

ಲಸದಮಂಳಕೇತಕೀ 

ನಿಶಿತಬಾಣಂಗಳಿಂ 

ದಸಮಶರನಳಲಿಪಂ ಪಧಿಕಜನಮಂ Teal 


ಕಳವೆ ಕೆಯಿಗಳೊಳು ಮಂ 

ಡಳಿಸಿರ್ದವರಗಿಳಿಯ 

ಬಳಗಮದು ಸೋಯದೀಕ್ಷಿಪ ಸತಿಯರ 

ವಳೆಸಿತಾಪಾಂಗಾಂಶು 

ಪಳಕಿನೊಳು ತಾವೆಸೆಯ 

ಲಿಳೆಗೆತ್ತಿದಂತೆಸೆಯೇ ಪೀಲಿದಳೆಯಂ Wu bo] 


ಗಿಳಿಸೋವ ಕಾಂತೆಯರ 

ತೊಳಪ ಸ3ಸರ್ವಾಂಗ್‌ದೊಳಂ 

ಥಳಥಳಿಪ ಲಾವಣ್ಯಮಂ ನೋಡುವಾ 

ವಿಳಸಿತ ಸಿತೋತ್ಸಳದ 

ದಳವನಿಳಿಕೆಯ್ವ ಕಂ 

ಗಳನು ವಿಸ್ಮಯದೆ ಪಥಿಕರು ನೋಳ್ಪರು ॥೨೧॥ 


1 ಕೆಲಮುಮಂ (ಖ, ಗ) 
2 ಸುವಾಂಗ (ಐ, ಗ) 


ಕುಮುದೇಂದು ರಾಮಾಯಣ 


ಚೂತಕುರವಕ ತಿಳಕ 

ವಕಾತಂಳಂಗಾಶೋಕ 

ಜಾತಿ ಕರ್ಪೂರ ಚಂಪಕ ಚಂದನ 

ಕೇತಕೀ ಪನಸ ಜಂ 

ಬೂ ತವಕಾಳಾವ!ಳಿಪ 

ರೀತನಂದನಕೋಟಿಯಿಂದೆಸೆವುದು ॥೨೨॥ 


ಎಳೆನೀರ ಲಹರಿಯಿಂ 

ಪಳಕಿನೊಳ್ಳೊನಲಿಂದ 

ಎಳಸದವೌದಾತೇಕಿಕ್ಷು ಪೂರದಿಂದ 

ಬೆಳೆದ ಕಳವೆಯ ಕೆಯ್ದ 

ಳೊಳಗೆ ಸುಳಿವಳಿಕುಳದ 

ಕಳಮಧುರ ರೋಂಕಾರವತಿರುಚಿರವು ೨೩. 


ಆ ಮಹೀ ಲಲನೆಗೆ ಲ 

ಲಾಮ ಮಾಗಿರ್ದಯೋ 

ಧ್ಯಾಮಹಾಪುರದ ಪರಿಸರದೊಳಂದು 

ಸೀಮೆಗಳಿದುದ್ಕಾನ 

ರಾವಂಣೀಯಂಕದೆ ಸುಂ 

ತ್ರಾಮ ಫಣಿಪತಿ ಕನನೋಡಲುಂ್‌ ಪೊಗಳಲು ॥೨೪॥ 


ಕನಕಗಿರಿಯಂ ಕ್ಷೀರ 

ವನಧಿಬಡಬಾನಳನ 

ಘನತೆಗಳುಕಿಯೆ ಶರಣೊ ಕ್ಕ ತೆಣದಿ 

ಅನುದಿನಂ ಮೆ೫ವಗಳಿ 

ಗನುಕೂಲಮಾಗಿ ಕಾಂ 

ಚನ*ಪರಿಧಿ* ಬಳಸಲಾಪುರಮೆಸೆವುದು ॥೨೫॥ 


1 ಳೀಕುತ (ಗ) 
2 ತಾರೇ (ಕ) 

3 ಕೇಳಲುಂ (ಖ) 
4 ಪುರಿದಿ (ಖ) 


ಕುಮುದೇಂದು ರಾಮಾಯಣ ೨೭ 


ಪರಿಖೆ ಫಣೆಲೋಕಮಂ 

ಪರಿಧಿ ಸುರಲೋಕಮಂ 

ಭರದಿ ನೋಡಲು ನೀಳ್ದವೆಂಬ ತೆಬದಿಂ 

ಪರಿಖೆಯೆಸೆವಾ"ಳೆ"ಯಿಂ 

ಪರಿಧಿಯೆಸೆವೇಳ್ಳೆ ಯಿಂ 

ಧರಣಿಗಾಶ್ಚರ್ಯವರಾಗಿರ್ಪದಲ್ಲಿ ॥೨೬॥ 


ತರಣಿತುರಗಂಗಳಾ 

ಪರಿಧಿಯಟ್ಟಣಿಗೆಯೊಳು 

ಥರಥರದಿ ಮಲೆವಂಬುಗಂಡಿಯಿಂದ 

ಬರುತ ಗಗನಶ್ರವಂವ 

ಪರಿಹರಿಸುತಿಪ್ಪುವಾ | | 

ಪುರದ ಹಳವಿಗೆಯ ತಣ್ಣೆಲರಿನಿಂದ ॥೨೭॥ 


ಅದು ರುಚಿರರತ್ನಧಿಂ 

ಪ್ರದಿದ ಗೋಪುರದೊಳಗೆ 

ವಿದುರವಂಯವಾಗಿ ತೋಪ ಕವಾಟದಿಂ 

ಒದವಿ ನೀಳ್ದಿಕ್ಕೆಲದ 

ಸುದತೀಜನಂಗಳಿಂ 

ಮೃದುಮಧುರ ತೂರ್ಯ್‌ರವ?ೌದಿಂದೆಸೆವುದು ॥೨೮॥ 


ಶಶಿಕಾಂತದಿಂ ಸವೆಂದ 

ಮಿಸಂಪ ಭಿತ್ತಿಯ ಮೇಲೆ 

ರಸಚಿತ್ರಮಂ ಬರೆದು ನೋಳ್ಪಾಗಳು 

ಎಸೆವ ನಿಜನಯನರಂಚಿ 

ಗೊಸರ್ವ ಚಂದ್ರೋಪಳಕೆ 

ಕಿಸುಗನಲ್ಲು ಮುಗ್ದೆ ಯರು ಬಳಲ್ವರಲ್ಲಿ ॥೨೯॥ 


ಚಂದ್ರಕಾಂತದ ಗೃಹದಿ 
ಇಂದ್ರನೀಲದ ರುಚಿರ 
ರುಂದ್ರಸದನಂಗಳಿಂದಾ ಪುರದೊಳು 


1.9 (ಖ) 2.ಗೃಹ (ಕ) 


ಪಿಂ ಕುಮುದೇಂದು ರಾಮಾಯಣ 


ಚಂದ್ರಿಕಾವಿಸರಮಂ 
ಸಾಂದ್ರಮೆನಿಸಿದ ತಮಮ 
ಎಂಂದ್ರತತಿಗಂ ಬಣ್ಣಿಸುವಡರಿದು IO 


ಕಂಚಯುಗಂ ಕಂಪಿಸಲು 

ಕುಚ ನಲಿದು ನರ್ತಿಸಲು 

ರಂಚಿರ"ರುಚಿರಾಂಬರಂ! ಕೊರಳೊಳೆಸೆಯೆ 

ಅಚಿರ ರಂಚಿಯಿಂದ ಬಿದಿ 

ರಚಿಯಿಸಿದರಿವರನ್ಯ 

ಶಚಿರೂಪೆಯರು ಪುಟಿ ಶೈ ಮರುಳಿಸುವರು HAO 


ವಣಳೆಗಂ ಸುಯ್ಗಳಿಗೆ 

ಸೂಳನಬಾೌದೆಬಗುಷಳಿ 

ಮಾಲೆಗಳ ಮೇಲುಲಿಪ ಕಂಡು ಮೆಚವ 

ವಾಲೆಗಾರ್ತಿಯರುಯ್ವ 

ಮಾಲೆಗೋಪುರದಲ್ಲಿ 

ಲೀಲೆಯಿಂ ತಪು ವಂಗಜದಾಳಿಯ 112.೨ 


ರಂಚಿರ ನವರತ್ನದಿಂ 

ರಚಿಯಿಸಿದ ಕಾಂಚನದ 

ರಚಿತವಾಾಗಿರ್ದರಮನೆಯ ಚೆಲುವನಂ 

ಸಚರಾಭರೆ ಕಪತಿ 

ಗಚಳ ಭಕ್ತಿಯೊಳಿಂದ್ರ 

ರಚಿಯಿಸಿದನೆನೆ ಬಣ್ಣಿಪಣ್ಣನಾವಂ IAA 


ವಂದವಿಲ್ಲದಾನೆ ಸ 

ಮ್ಮದವಿಲ್ಲದಿಹ ಪೊತ್ತು 

ಮದನಮದವಿಲ್ಲದುದ್ಯಾನವಿತತಿ 

ಮುದವಿಲ್ಲದಂಗನೆಯ 

ರದಟಿಲ್ಲದಿಹ ವೀರ 

ರುದಯವಿಲ್ಲದ್‌ ಬೀಯವಿಲ್ಲದೆಂದು ॥೩೪॥ 


1. ಚೇನಾಂಚಲಂ (ಖ, ಗ) 2. ಪ್ಫರಂ (ಏ) ಪ್ಫರಂ (ಗ) 3. ಬಿರವಿಲ್ಲದ (ಖ) ವಿಲ್ಲಯದ (ಗ) 


ಕುಮುದೇಂದು ರಾಮಾಯಣ ೨೯ 


ಚತುರರಲ್ಲದ ಯುವರು 

ಸತಿಯರಲ್ಲದ ಪೆಂಡಿ 

ರತಿ ಸುಭಟರಲ್ಲದ ಪದಾತಿಜಾತಂ 

ಕೃತಿಗಳಿಲ್ಲದ ಕವಿಗ 

ಳತುಂಬಳವಿರದ ಜನ 

1ತ್ರಶಿಗಳಿಲ್ಲಲ್ಲಿ ನೋಡುವಡಮಲ್ಲಿ? ॥೩.೫॥ 


ಆ ಪುರಕ್ಕಧಿಪನವ 

ನೀಪಾಳ ಮೌಳಿಮಣಿ 

ದೀಪಿಕಾ ನೀರಾಜಿತಾಂಫ್ರಕವಂಳಂ 

ಶ್ರೀ ಪವಿಶ್ರಿತಮಾದ 

ರೂಪಮನುವಂಶೈಕ 

ದೀಪನಾದಂ ನಾಭಿರಾಜನೆಂಬಂ ॥೩೬॥ 


ಸುರದನುಜಮನಂಜಖೇ 

ಚರಲೋಕದಂಗನಾ 

ಪರಿತಂದ ಪುಣ್ಯಲಾವಣ್ಯಾಣುವಿಂ 

ವಿರಚಿಸಿದನರ್ತಿಯಿಂ 

ಸರಸಿರುಪಭವನೆನಿಪ 

ತರುಣಿ ಮರುದೇವಿ ನಾಭಿಯವಲ್ಲಬಭೆ ॥೩೭॥ 


ಸುರನರೋರಗಮಕುಟ 

ಸುರುಚಿರಾನರ್ಭಮಣ 

ಪರಿಚುಂಬಿತಾಂಘಿ) ಪಂಕೇಜಯೆಂಗಳಂ 

ವರುದೇವಿಗಂ ನಾಭಿ 

ನರಪತಿಗೆ ಪುಟ್ಟಿದಂ 

ಪುರಂದೇವನೆಂಬನವನೀ ವಲ್ಲಭಂ NAS 


ಭರತಷಟ್‌ಖಂಡೈಕ 
ಪರಿಕವೃಢಂ? ತಾನಖಿಳ 
ಧರಣಿಪಾಳಕಮೌಳಿಲಾಲಿತ ಪದಂ 


| 1, ತತಿಯ ನೋಡುವಣಡಮಲ್ಲಲ್ಲಿ (ಖ) 2, ವೃತಂ (ಕ) 


೩೦ 


ವರ ಯಶಸ ತಿಗೆ 
ಪುರುಜಿನಾಧಿಪತಿಗಂ 
ಭರತೇಶ ಚಕ್ರಿತನುಜಾತನಾದಂ 


ಆ ನರಪತಿಗೆ ಸುತಂ 
ಭೂನುತಪರಾಕ್ರಮಂ 
ದಾನಸನ್ಮಾನತೋಷಿತ ಸಜ್ಜನಂ 
ವಕಾನನಿಧಿಯಖಿಳವಿ 
ದ್ಯಾನಿಳಯನುರುಗುಣವಿ 
ತಾನನಾದಂ ಸುಭಟನರ್ಕಕೀರ್ತಿ 


ಅಂತೆಸೆವಿನಂ ಕಾಂತ 

ದಿಂದಮಿಕ್ಷಾಕು ಕುಳ 

ಸಂತತಿ ಧರಿತ್ರಿಗಾಶ್ಚರ್ಯಮೆನಿಸಿ 
ಸಂತಸದಿ ಸಮವಸೃತಿ 

ಯಂತೆ ತಡೆವಜಯದಿಂ 

ದಿಂತು ಸುವ್ರತರ ಪರ್ಯಂತ ಬರಲು 


ಅಕುಟಿಲದೊಳಖಳ ವಿ 
ದ್ಯಾಕುಶಲನಾನಮ್ರ 

ಭೂಕಾಂತ ಶಿಖರಪಾದಾರವಿಂದಂ 
ಶ್ರೀಕಾಂತಸುತಮೂರ್ತಿ 

ಲೋಕೈಕ ನುತಯಶ 

ಶ್ರಿ ಶ್ರೀಕಾಂತ ವಿಜಯರಥನೆಂಬ ನೃಪತಿ 


ಆ ಮಹೀಶನ ವನಿತೆ 
ಯಾವಂಹಿವಂಶೀಲವತಿ 
ಕಾಮಿನೀರತ್ನಮನವದ್ಯಚರಿತೆ 
ಹೇಮಂತಿಕಾಂಗಿ ಗುಣ 

ಧಾಮೆ ಸೌಭಾಗ್ಯನಿಧಿ 
ಹೇಮವರಾಲಿಕೆಯೆಂಬ ಪಟ್ಟದರಸಿ 


1, ಸಮಶೃತಿ (ಕ) 


ಕುಮುದೇಂದು ರಾಮಾಯಣ 


AE Il 


॥೪೮೦॥ 


IPO 


॥೪೨॥ 


YAN 


ಕುಮುದೇಂದು ರಾಮಾಯಣ ' ; ೩೧ 


ಅವರೀರ್ವರಿಗೆ ಸಕಳ 

ಭುವನ ಭುಂಭುಕಯಶಂ 

ಸವಿನಯವಿನಮ್ರ ನಿಖಿಳಕ್ಷಿತೀಶಂ 

ವಿವಿಧ ವಿದ್ಯಾಬ್ಧಿಯು 

ದ ವಿಸಿದಂ ಜನನಯನ 

ಕುವಳಯಾನಂದಂ ಸುರೇಂದ್ರ!ವಂದ್ಯಂ" ॥೪೪॥ 


ಆತತಾಮಳಚರಿತೆ 

ಭೂತಳವಿನೂತೆಗುಣ 

ಶೀತಾಂಶುವದನೆ ಸೌಭಾಗ್ಯವದನೆ 

ಖ್ಯಾತಿವಿತತ ಪ್ರಥಮೆ 

ಜಾತಿಯಾದಳು ವನಿತೆ 

ಯಕಾತಂಗೆಸೆವ ಕೀರ್ತಿ ಶ್ರೀಯೆಂಬಳು ॥೪೫॥ 


" ಅಂದದಿಂದದಟಲೆದು 
ಕಂದರ್ಪನಂ ಜಸದಿ 
ನಿಂದು ಸೌಂದರಮಾದವನನೆ ಗೆಲಿದು 
ನಂದನ ತ್ರೈಜಗಾ 
ನಂದನರ್ಪುಟ್ಟಿದರೆಂ 
ಸಂದವರ್ಗೆ ವಜ್ರಬಾಹಂಪುರಂ?ದ್ದ*ರು ॥೪೬॥8 


ತನಗೆ ಮಗನೊರ್ವನಾ 
ತನತನೂಭವರಿರ್ವ 
ರನುನಯದಿನಾಗಲೂ ವಿಜಯರಥನು 
ಜನಪತಿ ಪ್ರತತಿಗಳಂ 
ತವಿನಯಂದಿಂ ಬಳಸಿರಲಂಕಿ 
ಮನುಜೇಂದ್ರ ಲೀಲೆಯಿಂದೋಲಗಮೊಳಂ IVE 


ಇರೆ ನೃಪಾಳೆಂ ಸಭೆಯೊ 
ಳರಸಂಗಳ ನಡುವತಿ 
ತ $ರಿತಗತಿಯಿಂ ಲಂಬಕೂರ್ಚನೊರ್ವಂ 


1. ಮನ್ಶು (ಖ) 2, ದರ (ಕ) 3, ವಿನಯ ಸಾವಾಜ್ಕದ ಉ (ಖ, ಗ) 


೩೨ 


1. ತಂದೆಯ (ಖ) 2. ಕುಳಿತಿರ್ದು (ಖ) ಕುಳಿರ್ದಂ (8) 


ವರವೇತ್ಚಹಸ್ತನಾ 
ದರದಿಂದ ಪ್ರತಿಹಾರ 
ನಂರುತರವಿನಯದಿಂದೆ ಬಿನ್ನವಿಸಿದಂ 


ದೇವ ಬಾಗಿಲೊಳು ವಸು 
ಧಾವಿದಿತನಿರ್ದಪಂ 

ದೇವನಂ ಕಾಣಲೆಂದಿಭವಾಹನಂ 
ಭೂವರನ ಸೂನುವಿ 
ನಾವಾಸನಖಳ ವಿ 
ದ್ಯಾವಿಶಾರದನುದಯಸಾೌಂದರನು 


ಎನಲೊಡಂ ಕೇಳ್ದು ನೃಪ 
ನನುಮತದಿನಾತನಂ 

ವಿನಯಭರ ವಿನತನಂ ಕುಣಿಸಲೊಡಂ 
ಜನಪತಿಯ ಚರಣಪಾ 
ವನಪಯೋಜವ ತನ್ನ 

ಕನಕದಮಳ ಮಕುಟದಿಂದರ್ಚಿಸಿದನು 


ಆ ನಾಗಪುರರಮಣ 

ನಾ ನೃಪಾಳಂಗೆ ತ 
ತ್ಪೂನುಗೆ"ತದೀಯ!ನಂದನರಿಗೊಲವಿಂ 
ಭೂನುತಂ ಸವಜಚಿತ ವಿ 

ಧಾನ ವಿನಯವ ಮಾಡಿ 

ತಾನುಚಿತ ವಿಷ್ಟರದಿ *ಕುಳ್ಳಿರಿರ್ದಂ* 


ಬಿನ್ನಪಂ ದೇವ ಪಿತೃ 

ವೆನ್ನನಟ್ಟಿದನಿಲ್ಲಿ 

ಗೆನ್ನ ತಂಗಿಯ ಗುಣೋದಯೆಯೆಂಬಳಂು 
ತನ್ನ ಮಗಳಂ ನಂತಗು 
ಣೋನ್ನತಂಗಖಳ ನೃಪ 

ಸನ್ನುತಂಗೀ ವಜ್ರಬಾಹುವಿಂಗೆ 


ಕುಮುದೇಂದು ರಾಮಾಯಣ 


॥೪೮॥ 


॥೪೯॥ 


"Ol 


850 


॥೫೨॥ 


ಕುಮುದೇಂದು ರಾಮಾಯಣ ೩೩ 


ಎನಲೊಡಂ ಸಂತಸದೆ 

ತನಯನನುದಯ ಸೌಂದ 

ರನಕೂಡೆ: ಶುಭಲಗ್ನದಿಂದ ನಯಂದಿಂ 

ಘನವಿಭವದಿಂ ಕಳುಪೆ 

ಮನಂಜೇಂದ್ರಲೀಲೆಯಿಂ 

ಜನಕನಂ ಬೀಳ್ಕೊಂಡ ವಜ್ವಬಾಹು NSA 


ಬರಂತ ಕಂಡಂ ಮುಂದೆ 

ಸುರಗಿರಿಯನಿಳಿಕೆಯ್ವ 

ಸುಂರಲೋಕಮಂ ಮುಟ್ಟು ?ವುನ್ನತಿಯಲಿಕ 

ಧಠಣಿ ವಧುವಿನ ಕುಚದ 

ಪರಿಯಂತೆ ತೋರ್ಪುದಂ 

ಭರದಿಂ ವಸಂತಗಿರಿಯಂ ಕುಮಾರಂ 1೫೪॥ 


ಆ ಗಿರಿಯ ಕತಪ್ಪಲೊಳು್‌ 

ಯೋಗಿಮುಖ್ಯಂ ಪರಮ 

ಯೋಗನಿಧಿ ಗುಣಸಾಗರಾಖ್ಯಮುನಿಪಂ 

ಶ್ರೀಗೆ ನೆಲೆಯೆನಿಸಿದೀ 

*ಬೂಗಧೀಶನ ಮುಂದೆ 

ರಾಗಮೋಷಾದಿಗಳ ದೂರನಿರ್ದಂ 1೫೫॥ 


ಇರೆ ವಾಹಸದಿನಿಳಿದು 

ಕರಕಮಳಮಂ ಮುಗಿದು 

ಹರುಷೋತ್ಕರುಷ ಚಿತ್ತದುರುವಿನಯದಿಂ 

ಭರದಿಂದ ಬಲಗೊಂಡು 

ವರಧರ್ಮಮಂ ಕೇಳ್ದು 

[ಅ] ವರಿರ್ವರಲ್ಲ ದೀಕ್ಷೆಯ ಕೊಂಡರು HHL 


1. ವೊಡನೆ (ಖ) 

2. ವಂತಿರೆಯುನ್ನತಿಯಲಿ (ಕ) 
3. ತಲ್ಪದೊಳು (ಖ) 

4, ಭೋ (ಕ) 


೩೪ 


ಇತ್ತ ವಿಜಯರಥನಿರ 

ದಿತ್ತು ಸಾಮ್ರಾಜ್ಯವನು 

ದಾತ್ತ ಚಿತ್ತಂ ಸಲೆ ಪುರಂದರಂಗೆ 
ಚಿತ್ತಜನನಲೆಯಲು ಜಿ 
ನೋತ್ತಮಂ ಸುದೀಕ್ಷೆಯೆಂ 
ಚಿತ್ತೈಸಿ ಶತವಂನ್ಯುವೆರಸುತಳೆದಂ 


ಆ ಪುರಂದರ'ನಖಿಲ 
ಭೂಪಾಲಮಾೌಳಿಮಣಿ 

ದೀಪ ವಕಾಲಾಳಿತಾಂಘಿ) ಕಮಳಂ 
ಕೋಪ ಪ್ರಸಾದ ಪ್ರ 
ತಾಪಪ್ರಶಮಯಶಃ 

ಶ್ರೀಪವಿತ್ರಂ ಸಂಖದಿನರಸುಗೆಯ್ದಂ 


ಆ ಧರಾಧಿಸಂತನ 

ಗಾಧ ಗುಣನಿಧಿ ನಿಖಿಳ ವಿ 

ದ್ಯಾಧರಂ ಕೀರ್ತಿ ನರ್ತಿತ ತ್ರಿಭಂವನಂ 
ಸಾಧಿತಾರಾತಿನೃಪ 

ಸಾಧನಂ ಧೈರ್ಯಕುಲ 

ಭೂಧರಂ ಕೀರ್ತಿಧರನೆಂಬನಾದಂ 


ಆ ಕೀರ್ತಿಧರನ ಸುತ 
ನೇಕಾಂಗವೀರನಿ 
ಕ್ವಾಕುಕುಲಭೂಷಣಂ ರಿಪುಭೀಷಣಂ 
ಲೋಕೈಕನುತನವಂವಂ 
*ನಾಕ*ನಾಯಕ ವೈಭ 
ವಾಕೀರ್ಣನಾದಂ ಸುಕೋಶಲನೃಪಂ 


1. ಗ್ರಂಥಪಾತ (ಕ) 
2. x (ಕ) 


ಕುಮುದೇಂದು ರಾಮಾಯಣ 


॥೫೭॥ 


nO 


NSE 


[le] 


ಕುಮುದೇಂದು ರಾಮಾಯಣ ೩೫ 


ಆ ಸುಕೋಶಲದೇಶ 

ದಾ ಸುಕೋಶಲನೃಪತಿ 

ಗಂ ಸತಿ ವಿಚಿತ್ರವಠಾಲೆಗೆ ಪುಟ್ಟಿದಂ 

ಆಸಾಗರಾಂತಮಾ 

ದೀ ಸಮಸ್ತೋರ್ವಿಗಂ 

ಶ್ರೀಸುದತಿಗಂ ಪತಿ ಹಿರಣ್ಯಗರ್ಭಂ ॥೬೧॥ 


ತದಪತ್ಯ ನಹುಷನು 
ನ್ಮದವೈರಿ ಕುಲಗಿರಿ 
ಚಿ ದುರಭಿದುರಂ ತದೀಯ ತನೂಭವಂ 


ಕದನಕರ್ಕಶಭೂಭೃ 
ದುದಧಿ ಕುಂಭೋದ ವ 
ಮದನ ಸೌಂದರನೆನಿಪುದಾರ ನೃಪತಿ ॥೬೨॥ 


ಸಂಹರಿಸಿದಂ ವೃರಿ 

ಸಂಹತಿಯನಾಜಿಯೊಳು 

ಸಿಂಹವಿಭಘಟೆಗಳಂ ಗೆಲುವಂದದಿಂ 

ಸಿಂಹವಿಕ್ಟಮ ಸಮಬ 

ಲಂ ಹೇಮಸಾಮ್ಯಃನತಿ 

ಸಿಂಹರಥ ನೃಪತಿ ಸೌಂದರಸುತನುಜಂ ॥೬೩.॥ 


ಆ ನೆಗಳ್ಬ ಸಿಂಹರಥ 

ಭೂನಾಥನಾತ್ಮಜಂ 

ಮಾನನಿಧಿ ಬ್ರಹ್ಮರಥನೆಂಬ ನೃಪತಿ 

ಆ ನೃಪನ ತನಯನು 

ರ್ವೀನಾಡ ಖೇಚರನ 

ನೂನಾಭರಣ ಚತುರ್ಮುಖನರೇಂದ್ರಂ WO 


1. ಖ್ಯ (ಗ) 


೩೬ 


ಆ ಮಹೇಂದ್ರನ ಸಂತಂ 
ಭೂಮಿಯಂ ನಿಜಭುಜದೊ 
ಳೇವಕಾತೊ ಕಸ್ತೂರಿಯಂತೆ ತಳೆದಂ 
ಕಾವಿಂನೀಸಕುವುದವನಃ 
ಸೋಮೈಕನಚಳಿತಂ 

ಹೇಮಗಿರಿ ಹೇಮರಥನೆಂಬ ಭೂಪಂ 


ಆ ರಾಜಸುತನವಂಳ 
ಭೂರಂಹಾಧಾರನುರಂ 
ಗೌರವವಿನಿರ್ಜಿತ ಸುರೇಂದ್ರ ಶೈಲಂ 
ಕ್ಷೀರವಾರಾಶಿಗಂ 

ಭೀರನಹಿತೇಭ ಕಂ 

ಠೀರವಂ ಸಕಳೇಂದುರಥ ನೈಪಾಳಂ 


ಆ ನೃಪಾಳನ ಸೂನು 

ದಾನ ಸುರಧೇನು ಸ 
ವಕ್ಮಾನಸಂತರ್ಪಿತ ಸವಂಸ್ತಭುವನಂ 
ಭಾನು ತೇಜೋನಿಧಿ ಕ 

ಛಾನಿಧಿ ವಿವೇಕನಿಧಿ 

ತಾನಾಗಿ ಭಾನುರಥನೆಂಬ ಭೂಪಂ 


ಮಯನೆಂಬ ನಿಖಿಳ ವಿ 
3ಸ್ಮಯನಿಲಯವಿಕ್ರಮಂ* 

ಭಯಲೋಭ ಸಹಿತನಮರೇಂದ್ರ ಮಹಿಮಂ 
ನಯ ನಿಪುಣನಾಜಿಯೊಳು 

ಜಯಶೀಲ ನಾ ಮಹಾ 
ನಯದೊಳಂದಯಿಸಿದನಲ್ಲಿಂ ಬಳಿಕ Ko 


i 


1. ಜನನಯನ (ಐ, ಗ) 
2, ಸ್ಮಯನ ವಿಕ್ರವಂಂ (ಕ) 


ಕುಮುದೇಂದು ರಾಮಾಯಣ 


॥೬೭೫॥ 


॥೬೬॥ 


NLL 


॥೬೮॥ 


ಕುಮುದೇಂದು ರಾಮಾಯಣ ೩೭ 


ಬಂಧುರಗುಣಂ ವೆ ರಿ 

ಗಂಧ ಸಿಂಧುರ ಘಟಾ 

ಬಂಧ ಕುಂಭಸ್ಕಳನತಾರವಿಂದ 

ಸಂದಾನಿತಾರ್ಥಿ ಪ್ರ 

ಬಂಧನಾ ಕುಲದಲ್ಲಿ 

ಮಾಂಧಾತನೆಂಬಂ ನರೇಂದ್ರನಾದಂ ॥೬೯॥ 


ಆರಿವಂ!ಗಾ!ಜಿಯೊಳು 

ವೈರಿಗಸಳೆನುತ್ತೆದಿವಿ 

ಜೋರಗಕಖಗೇಂದ್ರಕಿಸಂತಶಿ ಪೊಗಳಲು 

ಧಾರುಣಿಯನೆಯ್ದೆ ಕ 

ಸೂರಿಯಂದದೆ ಭುಜ 

ವೀರಸೇನಂ ನೃಪತಿ ಧರಿಯಿಸಿದನು 1೭೦॥ 


ಬಂಧು ಕೆ ರವಕುಮುದ 

ಬಂಧು ರಿಪುತಿಮಿರಾಭ 

ಬಂದು ತರುಣೀಜನ ವಸಂತಬಂಧಂ 

ಬಂಧುರಯಶಂ ಭುವನ 

ಬಂಧುವಲ್ಲಿಂ ಕಮಳ ಸ 

ಬಂಧಂವೆಂಬಂ ನೃಪತಿಯಂದಯವಾದಂ ॥೭೧॥ 


ಅರಿಯಂಧೀಶ್ವರರ ನವ 

ತರುಣಿಯರ ನಯನ ಜಲ 

ವರುಷದಿಂ ನಿಜಕೀರ್ತಿಲತೆಯ ಬೆಳೆಸಿ 

ಧರೆಯ ಪಾಲಿಸಿದನಾ 

ದರದಿಂದ ಜಯಲಕ್ಷ್ಮಿ 

ಯರಸನಂತಾ ವಸಂತಕ್ಷಿತೀಶಂ 12೨ 


1. ರಾ (ಕ) 
2. ಳನೆತ್ತ (ಕ) 
3. ನರೇಂದ್ರ (ಖ) 


೩೮ 


ಕುಮುದೇಂದು ರಾಮಾಯಣ 


ನಿರವದ್ಯತರನಿತ್ತ 

ನುರುತರಗುಣೋದಾತ್ತ 

ನರಿಮದವಿದಾರಣಕರಣಚಿತ್ತನು 

ವರ'ಭುಜಮದೋನ್ಯ್ಮತ್ತಃ 

ನರರೆ ಜೀವಾಯತ್ತ 

ನರಸಾದನಧಿಕಂ ಕುಬೇರದತ್ತಂ ೭೩॥ 


ಹಗೆಗಳಂ ಗಜಘಟೆಯ 

ನುಗಿವ ಸಿಂಹದ ತೆಣದಿ 

ನಂಗಿದವರ ದೇಶ ಕೋಶವನೆ ಕೊಂಡು 

ಜಗಮೆಲ್ಲ ಜೀಯೆಂದು 

ಹೊಗಳೆ ಸಾಮ್ರಾಜ್ಯಮಂ 

ಮಿಗೆ ಮಾಡಿದಂ ಮ ಗಾರಿಕ್ಷಿತೀಶಂ ॥೭೪॥ 


ದಮನೆಂಬ ನ ಪತಿ ದೋ 

ರ್ದಮದುಷ ಿವಿದ್ವಿಷ್ಟ! 

ಸಮದಗಜ ಕುಂಭವಿದಳನಕೇಸರಿ 

ಕ್ರವಂನಾಖಿಳಧರಾಧಿ 

ರಮಣಮಣಿ ಮಕುಟಚಯ 

ರಮಣೀಯ ಚರಣಸರಸಿರುಹನಾದಂ ॥೭೫॥ 


ತದ ಂಶ ತಿಳಕಂ ವಿ 

ಷದ್ದ್ವಿ ದೂರಂ 8ಸಕಳೌಸಂ 

ಪದ ರಂ ಭುವನಭುಂಭುಕಯಶಂ 

ಎದ್ದಿಷ್ಟರಂ ಗೆಲಿದು 

ಎದ್ವಾಂಸರಂ ಪೊರೆದು 

ನದ್ದಿಪರಥಂ ಬಳಿಕ್ಕರಸಾದನು Nt 


1. ಭುಜೋನ್ಮತ್ತ 
2. x (ಕ) 
3. ತಿಲಕಸಕಲ (ಖ) 


ಕುಮುದೇಂದು ರಾಮಾಯಣ ೩೯ 


ಕೀರ್ತಿ ದಿಗ್ಗಜಕೀರ್ತಿ 

ಕೀರ್ತಿಮುಖವೆನಿಸಿ ನಿಜ 

ಮೂರ್ತಿ ಮಾನಿನಿಯರಂ ಮರುಳು ಮಾಡಿ 

ವರಾರ್ತಂಡತೇಜನಖಿ 

ಛಾರ್ತಿಹರ ವೈಭವಂ 

ಕೀರ್ತಿವಡೆದಂ ಪತಿ ಹಿರಣ್ಯಕಶಿಪು ॥೭೭॥ 


ಕರ್ಕಶನೃಪಾಳ ತಿವಿಂ 

ರಾರ್ಕ ಸಮನೆಂದು ಸಂಭ 

ಟರ್ಕರೆಲ್ಲಂ ತನ್ನನೊಲಿದು ಹೊಗಳೆ 

ಮಾರ್ಕೊಂಡಂ ಗೆಲಲು ಭೂ 

ಪರ್ಕಳಂ ಧಾರುಣಿಗ 

ಮರ್ಕರಥ ಪಾರ್ಥಿವಂ ರಮಣನಾದಂ ' ॥೭೮॥ 


ಉರಿವರಿವ ನಿಜತೇಜ 

ದುರವಣಿಗೆ ಸಕಳದಿ 

ಕ್ಕರಿ ಕುಂಭ ಮೌಕ್ತಿಕಾಲಂಜಿಯಂತೆ 

ತೆರಳೆ ನಿಜ ಕೀರ್ತಿ ಬಂ 

ಧುರ ಸುಧಾವರ್ಷದಿಂ 

ಧರೆಯ :ತಣ್ಮಲಯಿಸಿದ*ನಾಗಿಳಿಂಪಂ ॥೭೯॥ 


ವಿಘಟಿಸಿಕಿಯಹಿತಭುಜ ಪ 

ರಿಘಮಟಾಟೋಪಮಂ 

ಲಘುತೃಣಕೃತಂ ಜಗತ್ಸತ್ವಸಾರಂ 

ಲಘುಂವಿದಾರಣಕಾರ 

ಣ ಘನಗುಣಗಣಮೂರ್ತಿ 

ರಘುವೀರನಾದಂ ಧರಾಪಾಳಕಂ ॥೮0॥ 


ಕಾರ ಇವರ ದಾ ಮಹಿ. 


1, ತಲ್ಲಣಿಸಿದ (ಗ, ಖ) 
2. ಭುಜಾತ (ಖ) 


ಕುಮುದೇಂದು ರಾಮಾಯಣ 


ಇವರೆಲ್ಲರುಂ ಸಕಳ 

ಭಂವನಮೆಲ್ಲಂ ಹೊಗಳೆ 

ಸವಿದು ಸಾಮ್ರಾಜ್ಯಪದಪೀಯೂಷ ಮಂ 

ದಿವಿಜೇಂದ್ರರಂ ಪೋಲ ), 

ವಿವಿಧ ವಿದ್ಯಾಗಮ 

ಪ್ರವರರೆನಿಪರ್ತಮ್ಮ ತಮ್ಮ ಸುತರ್ಗೆ We) 


ಹೇ!ಯ!ಮೆಂದಾತ್ಮಜ ನಿ 

ಕಾಯಕ್ಕೆ ಕೊಟ್ಟು ಪಾ 

ದೇಯಂಮಂ ಜಿನದೀಕ್ಷೆಯಂ ಧರಿಯಿಸಿ 

ಪ್ರಾಯೋಪಗಮನದಿಂ 

ದೀಯೆಲ್ಲರೆಯಿಂದಿದರ್‌ 

ಜೀಯೆನಲು ಸ ಎರ್ಗಾಪವರ್ಗಂಗಳಂ ॥೮೨॥ 


ವಿತತರಣ ಸುರದ್ರೂವಂಂ 

ಚತು8ರಂದಧಿ* ವಿಶ್ರಾಂತ 

ಶತಮಖನಿಕರ ಶಿಖಾಮಣಿಲಾಲಿತಂ 

ಅತುಳವಂಪ್ಪತಿವಿಶದ 

ಮತಿಕೀರ್ತಿಯಿಂದ ಧವ 

ಳಿತೆಲೋಚನ್‌ಮೂಯಿೀ ಕಾ _ಕುವಂಶಂ ॥೮೩॥ 


ಎವೆ 


ಆ ಕುಳದೊಳಮಂಳ ವಿ 

ದ್ಯಾಕಾವಿಂನೀಕಾಂತ 

ನುಕೀರ್ಣ ಕರ್ಣಾವತಂಸ ಸಂಗುಣಂ 

ಲೋಕೈಕ ವಿಶ್ರುತವಿ 

ವೇಕನಂದ ವಿಸಿದಂ 

ಭೂಕಾಂತನನರಣ್ಯನಧಿಕ ಪುಣ್ಯಂ SV 


1, ಮ (ಖ) 
2. ರದದೆ (ಖ) 
3, x (ಕ) 


ಕುಮುದೇಂದು ರಾಮಾಯಣ ೪೧ 


ಆ ಮಹೀಶನ ವನಿತೆ 

ತಾಮರಸವದನೆ ಪೌ 

ಲೋಮಿಯಂ ಲಾವಣ್ಯದಿಂ ಗೆಲುವಳು 

ಶ್ಯಾಮಾಂಗಿಯೆನಿಸಿ ಪೃ 

ಧ್ವೀ ಮಹಾದೇವಿಯಾ 

ಕಾಮಿನಿಗನಂತರಥನು ದಶರಥನು ISHN 


ತನಯರಾದರು ಭುವನ 

ಜನವಂನೋಹರ ಚರಿತ 

ರನವದ್ಯಶೀಲರುರ್ವೀಪಾಲರು 

ಅನರಣ್ಯನೊಸೆದು ನಿಜ 

ತನಯರಂ ಕರೆದು ಪಾ 

ವನ ಗಭೀರೋದಾರ ಸೂಕ್ತಿಯಿಂದ 8೮೬॥ 


ರವಿಶಶಿಗಳೊಲಿದು ಗಗ 

ನವನಿರದೆ ಬೆಳಗುವಂ 

ತವಿತರ್ಕ್ಕತೇಜಪ್ರಕಾಶಯುತರಂ 

ಕುವರರಿಕ್ಟಾಕು ವಂ 

ಶವ ಬೆಳಗಲೆನರಾದ 

ರಿವರೆನಗೆ ಸಾಕು ರಾಜ್ಯದ ತ ೃಷ್ಟೆಯು 1೮೭॥ 


ಅಂತೆನುತ್ತಾ ನೃಪನ 

ನಂತರಥನಾಸ್ಯಮಂ 

ಸಂತೋಷದಿಂ ನೋಡಿ ಪರಮಾನಂದದಿಂ 

ಇಂತೆಂದನೆಲೆ ತನುಜ 

ನೀಂ ತಳೆ ಧರಾಭಾರ 

ವಾಂ ತಳೆವೆನುನ್ನತದ ಜಿನದೀಕ್ಷೆಯಂ ೮೮॥ 


ಎನಲೊಡನನಂತ ರಥ 
ನನಂನಯದಿನೆಂದನತಿ 
ವಿನಯಂವಿನುತಂ ಮುಗಿದು ಕರಕಮಳವಂಂ 


೪೨ 


ಇನಿತು ಹೇಯಂ ನಿಮಗೆ 
ಎನ!ಗೆಂತುಪಾದೇಯ 
ಮನಂಚಿತಮನೀವುದುಚಿತಮೆ ಸಂತಂಗೆ 


ಅಂತೊಡಂಬಡದಿರಲ 
ನಂತರಥನಾತನಂ 

ಸಂತೆ ಸಲಾಜದನರಣ್ಯ ನೃಪನು 
ಮುಂತಿರ್ದ ದಶರಥಂ 

ಗಂತಾ ತನೂಜಂಗೆ 
ಸಂತಸದಿನೊಸೆದು ಪಟ ವ ಕಟ್ಟಿದಂ 


ಅಂತುಭಯಘೋಯಮಖನಿ 

ಕಾಂತರ ಸವಮಂಕ್ಷಡೊಳು 
ಸಂತೋಷದಿನಿರ್ವರಂಂ ದೀಕ್ಷೆಗೊಂಡು 
ಶಾಂತರಸಮಂ ತಳೆದ 
ನಂತಸಂಖಮಯನಾ 
ತ್ಯಂತಿಕಮನಾರ್ಹಂತ್ಯಪಥಮನೆಯ್ದೆ 


ಸುರನರೋರಗಖಚರ 
ವರರೆಲ್ಲ ನೆರೆದು ಸುರು 
ಚಿರೆರತ್ನಔತೂರ್ಯತ್ರಯಂಗಳೆಸೆಯೆ 
ಪರಮ ಪಾವನ ಭಕ್ಷಿ 
ಭರದಿಂದ ಪೂಜಿಸಿ ಸು 
ಚರಿತರಂ ಬೀಳ್ಕೊಂಡು ಪೋದರಿತ್ತಂ 


ಪರಮಕೇವಳಬೋಧ 

ದರುಶನ ಬಲಾನಂದ 

ಧರರಾಗಿ ಭವೈ ಕಸೇವ್ಮರಾಗಿ 
ಸರಸಕವಿಮುಖತಿಳಕ 

ಪರವಾದಿ ಗಿರಿವಜ್ರ 
ತರರಾರ್ಹಂತ್ಯಲಕ್ಷ್ಮಿಯನೋಲಯಿಸೆ 


ಸೆ ಗಿನ್ನುಪಾಯ (ಕ) 2. ವರ್ಯ (ಗ) 


ಕುಮುದೇಂದು ರಾಮಾಯಣ 


NCE 


॥೯೮॥ 


NEO 


8೯ ೨॥ 


nal 


ಓ ನಮಃಸಿದ್ಧೇಭ್ಯ 


ಮೂರನೆಯ ಸಂಧಿ 


ರಾಗ : ಕುರಂಗೀ 


ಭೂವಿಂಪಾಳಕ ದಶರಥಂಗೆ ತನೂಜರೆಂಧೆನಿಸಿ 
ರಾಮಲಕ್ಸಣರಂದಯಿಂಸಿದರಭರಾವಂ ವಿಕ್ರಮರಂ 


ಶ್ರೀಯನುರದೊಳು ವಿತತವಿಜಯ 

ಶ್ರೀಯನೊಪ್ಪ್ಪವ ಭುಜದೊಳುರುವಾಕ್‌ 

ಶ್ರೀಯನಾನನ ಕಮಳದೊಳು ಲೀಲೆಯೊಳು ತಾಂ ತಳೆದು 

ನ್ಯಾಯಪಥದಿಂ ತೊಲಗದೆಲ್ಲಂ 

ಜೀಯೆನುತ್ತಿರೆ ತಾಳಿದಂ ಭೂ 

'`ನಾಯಕತ್ವಮನಿತ್ತ`ನೊಲವಿಂ ಸರಸಕವಿತಿಳಕಂ ೧॥ 


ಬಿದಿಗೆಯೆಳೆವೆ೫೫ಯಂದದಿಂದಂ ಬೆ 

ಳೆದು ಕಳಾಧರನಾಗಿ ವೂಲೋ 

ಕದೊಳು ತನ್ನಯ ಕೀರ್ತಿಚಂದ್ರಿಕೆ ತೊಳತೊಳೆಗಿ ಬೆಳಗೆ 

ಮುದದೆ ಸಜ್ಜನ ಕೈರವಾವಳಿ 

ಗುದಯಿಸುತ್ತಾನಂದಮಂ ದು 

ರ್ಮದ ವಿರೋಧಿ ನೃಪಾಳಪಂಕಜವನವನಲೆಯುತ್ತಂ ॥೨॥ 


ಬೆಳೆದನಹಿತನೃಪಾಲರೆರ್ದೆಯ 

3ದಳರೆ* ಬೆಳೆವಂತಖಿಳ ಸಂಜನಾ 

ವಳಿಯ ನೆರಪಿದಗಣ್ಯಪುಣ್ಯದ ಬೆಳಸುಬೆಳೆವಂತೆ 

ತಿಳಿದು ಯೌವನ ಲಕ್ಷ್ಮಿಯಂ ಸಲೆ 

ತಳೆದು ತಳೆವಂತೈದೆಧಾಶ್ರೀ 

ತಳವನಂಗದದಂತೆ ನಿಜದೋರ್ದಂಡದಿಂ ನೃಪನಂ Nal 


1. ಯಂ ಮಂದವಿತ್ತ (ಖ) 
2. ದಳಲು (ಖ) ದವಳಲೆ (ಗೆ) 


೪೪ ಕುಮುದೇಂದು ರಾಮಾಯಣ 


ದಶರಥಂ ಗುಣರತ ರೋಹಣ 

ದಶರಥಂ ಸೌಜನ್ಯವಕಾನ್ಯಂ 

ದಶರಥಂ ವಿತರಣವಿಕಸಿತಾನಲ್ಪ ಕಲ್ಪಕುಜಂ 

ದಶರಥಂ ಘನಶೌರ್ಯವರ್ಯಂ : 

ದಶರಥೆಂ ಭವೈ ಎಕಸೇವ್ಯಂ 

ದಶರಥಂ ನಿಜಕುಲಲಲಾಮಂ ಸಕಳಸುಖಧಾಮಂ ॥೪॥ 


ಭರದೆ ತನ್ನ ಪನಂಕಮಾಲೆಯ 

ನಿರದೆ ಮಧುರಸ ರಮೆನೆಯೆ ಕಿ 

ನ್ನರಿಯರಾನಂದದೊಳು ಪಾಡುತ್ತಿರೆ ಸುರಾಧೀಶಂ 

ಎರಡು ಕೆಲದೊಳು ತನಗೆ ಸಿತಚಾ 

ಮರವನಿಕ್ಕುವ ಸುರಸುದತಿಯರ 

ಕರಕಳಿತಕಂಕಣ!ರವಕ್ಕೆ ಕನಲ್ಲು ನೋಡುವನು TBA 


ಆತನಂರುತರ? ಕೀರ್ತಿಯಂ ಕೇ 
ಳ್ಲೀತನೊಲವಿಂಿತಲೆಯಶೂಗೆಕಕ ಕ್ಕ 

ವಕಾತಳಂ ಕಂಪಿಸುಗುಮೆಂದಿರದಂಜಿ ಕಂಜಭವಂ 

ಭೀತಿಯಿಂ ಚಕ್ಷುಶ್ರವಣಗೇ 

ಮಾತೊ ಶೇಷನನಅಜಃದು ಮಾಡಿದ 

ನೀ ತೆಜನನಲ್ಲದೊಡೆ ಕಿವಿಯೇಕಿಲ್ಲ ಫಣಿಗಣಕೆ ॥೬॥ 


ಧುರದೊಳೀತನೊಳಣ್ಮಿ ಕಾದುವ 

ಧರಣಿಪಾಳಕರೆಯ್ದೆ ತಪ್ಪದೆ 

ಸುರತಿಯಪ್ಪುದನಜ್‌ದು ಸುರರಿಟ್ಟ ಶಳಕೆ ಸುರರಮಣಂ 

ಸುರಪುರಂ ನೆಅ್‌ಯದುದನಜಾದಾ 

ದರದೆ ಹೊಜಕೇರಿಯನೆ ಮಾಡಿಸಿ 

ಪರಿಧಿಯಂ ಮಾಡಿಸಿದನಿಲೇಂ ವೀರನೋ ನ ಪತಿ Nl 


1. ರುಣತ್ಕಾರಕ್ಕೆ ಕನಲುವನು (ಖ, ಗ) 
2. ಅಂತು ಗುರಂತರ (ಗ) 
3, ತಲೆದೂಗೆ (ಕ) 


ಕುಮುದೇಂದು ರಾಮಾಯಣ ೪೫ 


ಸಂರಭಿಯಂ ಪಶಂವೆಂದಂ ನೋಡ 

ರ್ಪರುಷಮಂ ಕಲ್ಲಿಂದು ಮುಟ್ಟ 

ರ್ಮರನಿದೆಂದಾದರಿಸರೊಪ್ಪುವ ಕಲ್ಪಪಾದಪಮಂ 

ಎರಡು ಚಿಂತಿಸುಶಿರ್ಪಗಸಣೆಗೆ 

ಭರದಿ ಚಿಂತಾಮಣಿಗೆ ಕನಲುವ 

1ರ್ರರರೆ"ದಶರಥನೃಪನ ರಾಜ್ಯದೊಳರ್ಥಿಸಂಕುಳವು nou 


ದರವುರಂ ಕಂಡಾಕೆಗಳು ತ 

ದ್ವರಣಿಪಾಳನ ಗಾಡಿಯಂ ಸ್ಮರ 

ಶರದೆ ನಿಃಕ್ರಿಯರಾಗಿ ಲಜ್ಜೆಯನುಳಿದು ಮೆಯ್ಮಅ*ದು 

ಶರದಮಳ ಚಂದ್ರಿಕೆಗೆಸೆವವಕಾ 

ಮರಕೆ ಮಲ್ಲಿಗೆಗಲರ್ಗಣೆಗೆ ತಂ 

ಬೆರಲ ತೀಟಕೆ ಬೆಚ್ಚು ವೌರ್ಕಮಳದಳ*ವೀ ಜನಕೆ al 


ಅಸಿತಕುವಳಯದಳ ವಿಲೋಚನೆ 

ಯಸಮಶರಮದರದನಿ* ಕುಂಭಸ 

ದೃಶಪಯೋಧರೆ* ಕಂಬುಕಂಧರೆ ಸಾಂದ್ರಚಂದ್ರಮುಖಿ 
ಕುಸಂಮಕೋಮಳೆಯರಸಿಯಾದಳು 

ವಸುಮತೀಪತಿ ದಶರಥ*ಂಗೆ ವಿ 

ಲಸಿತೆ ಗುಣರಾಜಿತೆ"ಯುಮೆನಿಸಿದಪರಾಜಿತಾದೇವಿ HOON 


ವಟಫಳಾಧರೆ ಸರಸಕಾಂಚನ 

ಪುಟಘನಸ್ತನೆ ಕುಮಂದಲೋಚನೆ 

ಚಟುಲ ಷಡುಪದ ಕುಟಿಲಕುಂತುಳೆ ಲಲಿತತನಂಮಧ್ಯೆ 
ಸ್ಫುಟಕುಸುಮಶರಘನಕಲಹಲಂ 

ಪಟನೆನಿಪ ದಶರಥ ಮಹೀಶನ 

ನಿಟಿಲತಟಘಟಿತಾಂಘ್ರಿಕಮಳೆ ಸುವಿಂತ್ರೆ ಸತಿಯಾಗೆ ॥೧೧॥ 


1. ರರಿದು (ಖ) 

2. ಕಮಳದಶಾಳ (ಖ) 

3. ಕುಂಭಸ್ಮಳ ಸದೃಶಕುಚೆ (ಕ) 
4, x (ಕ) ಪಾತ 


ಕುಮುದೇಂದು ರಾಮಾಯಣ 


ನಗೆಮೊಗಂ ಶೀತಾಂಶು ಬಿಂಬವ 

ನಗೆ ನಯನವಸಿತೋತ್ಪಳಂಗಳ 

ನಗೆ ಕುಚದ ಯನಂಗಭವ ಮಾತಂಗ ಕುಂಭವನು 

ನಗೆಯುಗುರು ಕೇತಕಿಯದಳಮಂ 

ನಗೆ ವಿಳಾಸಂ ರತಿಶಚಿಯರಂ 

ಮಿಗೆ ಚೆಲುವೆ ಸುಪ್ರಭೆ ತನ್ನರೇಂದ್ರಂಗರಸಿ ತಾನಾಗೆ ॥೧೨॥ 


ಅವರು ಮೂವರು!ವಲ್ಲಭೆಯರಭಿ! 
ಭವಿಸೆ ನರಸುರನಾಗಲೋಕದ 

ಯುವತಿಯರ ಲಾವಣ್ಯಪುಣ್ಯವಿಳಾಸದುನ್ನತಿಯಂ 

ಭುವನಪತಿ ದಶರಥನೃಪಾಳೆಂ 

ವಿವಿಧ ಕುಸುಮಾಯುಂಧ ಸುಖವನನು 

ಭವಿಸುತವರೊಳು ರಾಜ್ಯಪದದೊಳು ಲೀಲೆಯಿಂದಿರಲಂ ॥೨೩॥ 


ಕತಿಪಯಾಪ್ತಪರೀತನಖಳಂ 

ಕ್ಲಿತಿಕಪತಿಪ್ರತತಿಪ್ರಣೂತಂ* 

ಸಿತಚಚಮರರುಹಪವನ ಪರಿವರ್ತಿತ ಕರ್ಣಪೂರಂ 

ಶತಮಖನವೊಲು ನೂತ್ನರತ್ನಂ 

ನುತಖಚಿತಸಿಂಹಾಸನದೊಳ 

ಪ್ರತಿಮನೊಡ್ಡೋಲಗದೊಳಿರ್ಪುದುಮಾ ಸಮಯದಲ್ಲಿ ॥೧೪॥ 


ನಾರದಂ ನೀರದಪಥದಿನತಿ 

ಚಾರುತರ ಧವಳಾಂಗನಮಂಳಿನ 

ವಾರಿರುಹವರ ಸೂತ್ರ ಲಸದುಪವೀತ ಪರಿಪೂತಂ 

ಭೂರಮಣನಾಸ್ಕಾನಮಂ ಪುಗೆ 

ಸಾರತರ ಧವಳೋತ್ತರೀಯನು 

ದಾರಗಂಭೀರಾಕೃತಿ ಪ್ರಬಳಾಜಿಲಂಪಟನು 1೧೫॥ 


1. + ರಾಜ್ಯಪದದೊಳು (ಕ) 
2. ಪತೀಶಪ್ರತತಿನಮಿತಂ (ಐ) (ಗ) 


ಕುಮುದೇಂದು ರಾಮಾಯಣ ೪೭ 


ವಿತತ ನೇತ್ರಾಷಾಢರಾಜಿತ 

ನತಿಧವಳ ಕೌಪೀನವಾಸಂ 

ಶತದಳಾಮಳತಂತುಕೃತ ಯಜ್ಗೋಪವೀತಧರಂ 

ಧೃತ ಕಮಂಡಳೆನುಜ್ವಳಾಂಗಾ 

ನ್ವಿತನೆನಿಪ ನಾರದನ ಕಂಡಾ 

ಕ್ಲಿತಿಪನಿದಿರೆದ್ದಾಗಳಿಚ್ಛಾ )ಿಕಾರಮಂ ಮಾಡೆ ॥೧೬॥ 


ಕನಕಪೀಠದೊಳಿರಿಸಿ ತತ್ವದ 

ವನರುಹಮನರ್ಚಿಸಿ ವಿನಯದಿಂ 

ದನಃುನಯದಿನಿಂತೆಂದನಿಲ್ಲಿಗೆ ನಿಮ್ಮ ಬಂದಂದಂ 

ಮನಕತೀವ ಕುತೂಹಳತೆಯಂ 

ಜನಿಯಿಂಸುತ್ತಿರ್ದಪುದು ನೀವಿದ 

ನೆನಗೆ ತಿಳಿಪ್ರವುದೆನಲು ನಾರದನಾಗಳಿಂತೆಂದ ॥೧೭॥ 


ಮಿಸುಪ ಜಂಬೂದಿ ೀಪದೊಳು ಶೋ 

ಭಿಸುವ ಪೂರ್ವ ವಿದೇಹದೊಳು ಸಲೆ 

ಪೆಸರ್ವಡೆದವರ ಪುಂಡರೀಕಪುರಾಧಿಪತಿಯೆನಿಪ 

ಎಸೆವ ಸೀಮಂಧರಜಿನರ ವಂ 

ದಿಸಿ ಬರುತ್ತಿರ್ದ್ದವೆವೆನುತ್ತಿರೆ 

ದೆಸೆಯ*ನೋಡಿಯೆಹರೆಯವೇಳ್ಡಂ ಸನ್ನೆಯಿಂದೋಲಗವಂ ೧೮॥ 


ಧರೆಯ ವಿವಿಧನೃಪಾಳಜಾಳಂ 

ಧರಣಿಪತಿ ದಶರಥನಂವರಾತನ 

ವರಸಚಿವನೆನಿಸಿದ ಸಮುದ್ರಹೃದಯಂನಂವಂಖೀವಂತೆ 

ಭರದೆ ಕಟ್ಟೇಕಾಂತದೊಳಂ ವಿ 

ಸ್ತರದಿನಿಂತೆಂದಜಪಿದಂ ಬಂ 

ಧುರ ದಶನರಂಚಿ ಬೆಳಗೆ ಪಠಿಷದ್ವಳಯಮಂ ಕೂಡೆ ॥೧೯॥ 


1. ರೆಲ್ಲರ (ಐ, ಗ) 


ಕುಮುದೇಂದು ರಾಮಾಯಣ 


ಇಂದು ಲಂಕಾಪುರಕೆ ಪರವಾ 

ನಂದದಿಂದಂ ಶಾಂತಿಜಿನಪತಿ 

ವಂದನಾರ್ಥಂ ಪೋಗಿ ನೆಗಳ್ನ ವಿಭೀಷಣನ ಮುಂದೆ 

ಬಂದು ಸಾಗರಬುದ್ದಿ ಯೆಂಬವ 

ನೊಂದು ಮಾತಂ ಪೇಳ್ದನದ ತಾ 

ನೊಂದು ನಿಮಗದನಜ್‌ಪ ಬಂದೆಂ ಕೇಳಿ ನೀವಿದನು ॥೨೦॥ 


ಇದು ಶಿಲಾಶಾಸನ ವಿಭೀಷಣ 

ವಿದಿತವಕಾಗಿರೆ ಕೇಳಿದನು ಜಾನಕಿ 

ಯ ದೆಸೆಯಿಂದಾ ದಾಶರಥಿಯೊಳು ಕಾದಿ ದಶವದನಂ 

ಕದನದಿಂದಂ ಸಾವನೆನೆ ಕೇ 

ಳ್ತು ದಿತ ಕೋಪಾಟೋಪ'ದಿಂ ಕಾ 

ರ್ಯದ ವಿನಾಶಂ ಕಾರಣದಮೂರಣಮೆನುತ್ತಿರ್ದಂ ॥೨೧॥ 


ದಶರಥನುಮಂ ಜನಕನುಮನಾಂ 

ಎಶಸನಮನೆಯ್ದಿ ಸುವೆನೀಗಳೆ 

ಶಶವಿಷಾಣದ ತೆಜದಿ ವಕಾಡುವೆನಿವನು ನುಡಿದುದನು 
ದಶದಿಶಾವಳಯದೊಳು ಬಳಿಕಂ 

ದಶಮುಖನನಾರ್ಗೆಲುವರೆಂ8ದರಸ 

ದೃಶಕಟೂಕ್ತಿಗಳಂ ನುಡಿದನಜ್‌ದಿಹುದು ನೀವಿದನು N2೨ 


ಜನಕಪತಿಗಂ ಪೇಳ್ವೆನಾನಿದ 

ನೆನುತ ನೀರದಪಥಕೆ ನಾರದ 

ನನುನಯದೆ ತಾಂ ಪೋದನಿತ್ತಲು ದಶರಥನೃಪಾಳಂ 

ದನುಜನೋರ್ವಂ ಬಂದು ಗಡ ನ 

ಮ್ಮನೆ ಗಡಂ ಕೊಲುವಂ ಗಡವನಾ | 

ವನೊ ವಿಭೀಷಣನೆಂಬವಂ ಗಡ ನೋಳ್ದೆನಿದನಾನು ॥೨೩॥ 


1. x (ಕ) ಪಾತ 
2. ದೀ (ಐ, ಗ) 


ಕುಮುದೇಂದು ರಾಮಾಯಣ ೪೯ 


ಎನೆ ಸಮುದ್ರಹೃದಯ ಸಚಿವನತಿ 

ವಿನಯದಿಂದಿಂತೆಂದನಾಗಳು 

ವನಧಿಪರಿವೃತಮಾದ ಧರೆಯೊಳು ನಿಮಗಿದಿರದಾಬಂ 

ಇನಿತು ಕಾರ್ಯಕ್ಕಾನೆ ಸಾಲ್ವೆಂ 

ದಿನದಿನಾಂ ಮತ್ತೊಂದು ವಾರ್ತೆಯ 

ನನುನಯದಿ ಕೇಳ್ಡೆಂ ನೃಪಾಳಕ ಚಿತ್ತವಿಪುದಿದನು ॥೨೪॥ 


ನೆರೆದ ಮಂಗಳಪುರದಧೀಶ್ವರ 

ನಗಣಿತಾಮರ ಕೀರ್ತಿನಿಳಯಂ 

ಸಗರ ವಿಭವೋದ್ಭಾಸಿ ಶುಭಮತಿಯೆಂಬನಾ ನೃಪನ 

ಮಗಳು ಕೈಕೆಯು ವಲ್ಲಭೆಯು ಮೂ 

ಜಗವನೆಅಗಿಸಿಕೊಂಬಳೆಂಬುದು 

ಮಿಗೆ ಕರಂ ಜನಜನಿತಮಾ ಸ್ತ್ರೀರತ್ನ ನಿಮಗೆ ಯೋಗ್ಯಂ ॥೨೫॥ 


ವಿವಿಧ ರಾಜಕುವಕಾರರೆಲ್ಲಾ 
ಯುವತಿ ರತ್ನಂ ತಮಗೆ ತರವೆಂ 
_ ದವಿರಳಂ ಪೋಗುತ್ತಮಿರ್ದಪರಾ ಸ್ವಯಂವರಕೆ 
ಭುವನವಲ್ಲಭ ನೀವು ಪೋಗಲು 
ಕುವಳಯಶ್ರೀ ಚಂದ್ರಮನ ಕಂ 
ಡವೊಲು ನಿಮಗೆಯೆ ಸೂಡುಗುಂ ಲೀಲೆಯೊಳು ಮಾಲೆಯನು ॥೨೬॥ 


-ಅಂತು ಬುದ್ಧಿ ಯೊಳಾತನಾನ ಪ 

ಕಾಂತನಂ ಪರಿಜನವಜನ ಯದಿ 

ಪ್ಪಂತು ನಯದಿಂ ಪೇಳ್ದು* ತತ್ಸುರದಿಂದ ಪೊಜಮಡಿಸಿ 

ಹಿಂತೆ ಚಿತ್ರದ ದಶರಥನನ 

ತ್ಯಂತ ಭೇದಿಪ ಮಾರ್ಗಮರಿದೆಂ 

ಬಂತೆ ಪರಿಜನವೆಲ್ಲವೆರಸೋಲಗಿಸುತಿರುತಿರ್ದಂ ॥೨೭॥ 


1, x (ಕ) 
1 


ಕುಮುದೇಂದು ರಾಮಾಯಣ 


ಜನಕನಂಂ ನಾರದ ನೀನಖ್‌ದಿದ 

ನನುನಯದೆ ತನ್ನಾಪ್ತಮಂತ್ರಿಯೊ 

ಡನೆ ವಿಚಾರಿಸಿ ನೆಗಳ್ಳ ವಿಂಥಿಲಾಪುರವ ಪೊಜಮಟ್ಟು 

ಎನಂತ ದಶರಥಭೂಪನಿರ್ದೆಡೆ 

ಯನೆ ದಿಟಂ ಸಾರ್ವೆನೆಂಬೀ 

ಮನದೊಳಾತಂ ಬಂದು ಕಂಡಂ ವೀರರಘುಪತಿಯಂ ॥೨೮॥ 


ಸಿಡಿಲಗಡಣವಿದೆಂಬವೊಲು ಕ 

ಣೃಡಿಯುಮಂ ಕೆಂಡವನುಗುಳಲುಂ 

ಗಂಡಂಗಿ ಗರ್ಜಿಸಿ ಜವನ ತೆಐದಿಂದೆತ್ತ ಕಡುಮುಳಿದು 

ತಡೆಯೆ ತಾನಟ್ಟಿದ ಭಟರ್ತಾಂ 

ತಡೆಯದಾಗಸದಿಂದರೆಯ್ತಂ 

ದಡಸಿ ಪೊಡೆದಂ ಬಂದಯೋಧ್ಯೆಯ ಚಿತ್ರದಶರಥನಂ ॥೨೯॥ 


ಹೊಡೆದ ಭಾರಕೆ ಸಿಡಿಯೆ ತಲೆ ತಲೆ 

ಯೆಡೆಯೊಳಾಗಳೆ ಸಪ್ತಧಾತುವಿ 

ನೊಡನೆ ತೋಜುವ ರಕ್ತದಂತಿರೆ ರಕ್ತಮುಚ್ಚಳಿಸೆ 

ಪಿಡಿದುಕೊಂಡದನೊಯ್ದು ಚಿತ್ರದೆ 

ಮಡಿದ ಜನಕನ ತಲೆವೆರಸು ಕಡ 

ಲೆಡೆಯೊಳೀಡಾಡಿದನದೇನುಗ್ರನೋ ವಿಭೀಷಣನು uO 


ಜನಕನಂ ದಶರಥನುಮಂ ಕೊಲ 

ಲನುಗೆಯಂದ್ದ ಬರಲಾ ವಿಭೀಷಣ 

ನಿನಿಸಂವಜ್‌ಯದೆ ಲೆಪ್ಪದೆರಡುಂ ತಲೆಯ ಕೊಂಡೊಯ್ದು 

ವನಧಿಯೊಳು ಸಲೆ ಬಿಸುಟನೆಂದಡೆ 

ಮುನಿದು ಸಾಯದರಂ ಕೊಲುವನಾ 

ವನೊ ವಿಧಾತ್ರಂ ಭಾಳದೊಳು ಬರೆದುದು ಘುಣಾಕ್ಷರವೇ NAO 


ಭರದಯೋಧ್ಯಾಪುರದೊಳಂ ಮಿಧಿಳಾ 
ಪುರ'ದೊಳಿರ್ದಸಮಸ್ತಜನಚಯ 
ಮಿರದೆ ಕಳವಳಿಸಂತ್ತೆ ಬಾಯಿವಿಟ್ಟಳುತ್ತಿರಲು 


1. ಯೊಳಮಿರ್ದ (ಖ, ಗ) 


ಕುಮುದೇಂದು ರಾಮಾಯಣ | | | ೫೧ 


ನಯನಿಪುಣರವರ್ಗಂತದಂ ನಿ ' 
ರ್ಣಯವೆಂನಲು ಮೊದಲಿಂದವಜ ಪಲು 
ನಿಯ!ತರವರದನಜ್‌ದು ಸಂತಸದಿಂದಮಿರ್ಪಿನೆಗಂ 1೩೨॥ 


ಅತ್ತ ದಶರಥನುಂ ಜನಕನಂ 

ದಾತ್ತರಖಿಳ ವಿನೋದಮಂ ನೋ 

ಡುತ್ತ ಮಂಗಳನಾಮಧೇಯ ನಗರವಣವಮಂನೆಯ್ತಂದು 

ಚಿತ್ತಜನ ವೈಯಾಳಿಯೆಂಬವೊ 

ಲುತ್ತರೋತ್ತರ ವಿವಿಧಮಣಿಮಯ 

ಭಿತ್ತಿಯಿಂದೊಪ್ಪುವ ಸ ಯಂಬರಮಂಟಪವ ಕಂಡು IAA 


ಕಾಂಚನದಿ ಮಾಡಿತ್ತೊ ಮಿಂಚಿನ 

ಗೊಂಚಲಿಂದೆಜಗಿತ್ತೊ ಸಂಚಿತ 

ಪಂಚರತ್ನಮೊ ಮೇಣು ಸುರಧನುವಿಂದ ಬಳಸಿತ್ತೊ 

ಚಂಚಲ ಧ ೈಜರಾಜಿ ನವ?ಚಿ 

ತ್ರಾಂಚಲಂ* ನೀಶೇಷಭೂಭಂಜ | 

ಸಂಚಯಕಾನ್ವಿತಮಾಗಿ ತೋರ್ಪ ಸ ಓಯಂಬರಮಿದೆನಂತ ॥೩೪॥ 


ಜಗದ ಚೆಲುವೆಲ್ಲಂ ನೆರೆದು ಗಂ 

ಡುಗುಸುರೂಪಂ ತಳೆದುದೋ ಮಿಗೆ 

ಸೊಗಯಿಸುವ ಗಾಡಿಯನನಂಗಂ ಮೇಣು ತಾಳಿದನೊ 

ಮೃಗಧರಂ ಧರೆಗವತರಿಸಿದನೊ 

ಬಗೆಗೊಳಿಸು*[ವವನೀತನಾರೆಂ]8 

ದಗಿದು ನೃಪತತಿ ನೋಡಲಾ ಮಂಟಪವ ಪುಗುತಂದಂ 1೩೫॥ 


ಅಂತಂ ಜನಕಂಬೆರಸಂ ವಸುಧಾ 
ಕಾಂತನಾಗಳು ರೂಪುಗೊಂಡವ . 
ಸಂತನಂತಿರೆ ಪೊಕ್ಕು ತನ್ಮಂಟಪದೊಳೊಂದೆಡೆಯ 


1. x ಪಾತ (ಕ) 
2, ಚಿಂತಾಚಲಂ (ಖ, ಗ) 
3, ವಿವಿನರೆಂ (ಕ) ವಿಂದನಾರೆಂ (ಖ,ಗ) 


೫೨ ಕುಮುದೇಂದು ರಾಮಾಯಣ 


ಸಂತತಂ ಸೊಗಯಿಸುವ!ಪಂ!ಚೋ 
ಪಾಂತದೊಳು ನಿಂದೀ ಕಿಸುತ್ತಿರೆ 
ಬೆಂತೆಯಂ ಬಿಟ ರು ನೃಪಾಲಕರಾ ಸ ಯಂಬರದಾ ॥೩.೬॥ 


ಆ ಸಮಯಂದೊಳು ಸಕಳ ಶೋಭಾ 

ವಾಸಮೆನಿಸಿದ ನೂತ ರತ್ನದ 

ಲೇಸೆನಿಪ ದಂಡಿಗೆಯ ಮೇಲತಿ ಸುಲಲಿತಾಕ ತಿಯ 

ಆ ಸಭೆಯನಿಳಿಕೆಯ್ವ ಚೆಲುವ ವಿ 

ಳಾಸಿನಿಯರೊಡನಂಗಜಂ ಸಲೆ 

ಸೂಸೆ ಜನಕೆ ನಿಜಾಸ್ತ್ರಮಂ ಬರೆ ಕೈಕೆ ಮುದದಿಂದ ॥೩೭॥ 


ರತಿಯೊ ಮೇಣಿಂತೀಕೆ ಶಕ್ರನ 

ಸತಿಯೊ ಮೇಣ ಪದ್ಮಿನಿಯೊ ಮೇಣ್‌ ಭಾ 

ರತಿಯೊ ಮೇಣ್‌ ಮೂಜಗದ ನಯನಾನಂದ ಚಂದ್ರಿಕೆಯೊ 

ರತಿಪತಿಯೆ ಕರುವಿಟ್ಟ ಹಿಮದೀ 

ಧಿತಿ ಕಳೆಗಳಿಂ ವಾಡಿದನೊಯೆಂಂ 

ದತಿ ಕುತೂಹಳಿಸುತ್ತ ಬಂದಳು ಕೆ ಕೆಯಾ ಸಭೆಗೆ ॥೩೮॥ 


ಪಿಡಿದು ಮಂಗಳ ಮಾಲೆಯಂ ತ 

ನ್ನೊಡನೊಡನೆ ಕಂಚುಕಿ ಸಲೀಲೆಯಿ 

ನಡಿಗಡಿಗೆ ನೆಲನುಗ್ಬಡಿಪ ಕುಸುವಕಾಸ್ತ್ರನುಂ ಬರಲು 

ಪೊಡವಿಯಂ ಪಲ್ಲವಿಸುತಂ ತ 

ನ್ನಡಿದಳಿರ್ಗಳಿಂ ತೊಟ್ಟ ತೊಡಿಗೆಯ 

ನಡಿಗಡಿಗೆ ತೋಜು್‌ತ್ತೆ ಪುಗಲಾಕಿಕೆ ಕೆ ಮಂಟಪವ 1೩೯ 


ಅಸಿತಕ್ಕೆರವದಳವನಿಳಿಕೆ 

ಯ್ವಾಸಮಶರನಿಶಿತಾಸ್ತ್ರಮಂ ಗೆಲಿ 

3ದೆಸಳವೊಲು* ರಂಜಿಸುವ ನಯನದ ಲೋಳಲೋಚನದಿಂ 
1. ಮಂ (ಐ, ಗ) 
2. ತ್ತಲಾ (ಕ) 
3, ವೆಸಳ (ಖ, ಗ) 


ಕುಮುದೇಂದು ರಾಮಾಯಣ ೫೩ 


ದೆಸೆದಸೆಗೆ ಕುಸುಮಾಸ್ತ್ರನೆಲ್ಲರ 
ನೆಸೆಸೆ ಲೀಲೆಯಿನೀಕ್ಷಿಸಿದಳಾ 
1ಕುಸುಮಕೋಮಾಳೆ ಭೂವಿಂಪಾಳರನೆಯ್ದೆ ಕಂಚುಕಿ ತೋಲ! YON 


ಚೇರ ಜೋಳ ಕಳಿಂಗ ಪಲ್ಲವ 

ಪಾರಿಯಾತ್ರ ಮಗಧ ತೆಲುಗ ಹ 

ಮ್ಮೀರ ಗುಜ್ಜರಗೌಳ ಮಾಳವ ಪಾಂಡ್ಯ ಮೊದಲಾದ 

ಧಾರುಣೀವರರನ್ಹ ಯಮುಮನು 

ದಾರಮುಮನ್ನವರವರಪೆಸರುವು 

ನಾ ರಮಣಿಗಾ ಪ್ರೌಢ ಕುಚುಕಿ ತೋಣ್‌' ನೆಜ್‌ ನೋಡಿ von 


ಆರುವಂಂ ಮೆಚ್ಚದೆ ಬಳಲ್ವಾ 

ನಾರಿ ಬರುತಂ ಬಲದ ಕೆಲದೊಳು 

ದಾರ ಗಂಭೀರಾಕೃತಿಯ ರಘುವೀರನಿರೆ ಕಂಡು 

ಕ ರವಾಯತ ಲೋಲಲೋಚನೆ 

ಧೀರತನವಂಂ ಬಿಟ್ಟೂ ನಯವಿದೆ 

ಚಾರು ಮಂಗಳಮಾಲೆಯಂ ಲೀಲೆಯೊಳು ಸೂಡಿದಳು ॥೪೨॥ 


ಆಗಳೆತ್ತಿದವಾತಪತ್ರಂ 

ಬೇಗದಿಂದಿಕ್ಕಿದವು ಚಾಮರ 

ರಾಗದಿಂದೆತ್ತಿದರು ರತ್ನದ ಮಂಗಳಾರಶಿಯ 

ಆಗಸವನೆಯಿದತ್ತುತಟಿಯ ಕಂ 

ಲಾಗತಾಖಿಳಜನದ ಹರಕೆಯ ಸ 

ಮಾಗಮಕ್ಕಿದು ಗಹನಮೇ ಕೆ ೈಕೆಯೊಳಂ ರಘುಪತಿಗೆ ॥೪೩॥ 


ತರುಣಿಯಜ್‌ ಯದೆಯೋರ್ವ ದೇಶಾಂ 

ತರಿಗೆ ವಳಾಲೆಯವನಿಕ್ಕಿದಳೆಂ ನಾ 

ವಿರೆಯೆನುತ್ತಂ ಸಕಳಧಾರಿಣಿಪಾಳಕರು ಮುಳಿದು 
ಇರದೆ ನಾವಾತನ ರಣಾಂಗಣ 


ಧರೆಯ ಗೆಲಿದಾ ಕನ್ನೆಯಂ ಚೆ 
ಚ್ಚರದೆ ಕೊಂಬೆವೆನಂತ್ತ ಕೋಪಿಸಿ ತೆರಳೆ ತಮತವಂಗೆ ॥೪೪॥ 


|, ವಸುಧೆಪಾಲರನೆಯ್ದೆ ಕಂಚುಕಿ ತೋಳ? ನೆಜ್‌ ನೋಡಿ (ಖ, ಗ) 


೫೪ ಕುಮುದೇಂದು ರಾಮಾಯಣ 


ಭರದೆ ಕೆ ಕೆಯ ತಂದೆ ಶುಭಮತಿ 

ಯಿರದೆ ರಥಮಂ ಪಣ್ಣಕೊಂಡತಿ 

ತ್ವರಿತದಿಂದೆಯ್ತಂದು ರಘಂಪತಿಗೆಂದನಿಂತೆಂದು 

ಪುರವ ಪುಗಿ ನೀವಿರ್ವರುಂ ನಾ 

ನರಳಸರಳಿಂಗಳುಕದೆಲ್ಲಾ 

ಧರಣಿಪಾಳರನೆನ್ನ ನಿಷು ಎರಶರದಿನಳುಕಿಸುವೆಂ ॥೪೫॥ 


ಎನೆ ನೆಗಳ್ದ ರಘುನಂದನಂ ಸ 

ವನ ನುಡಿಗೆ ನಸಂನಗುತವಿಂಂತಿದ 

ಕಿನಿತು ಸಂಭ್ರಮಮೇವುದಿಲಿಯೆ ನೀವು ನೋಡುತಿರೆ 

ಕನಲ್ಲ ಕೇಸರಿಗಂಧಸಿಂಧಂರ 

ಘನಘಟೆಯನೆಬ್ಬ ಟ್ಟುವಂದದಿ 

ನನಿಬರುವಂನಂತಕನ : ಬಾಣಸಕೆಯ್ದೆ ಸಲಿಸುವೆನು ॥೪೬8 


ವಿಜ್‌ ರಥಮಂ ಕೆ ಕೆ ತಕ್ನೊಡ 

ನೇಅಂವಂತಿರೆ ವೀರಲ ಕ್ಷಯಂ 

ಕೀಲ ಸಾರಥಿ ಹಯವ ಚೋದಿಸೆ ಬೆಳುಗೊಡೆಯ ತೆಣದಿಂ 

ತೋಲ ಹಳೆವಿಗೆ ಮಿಳಿರ ಮಿಳಿ ಸೆ 

ಮೀಜುವಹಿತರ ಹೃದಯ ಹವ ನೆ 

ಹಾಜ್‌ ಹರಿದಂದು ರಣದೊಳಾ*ರಥ ಕೋಟಿರಥವಾಗೆ3 1೪೭॥ 


*ಅಸಂಹೃದವನೀಪಾಳಕರ್ಗ* 

ರ್ಜಿಸಿಯಸಂಂಗೊಳೆ ಮುಸಂಜ* ಮುತ್ತಲ 

ದಸದಳಂ ನಾನೊರ್ವನೆಂದೇ ಸೆಡೆದು ನೋಡಿದನೆ 

ದೆಸೆದೆಸೆಗೆ ರಘುಬಲವನೆಲ್ಲವ 

ಕಂಸುರಿದಜಸಿಯಲು ಮಸಗಿ ಮಾಣದೆ 

ದಶರಥಂ ಕಾಳಾಗ್ನಿರುದ್ರನ್‌ಕಾರ್ಯ ಕೈಕೊಂಡಂಕ NYO 


TEE AEE 
1. ರವಣರ್ದಿರವನಾಗಿ (ಕ) 


2, ಅಸುಹೃದಯನ ನೃಪಾಲಕರ್‌ ಘ (ಖ) ಅಸುಹೃದಯವನೆ ಪಾಲಕ (ಗ) 
3, ರೌದ್ರವಂಂ ಕೊಂಡಂ (ಐ, ಗ) 


ಕುಮುದೇಂದು ರಾಮಾಯಣ ೫೫ 


ಪೊಡವಿಯೊಳಗಿರ್ದುರಗರಾಜನ 

ಹೆಡೆ ಹೆಡೆಯನಪ್ಪಳಿಸೆ ದಿಗಿಭವ 

ನೊಡನೊಡನೆ ಪೆಳಜ್‌ಸಿ ತಪನರಥತುರಗಸಂಚೆಯವ 

ಗಡಗಡನೆ ನಡುಗಿಸಿ ಧರಿತ್ರಿಯೊ 

ಳೆಡೆಬಿಡದೆ ತೀವಿತ್ತದೆತ್ತಂ 

ಬಿಡದೆ ದಶರಥ ನೃಪನ ಧನುರ್ಗುಣ ಘೋರ ಟಂಕಾರಂ YE 


ಪ್ರಳೆಯಜಲದಂಗಳ'ಕಜ್‌ವ'ಮೊ 

ಕೃಳವೆನಿಪಔವಿಷವರ್ಷದಂದದಿ* 

ನಳವಿಗಳಿದಂಬಿನ ಮಳೆಯನಾ ಭೂಭುಜರ್ಕ್ಕಣಯೆ 

ಕಳೆಯೆ ದಶರಥನೃಪನ ಸಾರಥಿ 

ಮಿಳಿರೆ ಹಳವಿಗೆ ಕೈಕೆ ಚೋದಿಸಿ 

ದಳು ರಥವನಾಗಳೆ ಮನೋರಥದೊಡನೆ ನಲವಿಂದ SO 


ಒಂದೆ ರಥ ವೀರಕ್ಷಿತೀಶರ 

ವೃಂದವೆಲ್ಲವ ಮುತ್ತಾತಿರ್ಪೊಂ 

ದಂದದಿಂ ನೆರೆದಂದೀಗಳು ಕೋಟಿರಥವಾಗಿ 

ಬಂದು ಕೊಲುತೆಯ್ತುಂದನೆಂಬೀ 

ಸಂದೆಗವನವನಾರ್ಗಾಗಿಸುತ್ತಾ 

ನಂದದಿಂದಂ ಕೈಕೆ ಜೋಡಿಸೆ ಪರಿದುದಾ ರಥವು HHO 


ತೋಡಂಬೀಡೆನಿತೆಂದು ಲೆಕ್ಕಿಸಿ 

ನೋಡಿಯಜ್‌ ಯಲು ಬಾರದಂಬಿನ 

ಕೂಡೆ ಬಿಳ್ಳಿಭ ತುರಗಭದರವದಿಂದಜ್‌ಯಲಕ್ಕೂ 

ನೋಡು ನೋಡೆಂದನಿವಿಂಷರ್ಕ್ಕಳು 

ಕೂಡೆಯೊರ್ವರಿಗೊರ್ವರುೆಗೊಂ 

ಡಾಡಂತಿರೆ ರಿಪುಬಲವನೆಚ್ಚಂ ಮುಳಿದು ದಶರಥನಂ ॥೫೨॥ 


1. ಚಳರೆ (6) 
2, ವರ್ಷದಂದಿದದಿರವ (ಐ, ಗ) 


೫೬ 


ಇಡು. WW bh ಓಂ 


ಕುಮುದೇಂದು ರಾಮಾಯಣ 


ಅಂತು ಮುಳಿದೆಯ್ತಂದು ಕೊಲುವ ಕ ಕ 

ನಂತನಂತಿರೆ ರಿಪುಬಲವನ 
ತ್ಯಂತಕೋಪದಿನಲೆಯುತಂ ಬೆಂಬತ್ತಿ ಬರೆ ರಘುಜಂ 
ಮುಂದೆ ಹೇಮಪ್ಪಭ ನೃಪಂ ಮಗು 
ಳ್ಲಂತೆ ಕೇಸರಿಗಿಭವರಂ ಮಗು 
ಛಂ ತಡೆಯದಾತನಂಮನೆಯ್ತಂದೆಚ್ಚನಿಂತೆನುತಂ 


ಇದಂ ಸ ಸ ಯಂಬರ'ಗ ಹಕೆ!ಬಂದುದ 

ಕಿದು ನಲಿದು ಕೈಕೆಯ ನೋಡಿ? ತಣಿಯ 

ದಂದಕೆ ಬಳಿಕಂ? ಕಲುಷದಿಂ ನೀನೆದ್ದು ಬಂದುದಕೆ 
*ಇದುವೆನೀಂ ಮೋಹರಿಸಿಕಿನಿಂದುದ 

ಕೈದು ಬಳಿಕೊಂದುಂ ಮಗುಲ್ಲು ದ 

ಕೆದು ನಿನಗೆ ಕೊಳೆ ಎ೦ದು ಮೂದಲಿಸುತ ರಘಂಜನೆಚ್ಚಂ 


ಭರದೆ ಹೇವುಪ್ರಭನುಮಂ ಸಂ 

ಗರದೊಳಾಗಳು ದಶರಥಂ ಗೆಲೆ 

ಸುರಿದರಮರರು ಪುಷ್ಪವೃಷ್ಟಿಯನಾರ್ದ ಜಯಯೆನುತ 
ಭರದೆ ಪೊ್‌ಣ್ಮೆಂತಭಯ"್‌ಘೋಷಂ 

ಧರಣಿಪಾಳಕರಂಜಿ ಕಂಡ 

ರ್ಕರುಣದಿಂದವರ್ಗಭಯವಂಂ ಕೊಟೆ ಹಯ್ದೆ ಕಳಂಪಿದನು 


ಈತನನರಣ್ಯಾತ್ಮಜಂ ಜಗ 

ತೀತಳ ಪ್ರಖ್ಯಾತ ದಶರಥ 

ನೀತ ಮಿಥುಳಾವಲ್ಲಭಂ ಜನಕಾಧಿಪತಿಯೆಂದು 
ಪ್ರೀತಿಯಿಂದಜ್‌ದೊಸೆದು ಶುಭಮಶಿ 
ಜಾತಕೌತುಕನಪ್ಪಿದಂ ಸಂ 

ಜಾತಪುಳಕಂ ಪರಸಿದಂ ಬಳಿಕೆಬಗೆ ತನಗವರು 


ಸಭೆಗೆ (ಗ) 

, ತಣಿಯದುದಕೆದ (ಕ) 

. ಇದುವುಗುಳೆ ರಿಪುಸೇನೆಮೋಹರಿಸಿ (ಕ) ಎಂದು ನೀಂ ಮೋಹರಿಸಿ (ಗ) 
. ಜೈತು ವಿಜಯ (ಘ) | 


॥೫೩.॥ 


॥೫೪॥ 


॥೫೫॥ 


॥೫೬॥ 


ಕುಮುದೇಂದು ರಾಮಾಯಣ ೫೭ 


ಇರದಳಂಕೃತಮಾದ ಮಂಗಳ 

ಪುರದ ಶೋಭೆಯನೀಕ್ಷಿಸುತ್ತಂ 

-ಮೆರೆಯುವೆ ರಾವತವ!ಶಚಿವೆರನೇಜ?್‌ ಬರ್ಪಂತೆ 

ತರುಣಿ ಕೈಕೆಯ ಮುಂದೆ ಮದಸಿಂ 

ಧಂರ ವರಸ್ಕಂಧದೊಳೆ ಬಂದಂ 

ಬರೆ ಜನಕನುಂ ಶುಭವಂತಿಯುವಿಃಕೆ ಲದ ಗಜದೊಳು ರಘೂಜಂ 1೫೭॥ 


ಬಂದಂ ಮಂಗಳಪುರವನಾನೃಪ 

ನಂದನರ್ಪುಗೆ ಶಂಖಕಹಳಾ 

ದುಂದುಭಿಧ್ವನಿ*ಯಾರ್ಯತೂರ್ಯಂ ಮಂಗಳ ಸ್ತೋತ್ರಂ 

ನಂದ ವಿಜಯಸ್ವಾದಿ ನಾನಾ 

ವಂದಿತೂ ವೃಂದಾಶೀರ್ನಿನಾದಂ 
ಸೌಂದರೀಜನವೆತ್ತುವಾರತಿಯೆಸೆಯೆಯಸದಳವೆನಿಸೆ HSS 


ಅರಮನೆಯಂಮಂ ಪೊಕ್ಕುಕಮುದದಿಂ* 

ದಿರೆ ಜನಕನುಂ ಶುಭವಂತಿಯಂವರಾ 

ದರದೆ ದಶರಥನೃಪತಿಗೊಲವಿಂ ಮಾಡಿ ಮದುವೆಯನು 

ಎರೆವ ದೀನಾನಾಥಕೋಟಿಗೆ 

ಸರಸಶಿಷ್ಟವಿಶಿಷ್ಟವಿತತಿಗೆ 

ಸಂರಭಿ ಸುರತರು ಪರ:ಷ ಚಿಂತಾಮಣಿಯನಿತ್ತರುಮುದಾರದೆ 1೫ 


ಬಲಿದಂ ದಶರಥನಂಂ ಜನಕನಂಂ 

ಕೆಲವು ದಿನವಾಪುರದೊಳಿರ್ದತಿ 

ಬಳರಿರದೆ ನಿಜಪುರಕೆ ಪೋಗಲು ಶಂಭವಂತಿಗೆ ಪೇಳೆ 
ಲಲಿತವಾಹನವಸ್ತುಚಯಮಂ 

ಪಲವು ಪರಿಯವ ತರಿಸಿ ಕೊಟ್ಟಂ 

ದಲಘು ವಿಭವದೆ ಕಳುಹಿದಂ ಜಾಮಾತ ) ಸಂತರಿರ್ವರಂಂ ॥೬೦॥ . 


1. ಮಘವನೈರಾತವದ (ಕ) 
2.ರ್ಯ್ಯಾ 
3. ಸುಖದಿಂ (ಐ, ಗ) 


ಕುಮುದೇಂದು ರಾಮಾಯಣ 


ಜನಕರಾಜಂ ಮಿಥುಳೆಯಂ ರಘು 

ದಿನಕರಂ ಸಾಕೇತಪುರವಂಂ 

ಘನವಿಭವದಿಂ ಪೊಕ್ಕಿರ್ವರೇ ತಮ್ಮ ಮಂತ್ರಿಗಳ 

ಅನುನಯದೆ ಸುಖವಿಂರ್ದರಿತ್ತಂ 

ಜನಕ ದಶರಥನೊಂದಂ ದಿವಸಂ 

ವಿನಯ ವಿನಮಿತ ಕತಿಪಯಕಾಪ್ತ ಪರಿಜನ ಪರಿವೃತನಂ HO 


ಕೈಕೆವೆರಸೋಲಗದೊಳಾ ವಸು 

ಧೈಕಮಂಡನನಿರ್ದು ಯುದ್ಧಕ 

ಥಾ ಕಥನ ಗೋಷ್ಠಿಯೊಳು ನೆನದಾನೃಪತಿಯಿಂತೆಂದು 

ಈಕೆ ಚೋದಿಸೆ ರಥಮನಹಿತ ಪ 

ತಾಕಿನಿಯನಾಂ ಗೆಲಿದೆ ಮೆಚ್ಚಿದ 

ನೀಕೆಗೀಯದೊಡೆನ್ನ ವೆಂಚ್ಚೇಂ ಬಚ್ಚೆಯಕಾಗದೆ ಪೇಳಿಂ ॥೬೨॥ 


ಮಂದದಿನೀಗಳೆ ಬೇಡಂ ಮೆಚ್ಚಿತ 

ನದಿದಂದೆಂದೆನ್ನಭಯದಿನೆನ 

ಗದಿರದಿರಂವೆಂಂದೆಂಂ"ನರೇಂದ್ರಂ ನುಡಿಯೆ ನಯದಿಂದ 

ಸುದತಿಯೆಂದಳಂ ಬೇಜ್‌ನಗೆ ತೀ 

ರದದಂವಾವುದುಮಿಲ್ಲ ಭಂಡಾ 

ರದೊಳಿರಲಿ ಮೆಚ್ಚಿಂಡು ಕೊಟ್ಟಳು ಕೈಕೆ ಬಯಂಕೆಯನಂ ॥೬೩.॥ 


ಅಂತು ದಶರಥನೃಪತಿ ನಾಲ ರ್‌ 

ಕಾಂತೆಯರ್ತನಗೀಯೆ ವಂಬದವಮಂಂ 

ಸಂತಸದೆ ಸಾವಕ್ರಾಜ್ಯಲೀಲೆಯನನಃಭವಿಸಂತಿರಲು 

ಕಾಂತನೀಯಲು ಹಿರಿಯರಸಿತನ 

ವಂಂ ತಳೆದು ಗುಣಮಣಿ ವಿರಾಜಿತೆ 

3ಕಂತುಪೂಜಿತೆ* ಯೆನೆನೆಗಬ್ಬ ಪರಾಜಿತಾದೇವಿ ॥೬೪॥ 


1. ಭರದಿನೆನೆಗದಿರದಿರೆಂದು (ಕ, ಖ) 
AS (ಕ) ಪಾಪ 


ಕುಮುದೇಂದು ರಾಮಾಯಣ ೫೯ 


ಎಸೆವ ಕರದೊಳಂ ಮಾಧವೀಲತೆ 

ಯಸಿಯೆಸಳ ರನ್ನದ ವಿತರ್ದಿಯೊ 

ಳಸದಳಂ ರಂಜಿಸುವ ಮಣಿಮಯ ಕನಕಪೀಠದೊಳು 

ಕಂಸುವಂಶರಸತಿ ಮಸೆದಪಾಶವ 

ನೊಸೆದಂ ಹಿಡಿದಿರ್ದಂತೆ ಸೊಗಯಿಸಿದ 

ಳಸಿತ ಕುವಳಯನಯನೆ ತನ್ನಯ ಖಂತಂಮತಿತ್ವದೊಳಂ 1೬೫ 


ರಂಗದಮಳಿನ ಕುಸುಮದಿಂದಂ 

ಸಂಗಳಿಸಿದಾ ಕಲ್ಪಲತಿಕೆ ಮ 

ನಂಗೊಳಿಸಂ*ವೊಂದಂದದಿಂದಂ! ಪುಷ್ಪವತಿಯಾಗೆ 

ಭೃಂಗಕುಂತಳೆ ಕುಸುಮಕೋಮಳೆ 

ತುಂಗಕುಚೆ ಲಲಿತಾಂಗಿ ವೆಂಬ5ದಳೆ 

ನಂಗಜಂಗಮಲತೆಯೆ ಪುಷ್ಟಿತವಾಯಿತೆಂಬಂತೆ ॥೬೬॥ 


ಸಕಳನದ ನದಿಗಳ ಸುತೀರ್ಣೋ 

ದಕವ ತರಿಸಿ ಚತುರ್ಥದಿನದೊಳು 

ಸುಕರತರಮಣಿಮಯಂಕಳಶ ಕುಚದಿಂದ ತರುಣಿಯರು 

ಚಕಿತಹರಿಣೀ ನೇತ್ರೆಯರು ಸೂ 

ರ್ಯಕುಲಕಾಂತೆಯರೆಯ್ದೆ ನೆರೆದಾ 

ವಿಕಸಿತಾಂಬಂಜವದನೆಗೆ ಸ್ನಾನವನೆ ಮಾಡಿದರು ॥೬೭॥ 


ಸುಲಿಪಲ್ಲು ಬೆಳುವಟ್ಟೆ ಮೂಕುತಿ 

ಯಲರ್ದಮಂಲ್ಲಿಗೆ ವಂತ್ತಿನೇಕಾ 

ವಳಿ ತ್ರಿಸರ ಪಂಚಕಸರ ಸರಪಳಿ ಚವುಕಳಿಯ ತೊಳಪಂ 

ತಲೆದುಡುಗೆ ನೇವುರವೆಸೆಯೆ ಕ 

ಣ್ಲೊ ಳಿಸಿದಳು ಪಳುಕಿಂದ ಮಾಡಿದ 

ಲಲನೆ ಶೃಂಗಾರನಿಧಿ ಕೌಶಲೈ ವ `ತ್ತಮಾಂಗಲೈ ॥೬೮॥ 
ಮಿಸುಪ ರಸಚಿತ್ರಂಗಳಿಂ ಕ 

ಣ್ಲೆಸೆವ ರತ್ನದ ದೀಪದಿಂ ದೆಸೆ 

ದೆಸೆಗೆ ಪರಿಮಳವೀವ ಕುಸುಮದನೇಕ ಮಾಲೆಗಳಿಂ 


1, ವಂದದಿಂ (6) 


ಕುಮುದೇಂದು ರಾಮಾಯಣ 


ಪಸರಿಸುವ ಶುಕ ಪಿಕ ಕಪೋತ ಸ 
ರಸುಧಾಮಯಕೂಜಿತಂಗಳಿ 
ನಸದಳಂ ರಂಜಿಸುವ ಶಯನಾವಸಥಮಂ ಪೊಕ್ಕು Wee" 


ರತಿಪತಿ ಕ್ರೀಡೆಯೊಳಂ ತನ್ನಯ 

ಪತಿಯೊಡನೆ ತಣಿದೆಯ್ದೆ ರಾಶ್ರಿವಿ 

ತತಿಯೊಳಾಸತಿ ನಾಲ್ಕು ಕನಸಂ ಕಂಡಳಿಂತೊಲಿದು 
ಅತುಳಬಳಯುತವಮಂದರದನಿ ಮೃಗ 

ಪತಿ ದಿನಕರಂ ಹಿಮಕರಂ ವಿ 

ಶ್ರುತ ಶುಭಪ್ರದವೆಂನಿಸಿ ಮಂಗಳಮೂರ್ತಿ ಕೌಶಲೈ 1೭೦॥ 


ಲುಳಿತಮಂಗಳತೂರ್ಯ!ರಾವಂಕ 

ಬಳಸೆ ಕೇಳ್ದೆ ಚ್ಚೆತ್ತು ಸಂಶೋಷ 

ದೊಳೆ ನೃಪಂ ಬೆರಸಾಗಳೆ ಪ್ರಾಭಾವತಿಜ ಕ್ರಿಯೆಯಂ 

ಲಲಿತತರ ಹರುಷದೊಳೆ ಮಾಡಿದ 

ಳಳವಿಗಳಿದಾನಂದದಿಂದಂ 

ತಿಳಿಯ ಪೇಳ್ದಳು ತನ್ನ ಕನಸಂ ದಶರಥಂಗೆಸೆಯೆ ॥೭೧॥ 


ದಾನಗಜದಿಂ ದಾನಿ ಹರಿಯಿಂನ 

ನೂನವಿಕ್ರಮನವನಿನಾಥಂ 

ಭಾನುತೇಜಂ ಚಂದ್ರನಿಂದೂರ್ಜಿತ ಕಳಾಧರನು 

ಸೂನು ನಮಗಾದಪನೆನಲ್ಕೇ 

ಛ್ಹಾನಿಳಾಧಿಪನುಕ್ತಿಗಂತಾ 

ವಕಾನಿನಿಪ್ತಿಯ ಹರುಷ ಸಹಸ್ರ ಪರಂಪರೆಯನೆಯ್ದಿ ॥೭೨॥ 


ಅಂತು ಸುಖದಿಂದಿರ್ಪದುಂ ತ 

ತ್ಕಾಂತೆಗೆಯಿತರೆ ಗರ್ಭ ಚಿಹ್ನಂ 

ಕಾಂತಿನೂರ್ವುಡಿಸುತ್ತ ಬೆಳರ್ದುದು ವದನವಿಧುಬಿಂಬಂ 

ಮುಂತೆ ತನ್ನಯ ಗರ್ಭದರ್ಭಕ 

ನಂತೆ ತಳೆಗುಂ ಕೀರ್ತಿಚಂದ್ರಿಕೆ 

ಯಂ ತಡೆಯದಂತಖ್‌ಪುವಂತಿರೆ ಕೂಡೆ ಮೂಜಗಕೆ 1೭೩॥ 


]. ರವಂ (ಖ) 


ಕುಮುದೇಂದು ರಾಮಾಯಣ ೬೧ 


ನೆಲೆವೊಲೆಯ ಮೊಗವೆಯ್ದೆ ಕಪ್ಪಂ 

ಸಲೆ ತಳೆದವಹಿತಕ್ಷಿಶೀಶ ರ 

ಲಲನೆಯರ ಮೊಗವೆಯ್ದೆ ಕಷ್ಟಂ ತಳೆವ ಮಾಳ್ಕೆಯೊಳು 

ವಳಿಗಳಡಗಿದವಖಿಳ ದನುಜಾ 

ವಳಿಗಳ[ಡ]ಗಂವ ತೆಜದಿ!ನೆನೆಯೆನೆ! 

ಲಲಿತ ಹಂಸೀಯಾನೆ ತಳೆದಳುರದೊಳತಿಬಾಳಕನಂ NY 


ಭರದೆ ದಾನವಮಾಳ್ಪರಿಪುಗಳ 

ಪುರವನುರಿಪುವ*ವನವ? ಕೀಳಿಸು 

ವಿರದೆ ಕುಲಪರ್ವತವನೇಜಂವ ಕುಲನದಿಗಳೊಳಗೆ 

ಇರದೆ ಜಲಕೇಳಿಗಳನಾಡುವ 

ಧರಣಿಪಾಳರ ಮಕುಟದಿಂ ನಿಜ 

ಚರಣಮಂ ತೆಗೆಯದ ಬಯಕೆಯಾಯ್ತಾ ಮನೋಹರೆಗೆ 1೭೫ 


ಸುರಗಿರಿಯ ಸೈರಿಸಿದ ಬಿಣ್ಸಿನ 

ವರತನೂಜಂ ಗರ್ಭದೊಳಂ ನೆಲ 

ಸಿರೆ ಕನಕವರಾತ್ರಕ್ಕೆ ಸೈರಿಸದಿರ್ಪುದುಚಿತಮೆನೆ 

ಧರಿಯಿಸಿದಳಾ ಕಾಂತೆ ಮುತ್ತಿನ 

ಎರಚಿಸಿದ ತೊಡಿಗೆಗಳನತ್ಕಾ 

ದರದಿನಧಿಕರ ನೀತಿದಂಡನ ಮಕಾತ್ರಕೆಳಸುವರೆ ॥೭೬॥ 


ಹರುಷಗರ್ಭವನಿಳೆ ತಳೆಯುತಿರೆ 

ತರುಣಿಗರ್ಭವನಂತು ತಳೆದಾ 

ದರದೆ ನವಮಾಸದವಸಾನ ಪ್ರಸವಸಮಯದೊಳಂ 

ಧರಣಿ ರೋಹಣಶೆ ಲವಂಂ ಶಾ 

ರ್ವರಿ ಸುಧಾಕರದೀಧಿತಿಯ ಹಡೆವಂತೆ 

ಹಡೆದಳು ರಮಣಿ ಸುತನಂ ಕಳಸಗುಣಯುಂತನಂ EN 


ಧರಣಿ ನೀರಜವಾಯದ್ರ ಸಕಳಾಂ 
ಬರತಳಂ ನಿರ್ಮೇಘವಾಯಂ್ಯ 
ಸರಸವೈತಾನಾಗ್ನಿ ಬೆಳಗಿದ ದಕ್ಷಿಣಾವರ್ತಂ 


1. ನೆನೆಯೆ ಆನೆ (ಖ) 
2, ರಸ್ತವರ್ಕೀ (ಕ) 


1 


ಕುಮುದೇಂದು ರಾಮಾಯಣ 


ಸುರಭಿ ಪವನಂ ತೀಡಿಯೊಯ್ಯನೆ 
ಪಿರಿದು ನಿರ್ಮಳವಠಾದಂದಬ್ಬಾ 
ಕರ ತಟಾಕನದೀನದಂ ಪುಣ್ಯನಿಧಿಯುದಯಿಸಲು 1೭೮॥ 


ಬದವೆ*ಕೆಂಪಿನ ವರ'ದುಕುಲಾಂಬ 

ರದ ಸಸುರ್ವಟ್ಟಿಯ ಗುಡಿಗಳಿಂ 

ಪುದಿದ ಮುತ್ತಿನ ರಂಗವಲಿಗಳುವೆಸೆವ ತೋರಣಮಂ 

ಮೃದುಮಧುರ ಸಂಗೀತರವಮುಂ 

ಮುದದಿ ನಡೆಯಾಡಂವ ನಿಜಾನ್ವೈಯ 

ಸುದತಿಯರ ಮಂಜೀರ ರಸನಾ ಕಂಕಣಕ ತಂ 1೭೯॥ 


ತ್ವಾ. 


ಚಂದನದ ಕಸ್ತೂರಿಸಾದಿನ 

ಸಂದ ಪಳುಕಿನ ಕುಂಕುಮದ ಮಕ 

ರಂದದಿಂದೊದವಿದ ಕದಂಬದ ರಾಗದೋಕುಳಿಯಿಂ 
ಚಂದಚಂದದಿನೆಲ್ಲವೆಡೆಯೊಳು 

ಸೌಂದರಿಯರಂಂ ಶ್ರೋತ್ಟಿಯರಂಮಾ 

ನಂದದಿಂ ನೃಪಮಂತ್ರಿ ಪುರಜನವೆಯ್ದೆ ನೆರೆದಾಡೆ ॥೮೦॥ 


ಸಂತಸದಿ ಭೂಭುಜಚಯದ ಸಾ 

ಮಂತಕೋಟಿಯ ಸಚಿವ ನಿಚಯಂದ 

ನಂತಮಂತ್ರಿ ಪಸಾಯಿತರ ನಾಯಕರ ಹಡಪಿಗರ 

ಪಂತಿಕಾರರ ಸಹಚರರ ವಾ 

ವಂತರಂಗರಕ್ಷರ ವಿಟರ್ಕಳ 

ಸಂತತಿಯು ತಮತಮಗೆ ನಲವಿಂ ಪೆಕ್ಕಣವನಾಡೆ ॥೮೧॥ 


ತೊಳಪ ಪಳುಕಿನ ಭಿತ್ತಿಯೊಳು ಪ್ರ 
_ ಜ್ವಳಿಪ ಮಂಣಿಕುಟ್ಟಿವುದೊಳಾಡುವ 
ಲಲನೆಯರ ಪ್ರತಿಬಿಂಬವೆಸೆದವು ರಾಜಗೃಹದಲ್ಲಿ 
ಲಲಿತನೃಪತಿಲಕನ ಜನನದೊಳು 
ನಲಿದು ನರ್ತಿಪ ದಿಗ ಧೂಸಂ 
ಕುಳದ ಭೂಕಾಂತೆಯ ವಿಜೃಂಭಿಪ ಹಲವು ರೂಪೆನಲಂ 1೮೨॥ 


1, ಕೆಂಪಿಸವಿರಿವ (ಖ) ಕೆಂಪಿನವಿರಿದ (ಗ) 


ಒಬ ಪತಾ ಬಡು 


ಸುರಪತಿಗಮರಿದೆನಿಸಿ ಜಿನಮಂ 
ದಿರದೊಳಭಿಷೇಕಾರ್ಚನೆಗಳಂ 

ಸುರಕುಜಂ!ಕೆ ವಂದ ತೆಜದಿಂ ಪುಲಕಿತಶರೀರಂ 
ಭರದೆ ಮಾಡಿಸಿ! ಸಕಳಜನಕಾ 

ದರದೆ ಬೇಡಿದನಿತ್ತು ದಶರಥ 

ಧರಣಿಪಾಳಕ ಮಾಡಿದಂ ಸುತಜಾತಕರ್ಮವನು 


ಸುರಭಿ ಸುರತರು ಪರುಷ ವರಸಿ 

ದ್ವರಸೆ ಚಿಂತಾಮಣಿಯ ಕಣಿಗಳ 

ನಿರದೆ ಕೀಳ್ಮಾಡುವೌದಾರ್ಯಕಿ ದುಚಿತಮೆನೆ 
ಸರಸ ಶಿಷ ವಿಶಿಷ್ಟಕವಿಸಾ 

ಕ್ಷರರ ಸುಜನರ ಬಂಧುಯಾಚಕ 

ರ್ಗಿರದೆ ದೀನಾನಾಥಕೋಟಿಗೆ ಬೇಡಿದುದನಿತ್ತಂ 


ಸೀವೆಂಗಳೆದುತ್ಸಾಹದಿಂದಂ 

ಭೂಮಿಪತಿ ದಶರಥನತೀವ 

ಪ್ರೇಮದಿಂ ಹತ್ತನೆಯ ದಿನದೊಳು ಶುಭಮುಹೂರ್ತವನು 
ರಾಮಣೀಯಕ ಮೂರ್ತಿ ಕೀರ್ತಿಸು 

ಧಾವಂಯಂ ನಯನಾಭಿರಾಮಂ 

ರಾಮನೆಂಬಸ ಿರ್ಥನಾಮದೆ ನಾಮಕರಣವ ಮಾಡೆ 


ಖುಸುಪ ಪಳುಕಿನ ತೊಟ್ಟಿ ಶೈಲೊಳು ತೆ 

ತ್ತಿಸಿದ ನವರತ್ನದ ಬೆಳಗು ದೆಸೆ 
ದೆಸೆಗೆ?ಪಸರಿಸೆ*ಕೆದಣದಿಂದ್ರ ಧನುವಿನ ತೆಜದಿಂದ 
ಎಸೆವ ಹಂಸೆಯ ಕಿಚಳಿಯ ಹಂಸಂ 

ಮುಸಂಕಿ ಹಾಸಿದಂಕೂಲದೊಳು ರಂ 
ಜಿಸಿದನಿಂಗಡಲೊಳಗೆ ರಾಮಂ ಪಾರಿಜಾತದ ತೆಜದಿಂ 


1. * (ಕ) ಪಾತ 
2, ಪರಿಕಿಸಿ (ಖ) 


೬೩ 


NSAI 


॥೮೪॥ 


1೮೫ 


॥೮೬॥ 


ಕುಮುದೇಂದು ರಾಮಾಯಣ 


ಬಾಲೆಯರು ಶ್ರುತಿಕೂಡೆ ತೊಟ್ಟಿಲ 

ಲೀಲೆಯಿಂದಂ ತೂಗುತಂ ಬಂ 

ಗಾಳ ಗಂಜ್ಜರ ದೇಶಿ ಮಲಹರಿ ದೇವಿ ದೇಶಾಕ್ಷಿ 

ಗೌಳಗುಂಡಾಕ್ಷಿ ವಸಂತವ 

ರಾಳಿಘನಮಂಜರಿ ಲಲಿತೆ ಭೂ 

ಪಾಳಿ ದೇಶಾಖಿಯಿಲಿ ಸೊಗಸಿನ ಸೋನೆಯೆನೆ ಪಾಡೆ ॥1೮೭॥ 


ಜೋ ಸಕಳ ವಂಂಗಳನಿಳೆಯನೇ 

ಜೋ ಸರಸಸಾಹಿತ್ಯ ಜನನುತ 

ಜೋ ಸಂರಾಸುರಮಕುಟಚುಂಬಿತ ಚಾರು ಪದಕವಂಳ 

ಜೋ ಸಮಗ್ರವಿರೋಧಿಶೋಷಣ 

ಜೋ ಸಹಸ್ರಾಷ್ಟಕ ಸುಲಕ್ಷಣ 

ಜೋ ಸದಾ ಸನ್ನಿಹಿತಲಕ್ಷ್ಮೀ ರಾಮ ಜೋ ರಾಮ ॥೮೮॥ 


ಜೋತ ೃಣೀಕ ೃತಸೆಕಳಲೋಕಾ 

ಜೋ ತಪನಕುಲಗಗನಭಾಸ್ಕರ 

ಜೋ ತಿಸ್ಮರಸಕಳದಾನವಗೋತ್ಸ ಫಥ ಬುಧವಿಂತ್ರ 

ಜೋ ತಿರಾವಣವೈರಿ ವಿಕ್ರಮ 

ಜೋ ತರಂಗಿತೆ ಸಂಜನಸಂಪನ 

ಚೋ ತನೂದರ ಜನ ಮುಖೇಕಲ ರಾಮ ಜೋ ರಾಮ ॥೮೯॥ 


ಎನುತ ತರುಣಿಯರೆಯ್ದೆ ತಮತಮ 

ಗನುನಯದೆ ತೂಗುತ್ತೆ ತೊಟ್ಟಿಲ 

ನನಿಬರುಂ ಶ್ರುತಿಕೂಡಿ ಸೊಗಸಿನ ಸರಿ ಸುರಿದ ತೆಜಿದಿಂ 

ಇನಿದೆನಿಸಿ ಸಲೆ ಪಾಡಿ ಬಾಯಿನ 

ವನು ಮುದದಿ ಕೊಂಡಖಿಳಲೋ*ಕ9 

ತನಗೆನಿಧಿಯಂ ಕಂಡ ತೆಜದಿಂ ಕೂಡಿಕೊಂಡಾಡೆ uO 


* ಖಗ ಪ್ರತಿಗಳಲ್ಲಿ ಈ ಪದ್ಯವಿಲ್ಲ 
1. ಕೋನ್ನತಗೆ (ಐ) ಕಂ ತನತನಗೆ (ಗ) 


ಕುಮುದೇಂದು ರಾಮಾಯಣ | ೬೫ 


ಮುಗುಳುನಗೆ ಮುದವೀಯೆ ತೊದಲ್ನುಡಿ 

ಸೊಗಸನೊದವಿಸೆ ದಟ್ಟಡಿಗಳುಂ 

ಬಗೆಗೊಳಿಸೆ ಬಂದಪ್ಪುವಪ್ಪುಗೆ ಮನಕೆ ಕಣ್ಮಲೆಯೆ 
ಮುಗುದತನವಾನಂದವೂ ಕೆ ಟಿ 

ಎಂಗಿಸೆ ನಿಜಜನ ಬಿತ್ತಿ ಬೆಳೆವಂ 

ತಗಣಿತ ಶ್ರೀನಿಳಯ ಬೆಳೆದಂ ರಾಮನಭಿರಾಮಂ ॥೯೧॥ 


ಮಗನೆ ಬಾ ಎನ್ನಯ್ಯ ಬಾರೆಲೆ 

ಮುಗುದ ಬಾ ಸಾಹಿತ್ಯ ಬಾ ನಗೆ 

ಮೊಗದ ಮುದ್ದಿನ ಮುಗುದ ರವಿಕುಲತಿಲಕ ಬಾ ರಾಮ 
ದಿಗಿದಿಗಿನೆಯಪ್ಪಪ್ಪು ಬಾಯೆನು 

ತೊಗೆದ ಪುಳಕದೆ ದಶರಥ'ನಂವಾ! 

ಮೃಗನಯನೆ ಕರೆದಪ್ಪಿಸುಖಸಾಗರದೊಳೋಲಾಡಿ! nen 


ಸರಸಸಾಹಿತ್ಯ ಬೆಳೆವವೊಲು 

ಸುರತರು ನಿಧಿಯುವೆಂಂಬವೊಲು ವರ 

ಶರದಮಳ ಬಾಳೇಂದು ಬಿಂಬಂ ಕ್ರಮದೆ ಬೆಳೆವವೊಲು 

ಧರೆಯ ಭಾಗ್ಯದ ಬೆಳಸೆ ಬೆಳೆವವೊ 

ಲರಿನೃಪರೆರ್ದೆವಳರೆ ಬೆಳೆವವೊ 

ಲರರೆ ಬೆಳೆದಾ ರಾಮಚಂದ್ರಂ ಕಳೆಯೆ ಬೆಳೆವಂತೆ ॥೯೩॥ 


ಇರೆ ಕೆಲವು ದಿನದಿಂದ ಮೇಲಾ 

ಧರಣಿಪಾಳನ ಮೋಹವಲ್ಲಿಗ 

ಳಿರದೆಫಳೆ ಗರ್ಭವ ತಳೆವವೊಲು ತಳೆಯೆ ಗರ್ಭವನು 

ವರ ಸುವಿಂತ್ರೆಗೆ ಕೈಕೆಗಾ ಸಂಪ್ರಭೆಗೆ 

ತರುಣಿಯರಿಗೆ ಕ್ರವಂದಿ ನಂದ 

ನರು ಲಕ್ಷ್ಮಣ ಭರತ ಶತ್ರುಘ್ನರು ತನಯರಾಗೆ Mas 


1. ನ ಸತಿ (ಖ) 
2. ದಳುಹರುಷಿಸುತ ಸುಖವೆಯ್ದೆ (ಖ, ಗ) 


೨ 


— 


ಕುಮುದೇಂದು ರಾಮಾಯಣ 


1ಭುವನಭೂಷಣ ರಾಮಚಂದ್ರನು 

ಮವರು ಮೂವರುಮಿಂತು ನಾಲ ರಂ 

ವಿವಿಧವಿದ್ಯಾಕುಶಲರಾಗಲು ದಶರಥನೃಪಾಲಂ 

ದಿವಸದಿವಸಂ ಸಂತಸದಿನು 

ತ್ಸವದ ಮೇಲುತ್ಸವವನಲ್ಲಿಂ 

ಭವಸುಖಂ ಪೆಜತಿಲ್ಲ ಮೇಲೆಂದೆನೆ ಜಗಂ ತಳೆದಂ ॥೫॥ 


ನಾಲ್ಕು ಭಂಜದಿಂ ಪದ್ಮನಾಭನ 

ನಾಲ್ಕು ವೇದದಿನಂಬುಜಾತನ 

ನಾಲ್ಕು ವಕ್ಕೆ | ದಿನೀಶವೆಸೆವೀಶಾನವಕ್ರವೆನೆ 

ನಾಲ್ಕು ನಖಮಂಃಖದಿಂದ ಸಿಂಹದ 

ನಾಲ್ಕು ದಂತದಿ*ನಿಂದ*ದಂತಿ 

ಯೊಲು ೃಮಾರರ್ನಾಲ ರಿಂ ದಶರಥಂ ಸುಖಮಿಂರಲು ntl 


ಧರಣಿ ಪಾಲ ಲಲಾವಂ ರಾಮಂ 

ಸ್ಮಿರತರಾಯತ ಲಕ್ಷ ಲಕ್ಷ್ಮಣ 

ನುರುಚರಿತ ಭರತಂ ವಿದಿತರಿಪು ವಿಘ್ನಶತ್ರುಘ್ನ೦ 

ಭರದೆ ಬೆಳೆದರಂ ಶಸ್ತ್ರಶಾಸ್ತ್ರೋ 

ತ ೈರಕಳಾಪರಿಣತವನಲ್ಲಿಂ 

ಧರೆಯೊಳಾರುಂ ತಮತಮಗೆ ವಿಂಗಿಲಿಲ್ಲೆನೆ ತಳೆದರವರಂ IL 


ರಾಮಲಕ್ಷ್ಮೀ ಧರರು ರಿಪುಕುಲ 

ಭೀಮರಖಳೆಕಳಾಲಲಾವಂ 

ರ್ಭೂಮಹಿತಸ್ನೇಹ ಜನ್ಮಾಂತರ ಜನಿತ ತಮತಮಗೆ 
ಪ್ರೇಮಪೀಯೂಷಾರ್ದ್ವಹ ದಯಂರು 

ಕಾಮಕಮನೀಯಾಕೃತಿಗಳು 

ದ್ಹಾಮಭಂಜಪರಿಘ ಪ್ರಪಂಚರ್ದ್ಯಂದ್ನ ಚಾರಿಗಳಂ ॥೯೮॥ 


1. ವಿವಿಧ (ಕ) 
2; ಡಂಪ್ವ (ಕ) 


ಕುಮುದೇಂದು ರಾಮಾಯಣ ಓಟ 


ಭರತನುಂ ಶತ್ರುಫ್ನನಂಂ ಸಂರಂ 

ಚರಿತರಗ್ರಜ ಚರಣ ವರ ಸರ 

ಸಿರುಹ ಭೃಂಗರ್ತುಂಗ ಮಹಿಮರನಂಗಸನ್ನಿಭರಂ 

ಪಿರಿದು ಮಾತೇಂ ಪೂರ್ವಜನ್ಮಾಂ 

ತರಜನಿತವಿೀ ಸ್ನೇಹಮೆಂದು 

ರ್ವರೆ ಪೊಗಳೆಯಂತವರು ಮಾತದ ರಂದ ಚಾರಿಗಳು NE 


ಸತಿಯರಿಗೆ ನಾಲ್ವರಿಗೆ ನಾಲ್ವರ್‌ 

ಸುತರಿವರ್ಕ್ರಮದಿಂಡೆ ಜನಿಯಿಸೆ 

ಚತುರುದಧಿ ವೇಳಾವಳೆಯಿತ ಕ್ಷಿತಿಯನಾಳಲ್ಕೆ 

ವಿದಿತವಿಕ್ರಮರಾದರೆಂದು 

ಪ್ರತಿದಿನಂ ಹರುಷೋತ್ಯರುಷ ಸಂ 

ತತಿ ಪರಂಪರೆಗಳೊಳು ತಣಿದಂ ದಶರಥಕ್ಷಿತಿಪಂ ICON 


1ತಾಯಿತಂದೆ"ಯರ್ಗಖಿಳೆಲೋಕಂ 

ಜೀಯೆಸುತ್ತಿರೆ ಸಕಳವಿದ್ಯಾ 

ಜ್ಯಾಯರೊದವಿದ ಸುಖದ ಸೋನೆಯನನುದಿನಂ ಕಣ್‌ದು 
ಪ್ರಾಯಕಲ್ಲದುದವರ ಸದಭಿ 

ಪ್ರಾಯಮರರೆ ಮರುಯ್ಯ ಭಲರೇ 

ಜೀಯ ಜೀಯಾಭಾಪುಭಾಪ್ಟೆನೆ ಸಂಜನರುಂ ಬೆಳೆದು eg 


ಅಂತು ರಾಮನು ಲಕ್ಷ್ಮಣನಂವಂ 

ತ್ಯಂತವಿಕ್ರಮಶಾಲಿಗಳ್ಳಿಗೆ 

ಸಂತಸವನೊದವಿಸಲು ತತ್ಕಾಲದ ಬಲಾಚ್ಯುತರು 
ಕಾಂತೆಯರ್ಚಾವರಮನಿಕ್ಕಲ 

ನಂತ ಭೂಭುಜರೋಲಗಿಸೆ ನಿ 

ಶಿಂತ್‌ನಾಸ್ಮಾನ?ದೊಳಿರಲು ದಶರಥನೃಪಾಲಕನು ॥೧೦೨॥ 


1. ತಾಯ್ತುಂದೆ (ಖ) 
2, ಸಿಂಹಾಸನ (ಖ, ಗ) 


ಕುಮುದೇಂದು ರಾಮಾಯಣ 


ಹಿಡಿದ ಕಟ್ಟಿಗೆ ಜೋಲ್ಡ ಗಡ್ಡಂ 

ಹಜುದತಿ ಜೀರ್ಣವಂಯಮಲ್ಲದೆ 

ತೊಡೆವರಂ ನೀಳ್ವಿರ್ದ ಕುಪ | ಸವೆಸೆಯಲ್ಲಿ ತಂದು 
ಪೊಡವಿಪತಿಗತಿ ವಿನಯಭರದಿಂ 

ಪೊಡವಿಯೊಳು ನೊಸಲಿಟಿರ್ವಿ ಪೊಡವ 

ಟ್ಟಿಡಿಗಡಿಗೆ ಕೆ | ಮಂಗಿಯಂತಂ ಬಿನ್ನವಿಸೆ ಪಡಿಯಣನಂ 


ದೇವ ಬಾಗಿಲೊಳಿರ್ದಪಂ ಧಾ 
ಶ್ರೀವಿನುತಜನಕಕ್ಷಿತೀಶ್ವರ 

ಪಾವನ ಶ್ರೀಪಾದಪದ್ಮೋಪಾಂತದಿಂ ಬಂದು 
ಕೋವಿದಂ ವರಲೇಖಹಸ್ವನ 

ತೀವ ವಿನಯತನಾತನಲ್ಲಿಂ 

ದೇವ ಚಿತ್ತವಿಪ್ರದುವಿಂದೆಂದನುಮತವನವ ಪಡೆದಂ 


ಜನಕರಾಜನ ಲೇಖಹಸ್ತನು 

ಜನಪತಿಯ ದೆಸೆಯಿಂದ ಪಡಿಯಖಿ 
ನನುನ!ಯದಿನೊಡಗೊಂಡು ಬರೆ ಬಂದಾತನತಿಮುದದೆ! 
ವಿನಯವಿನವಿಂತನಾಗಿ ತಾ ತಂ 

ದನಂಪವಕಾಮಳ ರತ್ನನಿಚೆಯಂವಂ 

ನನಿತುಮಂ ಮುನ್ನೋಲಗಿಸಿ ಮುಂದಿಡೆ ಬಳಿಕ ಲೇಖವನು 


ಸವಿನಯದೆ ಲೇಖಾರ್ಥವಂಂ ಕೊಂ 

ಡವಿಚಳಿತಚಿತ್ತಂ ವಿಚಾರಿಸಿ 

ಯವಧರಿಸಿ ದೇವೆಂದು ಪೊಡೆವಟ್ಟತಿ ವಿಶದವರಾಗೆ 
ವಿವಿಧ ವರ್ಣೋಚ್ಚಾರಣಂಗಳು 

ಕಿವಿಗೆ ಸೊಗಯಿಸೆ ಸೇನಬೋವಂ 

ಭುವನಪತಿ ದಶರಥನ ಮುಂದಿರದೋದೆ ಲೇಖವನಂ 


ಸ 


ನ 


ಲಿ 
ತಿ 
ಎಸ್ತ 


ಸ್ತಿ ಸಕಳನೈಪಾಳವಂಸ್ತೆ 
ಸ್ವಮೌಳಿಮರೀಚಿವರಾಳಾ 
ತ ಶ್ರೀಪಾದಪದ್ಮಂ ದಶರಥ ನೃಪಂಗೆ 


2. 


ಲ 


1. x (ಕ) 


॥()೦೩॥ 


॥೧೦೪॥ 


॥(೦೫॥ 


॥(೦೬॥ 


ಮಮ್‌ 


ಕುಮುದೇಂದು ರಾಮಾಯಣ ಬ 


ವಾಸವ ಸ್ನೇಹದೊಳು ವಿನತಸ 
ಮಸ್ತಭೂಭುಜ ಜನಕಪತಿ ಲೋ 
ಕಸ್ತುತಂಗಟ್ಟಿದ ಸುಲೇಖಾರ್ಥಂ ಮೆನೋಜ್ಞಾರ್ಥಂ ॥೧೦೭॥ 


ಎನ್ನ ಮಗಳಂ ಜಾನಕಿಯನಾ 

ಮುನ್ನಮೇ ರಾಮಂಗೆ ಕೊಟ್ಟು ಮ 
ಹೋನ್ನತಿಯಿನೀನಮ್ಮಕೊಳುಕೊಡೆಗಂದಯಿಸುತ್ತಿರಲು 

ಎನ್ನನೊರ್ವಂ ಖೇಚರಂ ಪ್ರ 

ಚ್ಛನ್ನಕಪಟದಿನೊಯ್ಯೆ ಪೋದಂದ 

ನಿನ್ನುಳಿದುದಂ ಬಂದ ಮಾನಿಸನಿಂದ ಕೇಳುವುದು ee) 


ಎನಲೊಡಂ ಪೇಳೆನ್ನ ವೆಂ )ದುನ 

ನನು ಕಪಟದಿಂ ಕೊಂಡುಪೋದವ 

ನೆನಿತುವರವೆನ್ನ ಕೈಯಲಿ ಪೋಪನಂತವನು 

ಮುನಿದು ಕೇಸರಿ ಮಲೆದು ಗಜಮಂ 

ಕನಲ್ಲೂ ಸೀಳುವ ತೆಜದಿ ಸೀಳುವೆ 

ನೆನಗೆ ತಡೆವುದು ಕಜ್ಜಮಲ್ಲೆನೆ ದಶರಥಂ ಮುಳಿದು ॥೧೦೯॥ 


ಮಿಡುಕಿ ಕಿಡಿಕಿಡಿಯೋಗಿ ಕೋಪಂ 

ಗಂಡಂಗುಡಿಸೆ ಕಿಸಂಸೆರೆಗಳಂರ್ವಿಸಿ 

ತೊಡರೆ ನೊಸಲೊಳ್‌ ಭ್ರುಕಂಟಿ ಬೆಳರೆ ಕಪೋಳಭಿತ್ತಿಗಳು 

ಒಡನೊಡನೆ ತುಟಿಕೆತ್ತೆ ದೇವ 

ರ್ಕೊಡುವುದೆನಗೀ ಬೆಸನವೆನಂತಂ 

ನುಡಿಯೆ ರಾಮಂ ಮುಳಿದು ರುದ್ರನ ರೌದ್ರಮಂ ತಳೆದು ॥೧೧೦॥ 


ದೆಸೆಯ ಕಡೆಯೊಳು ನಿಲ್ಕೆಮೇಣಾ 

ಗಸದೊಳಿರ್ಕೆ ಪಯೋಧಿಯೊಳ್ಳುಗೆ 

ರಸೆಯೊಳಗೆ ಮೇಣಿರ್ಕೆ ಖೇಚರನಕ್ಕೆ ಸುರನಕ್ಕೆ 

ಬೆಸಸುವುದು ದೇವೆನ್ನನೀಗಳೆ 

ಕುಸುರಿದಜ್‌ವೆಂ ಕರುಳನುಚ್ಚು ವೆ 

ನೊಸೆದು ದೆಸೆವಲಿಗೆದಉುವೆಂ ನಾನೆಂದ ಲಕ್ಷ ನು ॥೧೧೧॥ 


೩೦ ಕುಮುದೇಂದು ರಾಮಾಯಣ 


ಧರೆಯನಾಗಸಕಾಗಸಮನೀ 

ಧರೆಗೆ ಮಾಳ್ಸೆ ಸಂರಾದ್ರಿಯಂ ಕಿ 

ಳಿರದಗಸ್ತ್ಯನ ತೆಅದಿನಬ್ಬಿ ಯನೊಕ್ಕುಡಿತೆ ಕುಡಿವೆಂ 

ಸುರನರಾಸುರ ಖಚರಲೋಕವ 

ನೊರಸಿ್‌ವಯ'ಕ್ಕುವ ಬಗೆಯ ತಂದ 

ರ್ಭರತ ಶತ್ರುಘ್ನರ್ಜನಕನಂ ಖಚರನೊಯ್ದುದಕೆ ॥೧೧೨॥ 


ವಿನಯದಿಂದೆ ಸಮುದ್ರಹೃದಯಂ 

ಜನಪತಿಗೆ ಕೆ ಮುಗಿದು ವಿನಯದಿ 
ನಿತನವಧರಿಸುವುದಂ್‌ನೀವೆಂದಿಂದಕನಿಂತೆಂದಂ 

ಜನಕರಾಜನನೊಯ್ದ ಖಚರನ 

ನನಿತುಮನ್ನೀತನಿಂ ತಿಳಿದು ಮ 

ತ್ತನಂವರಕೆ ಬಳಿಕಂ ವಿಚಾರಿಸಿ ನೆಗಳ್ಹು ದಧಿನಾಥ 1೧೧೩॥ 


ಎನುತವಸುವಡೆದಾ ಮನುಷ್ಯಂ 

ವಿನಯವಿನವಿಂತನಾಗಿ ಕೈಮುಗಿ 

ದನಂನಯದಿನಿಂತೆಂದನಾಗಳು ನೃಪತಿಗತಿವಂದದಿಂ 

ಜನಕರಾಜಂ ಬಂದು ತನ್ನಯ 

ತನುಜೆ ಜಾನಕಿಯಂ ಸ _ಯಂಬರ 
ಜನಿತವೃತ್ತಾಂತಮನಜ್‌ಪಲೆಂದೆನ್ನನಟ್ಟಿದನು ॥೧೧೪॥ 


ಅಂತೆನಲ್ಲಶರಥ ಧರಿತ್ರೀ 

ಕಾಂತನಾಗಳು*ಪಾರಿಹಾಸಂ! 

ಸಂತಸದಿನಾ ಲೇಖಹಸ್ತಂಗಿತ್ತು ಪದಕವನಂ 

ಇಂತಿದಂ ಮೊದಲಿಂದ ಕಡೆವರ 

ನೀಂ ತಿಳಿಯೆ*ಪೇಳೆನೆ ಜನಕವೃ 

ತ್ತಾಂತಮಂ ಪೇಳೆತಗುಳ್ಹಂ*ವಾದಿ ಗಜಕೇಸರಿಗೆ ॥೧೧೫॥ 


ಸಂಧಿ ೩ ಶ್ರೀಶ್ರೀಶ್ರೀ 


1. ನೆ (ಖ) 2. ದೇವೆನುತೆಂದ (ಏ. ಗ) 3. ಭೂರಿ ಹಾಸಂ (ಖ, ಗ) 4. 3 (ಕ) 


ನಾಲ್ಕನೆಯ ಸಂಧಿ 


ವೀತರಾಗಾಯನಮಃಃ 1 
ರಾಗ ಮಾಳವಗಾಳ 


1ಸೀತೆ ಜನಕನೃಪಾಲಕನ ತನಂ 
ಜಾತೆಯಾದುದನೆಜ್‌ಪುವುದು ದೂತಂ! 
ಪ್ರೀತಿಯಿಂದಂ ರಾಮಚಂದ್ರನ ನೋಡಿ ದಶರಥನು ॥ 


ಶ್ರೀನಿಧಿಯ ಜನಕಕ್ಷಿತೀಶನ 

ನೂನ ವೃತ್ತಾಂತವಬ್‌ಮನಂತಾ 

ಜಾನಕಿಯ ಲಾವಣ್ಯಪುಣ್ಮೋದಯಮುಮಂ8 ಮುದದಿಂ 
ಭೂನುತಂಗತಿಕೌತುಕದಿನಾ 

ಸ್ಥಾನಮೆಲ್ಲಂ ಪೊಗಳೆ ಪೇಳ್ಗ್‌ಂ 

ವಕಾನನಿಧಿಗಿಂತೆಂದು ನಯದಿಂ ಸುಕವಿತಿಳಕಂಗೆ ॥೧॥ 


ದೇವ ವಿಂಥುಳೇಶ್ವರನ ವಲ್ಲಭಿ 

ದೇವಿಗೆಮ್ಮ ವಿದೇಹಿಗರ್ಥಿಯಂ 

ನಾವರಿಸೆ ವರಗರ್ಭ ಚಿಹ್ನಂ ಶುಭಮಂಹೂರ್ತದೊಳು 
ಪಾವನರನ*ಮಳ್ಗಳನ*ಖಳಧಾ 

ಶ್ರೀ ವಿನುತರಂ ಗಂಡಂಪೆಣ್ಣಳ 

ನಾ ವನಿತೆ ಬೆಸಲಾಗಲವರ್ಗಳ ಜಾತಕರ್ವುದಲಿ ॥೨॥ 


ಅಸುರನೊರ್ವಂ ಕೋಪದಿಂ ತ 

ತ್ವ ಕೈ ಸವಗೇಹವ ಪೊಕ್ಕು ಮಾಣದೆ 

ಮಸಗಿ ಗರ್ಜಿಸಿ ಗಂಡುಕೂಸಂ ಕೊಂಡಾಗಸಕ್ಕೊಗೆಯೆಂ 

ಅಸಮವೆನಿಪಾ ಮಿಥುಳೆಯೊಳಗೆಯಿಂ 

ದಸದಳಂ ಹಾಹಾನಿನಾದಂ 

ಮುಸುಕಿದುದು ಶೋಕಾಂಧಕಾರಂ ಕೂಡೆ ಪುರಜನವಂಂ nal 


1. x (ಕ) 2. x (ಕ) 3. ಆಳ್ಬಳ್ಗಳ (ಖ) 


ಕುಮುದೇಂದು ರಾಮಾಯಣ 


ಎನೆ ಮುಳಿದು ದಶರಥನೃಪಾಳಂ 

ತನಗೆ ಶೋಕಂ ದುರ್ನಿವಾರಂ 

ಜನಕಪತಿಯದನಳಿದ ಪರಿಯಂ ಕೇಳ್ದು ಬೇಗದಲಿ 
ಜನಿಯಿಸಂತ್ರಿರ್ದಪುದು*ವೆಂನಗತಿ* 

ಘನವೆನಿಪ ಶೋಕಾತಿರೇಕಂ 

ಜನನಿಜನಕರ ಖೇದಮಂ ಹವಣಿಸಂವುದರಿದೆನಲು ॥೪॥ 


ದೇವ ಸಕಳನಿವಿಂತ್ತಶಾಸ್ತ್ರ ಕ 

ಳಾವಿದಂ ವಂತ್ರೊರ್ವನಾಗಳೆ 

ಪಾವನಾಕೃತಿ ಬಂದು ಜನಕಂಗೆಂದನಿಂತೆಂದಂ 

ಆವ ಖೇದಂ ಬೇಡ ನಿನಗೆ ಮ 

ಹಾನುಭಾವಂ ನಿನ್ನ ತನಂಜನಿ 

ಳಾವಿನಂತ ಖಚರೇಶನಾಗಿಯೆ*ಕಾಣ್ಗಿಂತಂ ನಿಮ್ಮ್‌? ॥೫॥ 


ಎಂದನೇಕವಿನಾಣವಂಂ ಪಲ 

ವಂದದಿಂದಂ ಪೇಳ್ದುದಂ ನೃಪ 

ನೊಂದು ಮೂರ್ಚೆಯನೈದಿ ಬಳಲ್ಲ ವಿದೇಹಿದೇವಿಯುಮಂ 

ಬಂದು ಸಂತೆ ಬಸಲು ಬಳಿಕ್ಕಾ 

ನಂದದಿಂದಾಯಿರ್ವರುಂ ನಿಜ 

ನಂದನೆಯ್‌ವರ ಜಾತಕರ್ಮವ ವಾಡಿದರು ದೇವಾ ॥೬॥ 


ಆ ತನೂಜೆಗೆ ಹತ್ತನೆಯ ದಿನ 

ಸೀತೆಯೆಂಬಾ ಪೆಸರನಿಟ್ಟು 

ಪ್ರೀತಿಯಿಂದಂ ಬೆಳಯಿಸುತ್ತಿರೆ ಬೆಳೆದು ವೈದೇಹಿ 

ಸೀತೆದೀಧಿತಿಕಳೆಗಳಿಂದಂ 

ಶ್ರೀತನೂಜನೆ ವಣಾಡಿದಾ ಸಂ 

ಜಾತ ಕೌತುಕದಿಂದ ಕನ್ನೆಯೆನಿಸಿದಳುಕ್ರವಂ್‌ದಿಂ ॥೭॥ 


1. ದೇವಗತಿ (ಖ) 

2. ನಿನ್ನನೆ ಕಾಣ್ಗುಂ (ಐ, ಗ) 
3, ಸಲೆ ವಿಜಾತ (ಖ) 

4, ಕೃಮ ಕ್ಷಮ (ಖ) 


ಕುಮುದೇಂದು ರಾಮಾಯಣ ೩೩ 


ಮಿಸಂಪಶೋಭೆಯಂ ತಳಿರು ಕಾಂತಿಯ 

ನಸವಂಸರನೊದವಿಸಿದಸಂತಾ 

ಕುಸುಮಕೋಮಳೆಯಡಿದಳಿರ್ಗಳ ಮಾಡಲಲ್ಲದೊಡೆ 

ಎಸೆವ ಹವಳದ ವರಾಣಿಕದ ದೆಸೆ 

ದೆಸೆಗೆ:ಪಸರಿಸುವರುಣಕಿರಣವ! 

ನಸುನಗುವ ಸಂಕುವಕಾರ ಕಾಂತಿಗಳೊಳವೆ ಜಗದೊಳಗೆ On 


ಸರಸತರ ವರ ಪದ್ಮರಾಗಾ 

ಧರೆಯ ಮಿಡಿಮೇಗಾಲೆ ಸರಳಳ 

ಸುರುಚಿರಾಕಾರಮನೆ ಬಣ್ಣಿಸಲರಿದು ಫಣಿಪತಿಗೆ 

ಎರಡು ಕಯೊಡೆ ಬೀಳ್ದೆರಡು ಬಲಂ 

ಸರಳ್ಲಳೀರ್‌ಯಕ್ಷಾದಂವೆನಗೀ* 

ಧರೆಯ ಗೆಲಲೆಂದಂಗಜಂ ಪೊಂಗುವನಭಂಗತೆಗೆ | ॥೯॥ 


ಸಾಹಸಂ ಬಣ್ಣಿಸುವೊಡಾ ವೈ 

ದೇಹಿಗೊಪ್ಪುವ ಕಿಜುದೊಡೆಗಳುಂ 

ಮೋಹಮಲ್ಲನ ಪಿಲ್ಲಣಿಗೆಯಂಂತ್ರೆ ಎದೆ ರಂಜಿಪುಡು 

ಸ್ನೇಹದಿಂ ರತಿಪತಿಯ ಘನಕೌ 

ತೂಹಳದ ಲಾವಣ್ಯ ರಸಸಂ 

ದೋಹದಿಂ ಬೆಳಯಿಸಿದ ಕದಳಿಯ ಪೋಲ ಸ ತೊಡೆಗಳನು ॥೧೦॥8 


ಸರಸ ಲಾವಣ್ಯಾಕಿಮೃತಾಯತ 
ತರದವಂಳಿ ಪುಳಿನಸ್ಮಳಿಯವೋ 
: ಲುರಂತರಂ ತಾನಾಗಿ ತೋರ್ಪ ನಿತಂಬಬಿಂಬವನು 
ಸ್ಮರನ"ವೈಯಾಳಿಪ್ರದೇಶಮೊ 
ಧರೆಯ ಚೆಲಂವಿನ ಜನ್ಮಭೂವಿಂಯೊ 
ಪಿರಿದನಜಖ೨ಯೆಂ ಬಣ್ಣಿಸಲು ತಾಂ ತನಗೆ ಸಲೆ ದೇವಾ eel 


1. ಯೆನಿಸಿದ ಕ್ರಮದಿಂ ದಸೆಗೆ ಪಸರಿಸುವರುಣ ಕಿರಣವ (ಕ) 
2. ಯ್ಹುಮೆನಯೆನಗೀ (ಕ) 

3. x (ಕ) 

4, ಕೆ (ಕ) 


೭೪ ಕುಮುದೇಂದು ರಾಮಾಯಣ 


ಉರಗರಂ ಸಲೆ ಗೆಲಿದುದಕ್ಕಿದು 

ನರರನೆಲ್ಲರನಲೆದುದಕ್ಕಿದು 

ಸುರರನಂಡಲೆದುದಕಿದೆಂದೀ ವೂಜುಲೋಕವನು 

ತರದೆ ಕುಸುಮಸರಲ್ಲೆ ಗುಜ್‌ವರಾ 

ಡಿರದೆ ಕಾಮನೆ ಬರೆದನೆಂಬಂ 

ತಿರೆ ತರುಣಿಯ ಶ್ರಿವಳಿರೇಖೆಗಳೆಸೆವುದಂವವನಿಜೆಯಂ (೧೨॥ 


ಸ್ಮರನ ಕಬ್ಬಿ ನ ಬಿಲ್ಲಿದೆಂಬಂ 

ತಿರೆ ಹಿಡಿಯ ನಡಂನಡಂಗುವಂತಾ 

ತರುಣಿ ರತ್ನದ ನಡುವೆ ಕಣ್ಣೊ ಳಿಪುದು ಜನದ ಮನವಂಂ 

ಸುರಭಿಶರ ಮದಕರಿಯ ಸುರುಚಿರ 

ತರವೆನಿಪ ಮದಲೇಖೆಯೆಂಬಂ 

ತಿರೆ ವಿರಾಜಿಪ ರೋಮರಾಜಿಗಳೆಳವೆ ಬಣ್ಣಿಪೊಡೆ IOAN 


ಎನಗೆ ಸರಿ ಗಡ ಚೆಲುವಿನಿಂದಾ 

ತನಗೆ ಸರಿ ಗಡ ಚೆಲಂವಿನಿಂದಾ 

ನೆನುತ ಜೃಂಭಿಸುತೊಂದನೊಂದತಿಕ್ರವಿಂಸಿ ತನಿಗೊಬ್ಬಿ 
ಮನಸಿ'ಜನ.,ಮದರದೆನಿಕುಂಭವ 

ರನನಃಕರಿಸಿ*ಬೆಟ್ಟಿದ* ಬೆಟ್ಟಿದ 

ವೆನಿಸಿ ಸುಖಶೀತಳಪಯೋಧರವೆನಿಸಿಯವನಿಜೆಗೆ ॥೧೪॥ 


ಸಾರತರ ಮಾರಿಸಲ ಮೃದುಳ ಸುಕು 

ವಕಾರ ಸಂಸಿ ಗ್ನಂಗಳನಿಸಿದ 

ಚಾರುಪಂಚಕ ವಕಾಲೆಗಳ ಕೊಲರನಂವಾದವೊಲಂ 
ಧಾರಿಣೀಸುತೆಯೆನಿಸಿಯಜಲತೆ 

ಧಾರಿಣಿಗೆ ಕೌತುಕಮನೀವುದು 

ದಾರಗಂಭೀರಾಕೃತಿಯ ಗುಣಾಧಾರ ರಘುವೀರ 1೧೫॥ 


ನಾನಾನಾ 


. ಸಿಶಯ (ಕ) 
2, ಬಡವು (ಕ) 


ಕುಮುದೇಂದು ರಾಮಾಯಣ ೭೫ 


ಅಸವಂಬಾಣನ ನನಗಣೆಳಂ 
ಸೆವ ಸರಳಾಂಗುಳಿಗಳುಂ ರಂ 
ಜಿಸುವ ಕೇದಗೆಯೆಸಳ್ಗಳೆನೆ*ಶೋಭಿಸುವ ಸೆಳ್ಳುಗುರು* 
ಕುಸುಮಬಾಣನ ವಿಜಯಶಂಖವೆಂ 
ನಿಸಿ ವಿರಾಜಿಪ ಕಂಬುಕಂಠಂ 
ವಸುಮತೀಸುತೆಗಲ್ಲದುಳಿದವರ್ಗುಂಟೆ*ಧಾತ್ರಿ8ಯೊಳು ॥೧೬॥ 


ಸರಸ ಕುಸಂಮಾಯಬಧಸುಧಾರಸ 

ಭರಿತ ರುಚಿರಾರುಣೀಮಣಿಮಯ 

ಸುರುಚಿರ ಕರಂಡಕದಂತೆ ಕಾಂತಿಯ ತಳೆದ ಧರೆಮಣಿಯಕ 

ತರದೆ ಬೆಳಂದಿಂಗಳ ಮೊಳೆಗಳಂ 

ತಿರೆ ವಿರಾಜಿಪ ದಂತಪಂತಿಗ 

ಳರರೆ ಜಾನಕಿಗೊಪ್ಪುಗುಂ್‌ರಾಣಿಯರ ಮಂಖಿವಂಂಕಂರೆ* 1೧೭॥ 


ಕಂದಿಕುಂದಂವ ದಂದಂಗಕೆ ಸಲೆ 

ನೊಂದು ತತ್ಕಾಂತೆಯ ಮುಖೇಂದುವಿ 

ನಂದಮಂ ಪಡೆಯಲೈ ಹರನುರಿಗಣ್ಣ ಬೊಕಿಯುಮಂ 

ಸಂದ ಮಂದಾಕಿನಿಯುಮಂ ಸಾ 

ರ್ದಿಂದು ದಂರ್ಧರ ಘೋರತಪದೊಳು 

ಮೊಂದಿಯುಂ ಸಮಂನಾದನಿಲ್ಲಿನೆ ಸತಿಯ ಮುನ್ನತಿಗೆ 8೧೮॥ 


ಚಕಿತ ಹರಿಣೇಲೋಲಲೋಚನೆ 

ವಿಕಚ ಚಂಪಕ ನಾಸೆಯತ್ಟಳ 

ಸುಕರಕರ್ಣೆ ಸರೋಜವದನೆ!ಸುಖಸುರ*ಸದಸದನೆ 
ಮಕರಕೇತನ ರಾಜ್ಯಲಕ್ಷ್ಮೀ 
*ಮುಕುರಮಾಲಾ"ಲುಳಿತಕುಂತಳೆ 


ಸಕಳ ಶಂಭಲಕ್ಷಣವಿರಾಜಿತೆ ದೇವ ವೆ ದೇಹಿ eal 


1. ಕುಳಿಗೊಂಡೆಸೆವುಗುರ್ಗಳು (ಖ) (ಗ) 2. ಧರಿತ್ರಿ (ಖ, ಗ) 3. ತಳೆದದರ- ಮಣಿಯಂ (ಖ) 
4, ಸಲೆ ರಾಣಿ ಮುಖ ದರ್ಪಣಕೆ (ಖ, ಗ) 5. ಮುಸುಕರ (ಕ) 6. ಭ್ರಮರ ಮಧುಕರ-(ಖ, ಗ) 


C೬ 


ಕುಮುದೇಂದು ರಾಮಾಯಣ 


ಹಲವು ವಣತೇಂ ರಾಮಚಂದ್ರನ 

ಲಲನೆಯಾಗಲೆ ಯೋಗ್ಯ ಜನಕಂ 

ನಲಿದು ಪರಿಣಯನವನೆ ಮಾಡಲು ಸಂತಸೆದಿನಿರಲು 

ಲಲಿತ ದೌವಾರಿಕನಿವೇದಿತ 

ಎಳಸದಾತ್ಮೀಯಾಗಮನನಿರ 

ದಲಘು ಗಮನದೆ ಬಂದು ಬಿನ್ನವಿಸಿರ್ದ ಚರನೋರ್ವಂ ॥೨೦॥ 


ದೇವ ನೆಲ ಬೆಸಲಾದ ತೆಣದಿಂ 

ದಾವ ನೃಪರಂ ಬಗೆಯದುರ್ವಿಯ 

ನಾವರಿಸಿ ವಿಜಯಕಾರ್ಧ! ಹಿವಂ'ಗಿರಿಯೆಂಡೆಗಳೆಂತರದ 
ಭೂವಿಡಿತವರ್ಧನಪುರಾಹ್ಮಯ 

ದಾವಿಷಯದೊಳು ಶಬರಶಿಬಿರಮ 

ತೀವ ವಿಶ್ರುತಮಿರ್ಪುದಲ್ಲಿ ಮಯೂರಮಾಲೆಯೆನಿಪಂ ॥೨೧॥ 


ಹೊಂಗಿ ನಿಜಭಂಜಗರ್ವದಿಂದ ತ 

ರಂಗತಮನೆಂಬಾ ತದೀಶಂ 

ತಂಂಗವಿಕ್ಟಮನೆಯ್ಲೊ*ಶಬರರೌಕೂಡಿಕೊಂಡಿಹನಂ 

ಹೆಂಗಳಂ ಬಾಳಕರ ಮುಂದೆ ಪು 

ರಂಗಳೆಲ್ಲವ ಕೆಡಿಸಿ ಕೊಲುತಂ 

ನುಂಗುವಂತಕನಂತೆ ಪೀಡಿಸುತಾಕ್ರಮಿಸುತಿರ್ದಂ ' ॥೨೨॥ 


ಭೂತಳಮನಾಕ್ರಮಿಸುಂತೆಯ್ದೆಕ 

ಪೋತ ಕಾಂಭೋಜಾದಿದೇಶವ 

ನಾತುರದೆ ಸಲೆ ಕೆಡಿಸಿ ನಮ್ಮಯ ನಾಡಗಡಿಯಲ್ಲಿ 

ಭೀತಿಯಿಲ್ಲದೆ ಸಕಳಜನಮಂ 

ಭೀತಿಗೊಳಿಸುತ್ತಿರ್ದಪಂ ಜಗ 

ತೀತಳದೊಳಿದಿರಿಲ್ಲ ತನಗೆಂದೆಂಬನವನೆನಲು ॥೨೩.॥ 


Rd 


1. ಹೇಮ (ಕ) 
2. ಶರಬರ (ಕ) 


ಕುಮುದೇಂದು ರಾಮಾಯಣ ಎ 


ಬಹುಮದಾಟೋಪದೊಳೇ ಸಿಂಹದ 

ಗುಹೆಗೆ ಕರಿಕಳೆಭಂಗಳೆಯಿತ 

ಪ್ಸಹಿಗಳೆಲ್ಲಂ ನೆರೆದು ಗರುಡನಮುತ್ತಲೆಯಿತಪ್ಪ 

ಸಹಜದಿಂದ ಶಬರನಾಯಕ 

ರಹುದು ತೊದಳೇನೊದವಿ ಬಂದರು 

ವಿಹಗಕೋಟಿಗೆ ಬಿದ್ದನಿಕ್ಕುವೆ ನಾನವಂದಿರನು ॥೨೪॥ 


ರಸೆಯನಾವರಿಸಿತ್ತು ಹತ್ತುಂ 

ದೆಸೆಯನೆಲ್ಲಂ ತೀವಿದಮರಾ | 

ವಸಥಮಂಂ ಪೊತ್ತೆತ್ತಿತೆತ್ತಂ ಪರ್ಬಿತುರ್ವರೆಯಂ 

ಅಸು ಹೃದವನೀಪಾಳಕ ಶ್ರೀ 

ವಿಸರುದುರತರಗರ್ವಮಂ ಪಾ 

ಲಿಸಂತ ನೆಗೆದುದಂ ಜನಕ ಭೇರಿಯ ಭೂರಿ ಭೋಂಕಾರಂ ॥೨೫॥ 


ಅಂತಂ ಚರನಿಂ ಕೇಳ್ತಿ ಮುಳಿದ ಕೃ 

ತಾಂತನಂತಿರೆ ಬರಿಸಿ ಚಾತು 

ರ್ದಂತಮಂ ನಿಜವಿಜಯಗಜಮಂ ಜನಕಪತಿಯೇಣ 

ಸಂತಸದೆ ಪೊಜಮಟ್ಟು ಮಿಥಿಳೋ 

ಪಾಂತದೊಳು ಪೊಜಬೀಡ ಬಿಟ ತ 

ತ್ಯಂತ ಕಡುಪಿಂ ನಡೆಯೆ ಪಯಣದ ಮೇಲೆ ಪಯಣವನಂ ॥೨೬॥ 


ಕಡಲ್ಲ್ಗಳುಪ್ಪಯಣಕ್ಕೆ ನಿಲ್ಲಂವು 

ಗುಡಿಯಗೂಂಟಕ್ಕಡವಿ ನೆಜ್‌ಯವು 

ಬಿಡುವೆಡೆಗೆ ನೆಜ್‌ಯದಂ ಪೊಡವಿ ಗಿರಿ ನೆಜ್‌ಯವೊರೆಗಲ್ಲಿ 

ಪಡೆಯ ಕೆಂಧೂಳಿಂಗೆ ಗಗನದೆ 

ಬಿಡದೆ ಕದಡಿತು ತಡಿಯ ಕೆಸಜಸೊಳಂ 

ನಡೆವ ರವಿ!ತುರಗಂಗಳಾಜವು ಖುರವ*ಕೀಳಲೈ ॥೨೭॥ 


1. ತುರಂಗಳಾಣವು ಕೀಳಲ್ಕೆ (ಕ) 


೩೮ ಕುಮುದೇಂದು ರಾಮಾಯಣ 


ತರತರದೆ ಪಿಂಛಾತ ಪತ್ರಂ 

ಪಿರಿದು ತಮಮಂಮಾಡೆಶಸ್ತ್ರೋ 

ತೃರಕಳಿತ ತೀವ್ಚಾಂಶು ತಗ್ಗಿಸಿ ರವಿನಿವಹದಂತೆ 
ತುರುಗಖುರವೊದವಿಸಲು ಧೂಳಿಯ 

ಕರಿಘಟೆಯ ವಂದಧಾರೆ ಕೆಡಿಸಲಂ' 
ಹರಣಭರಣೀಕ್ಷಮತೆಯಂ ತೋಜಃತ್ತು ಚತುರಂಗಂ 


ಕವಿಯ ಕೀಳಿನ ಬಾರೆಹದ ಬ 
ಲುವಿಲ್ಲನಾಕಾಸೂತ್ರಿಕೆಯ ಕೊಂಡೆಯ 

ವಿವಿಧ ಕಡಿಯಣ ಚವುರಿ ಪರಿಗಳ ಜೋಡು ಹಕ ರಿಯ 
ಹವಣುಗಳಿದ ತುರಂಗಕೋಟಿಗ 
ಳವಯವದಿನೊಯಕ್ಕಾರದಿಂತಳ 
ರ್ದವುತವಕದಿಂ8ರಣರಸಿಕರೆನಿಸಿದ ರಾಯರಾವುತರ 


ಹೊರಜೆ ಹೊಕ್ಕುಳು ಘಂಟೆ ಡಕ್ಕೆಯ 
3ಪರಿಪರಿಯಗುಳ ದಾನೆಕಾಖರಂಕಿ 

ಬಿರುದ ಜೋದರ್ಮನ್ನಣೆಯ ಮಾವಂತರಿಂದೆನೆದಂ 
ಸುರಿವ ಮದಧಾರೆಗಳ ಬಲುಸರಿ 

ಧರೆಯ ಸಂಕಿಳವಾಗಿ ವಕಾಡ 

ಲ ೃರಿಘಟೆಗಳಿರದೆಯ್ದೆ ತಳರ್ದವು ಕುಲ*ಗಿರಿಗಳಂತೆ* 


ಮೀಳಿರೆ ಹಳವಿಗೆಯೆಸೆವ ಸಾರಧಿ 
ತಳರೆಹಯತತಿಯವನಿಪಾಳರು 
ಹಲವು ಪರಿಯಾಯುಧವ ತೀವಿ ಮಹಾಜಿಲಂಪಟರು 
ಬಳವದಹಿತ ಪತಾಕಿನಿಯನ ; 
ಗ್ಗಳಿಕೆಯಿಂದಂ ಮುತ್ತಿವುಜ್ನುಗ 
ವಳವಿಗಳಿಯಲು ರಥ ನಡದವತಿರಥ ಮಹಾರಥರಾ 
]. ಕೂಡೆ (ಕ) 
2, ತರತರದೆ (ಖ, ಗ) 
3. ಪರಿಯ ಪರಿಗುಳ ಹಜಕಾರರು (ಕ) 
4, ಗಿರಿಗಳೆಂಬಂತೆ (ಐ, ಗ) 


1೨೮॥ 


॥೨₹॥ 


NAO 


॥೩()॥ 


ಕುಮುದೇಂದು ರಾಮಾಯಣ ೭೯ 


ಪರಿಪರಿಯ ಕೈದುಗಳೆ ಯಮನನು 

ಚರರ ಕಡುಪಿನ ಸುಭಟಕೋಟಿಗ 

೪ಿರದೆ ತಮತಮಗೆಯ್ದೆ ಭಾಷೆಯ ಕೊಡುತ ಬರೆ ಬಂದು 
ಹರಿಕುಲಾಂಬರಭಾನು ನಿಜಸಿಂ 

ಧುರವರಸ್ಕಂಧದೊಳು ನಿಂದಾ 

ದರದೆ ಗರುಡವ್ಯೂಹವಣಾಗಿರೆ ಮೋಹರಿಸಿ ಬಲವಂ ॥೩,೨॥ 


ಅಂತು ಜನಕನೃಪಾಳಕಂ ದೂ 

ರಾಂತರದೊಳಾಂತಿರ್ದ ಶಬರರ 

ನಂತ ಚಾತುರ್ದಂತಮಂ ಪರಿಪರಿಯ ಹಳವಿಗೆಯಂ 

ಮುಂತೆ ಕಂಡಂ ಕಡುಪಿನಿಂ ಕ 

ಲ್ಬಾಂತಕಾಲದ ವಿಳಯಜಳಧರ 

ದಂತೆ ಮೆಯ್ವೆ ಚ್ಚಿದ ತರಂಗತಮ ಫಣಿವ್ಯೂಹವನು. TEEN 


ಯಮನ ಕುಳಿಕನ ಕಾಳರಾತ್ರಿಯ 

ತಮದ ಯಮಂನಾನದಿಯ ಸೂರದ 

ಯಮ ವಂಹಿಷದರ್ದಪ್ರಹಾರದ ರಾಹುಕೇತುಗಳ 

ಲಮವಂ ನಡೆವತಮಾಳಕಾನನ 

ಸವಂಂದಯದವೊಲು ವೀರಮಂದ್ರೆಯ 

ತವಂತಮಗೆ ಕೊಂಡೊರ್ವನಿಂ ವನಚರವಡೆಯ ಕಂಡು ॥೩೪॥ 


ನರಿಯ ಕಾಗೆಯ ಹುಲಿಯ ಗಿಡೆಗನ 

ಮರೆಯ ಹದ್ದಿನ ಠೆಕ್ಕೆಯಂಗಳ 

ಪರಿಪರಿಯ ಚವುರಿಗಳ ಬಿರಂದಿನ!ಬೀರರಡ್ಡ ಣದ" 

ಧರೆಯ ತೀವಿದ ಕಾರಿರುಳವೋ 

ಲಿರದೆ ನಾಗವ್ಯೂಹವನಾಗಿರೆ 

ಧರಣಿಪತಿ ಜನಕಂ ಕಡಂಪಿನಿಂ ಕಂಡನಾ ಬಲವಂಂ ॥೩೫॥ 


1. ಬಿರುದೆನಡ್ಡಣದ (ಕ) 


೮೦ 


ಕುಮುದೇಂದು ರಾಮಾಯಣ 


ಅದಿರದಂತೆಡವಂಕ ಬಲವಂ 

ಕದ ಚವುರಿಯಂ ಬೀಸಿ ಮೇಲ್ವಾ 

ಯ್ಹುದಕೆ ತನ್ನಯ. ಸೇನೆಯುತ್ಸುಕವಾಗಂತಿರ್ಪುದುವುಂಂ 

ಪದೆದು ನೋಡುತ್ತಿರ್ಪಿನಂ ಬಂ 

ದೊದವಿದುತ್ಸವದಿಂದಲೊರ್ವಂ 

ಮುದದಿ ಗುಡಿವಿಡಿದಾಲು!ತೆಯ್ತಂದೆಂದ!ನಿಂತೆಂದು 8೩೬ ॥ 


ದೇವ ನಿನ್ನಳಿಯಂದಿರಂ ಧಾ 

ತ್ರೀವಿನಂತರಂ ರಾಮಲಕ್ಷ್ಮಣ 

ದೇವರೆಂ ದಶರಥನ ಪಾಳಂ ಕಳುಹಿ ಬಂದವರು 

ಈ ವಿಜೃಂಭಿಪ ಸೇನೆಯೆಲ್ಲವ 

ನೋವಿಸದಿಬ್‌ದಂಜದೆ ತಜ್‌ದರಿ 

ದಾವಗಣ್ಯಂ ಹಿಡಿವಡೆಂದಂ ಶಬರವಲ್ಲಭನ ॥2.೭1 


ಎನಲೊಡಂ ಸಂತಸದಿನಾಗಳು 

ಜನಕಪತಿಯವಂಗಂಗಚಿತ್ತವಂ 

ನನುನಯದಿನಿತ್ತೆಲ್ಲ ಬಂದರು ರಾಮಲಕ್ಷ್ಮಣರಂ 

ಎನುತಮಿರ್ಪಿನಮಿತ್ತಲಂತಾ 

ವನಚರರ್ಮುಳಿದಾತರಂಗತ 

ಮನಪಿಡಿದುತಂದೊಪ್ಪಿಸಿದರಾ ಮಿಥುಳೆಯಧಿಪತಿಗೆ ॥೩೮॥ 


ಬರೆ ತರಂಗತಮಂಗೆ ಜನಕ 

ಕರುಣದಿಂದಭಯವನೆ ಕೊಟ್ಟಾ 

ದರದೆ*ದಶರಥಸೂನಾುಕಿಬಂದಿಲ್ಲಿರ್ದರೆನೆ ಮಂದದಿಂ 

ಧುರಕ್ಕೆ ದಶರಥನೃಪತಿ ಸುತರಂ 

ಭರದೆ ಕಳುಹುಗಂವೆಂಬ ಶಂಕೆಯಿ 

ನಿರದೆ ಕೆಟ್ಟುದು ಶಬರಬಲವೆಂದಂ ಪುಳಿಂದಕನಂ IAN 


——— 


1. ಗೆಯ್ತದೆಂದ (ಬ) 
2, ದಾಶರಥಿ (ಬ. ಗ) 


ಸ ಕುಮುದೇಂದು ರಾಮಾಯಣ ೮೦ 


ಎನಲೊಡಂ ಮಗಧೇಶನಾಗಳೆ 

ಮನದೆಗೊಂಡೀ ರಾಮಲಕ್ಷ್ಮಣ 

ರನುಪವಣನ ಪರಾಕ್ರಮದ ತೇಜದ ಪೊಡರ್ಪುಗಳುಂ 
ಅನುನಯದಿನಾಸ್ಕಾನದೊಳು ಸಲೆ 

ವಿನಯ ವಿನಮಿತರಾಗಿ ಬಳಸಿದ 

ಜನಕ ಮಂತ್ರಿ ಪಸಾಯ್ತ ಸೇನಾವರರ ಮುಂದೆಂದಂ 8೪೦॥ 


ಅವರು ಸಾಧಾರಣರೆ ಭರತ 

ಕೃವತರಿಸಿದೆಂಟನೆಯ ಬಲಕೇ 

ಶವರು ದಶರಥತನುಜರಿಂತೀ ರಾಮಲಕ್ಷ ರಂ 

ಅವರ ಹೆಸರಿಗೆ ಶಬರಸೇನಾ 

ನಿವಹ ಕೆಡೆವುದಿದಾವ ಕೌತುಕ 

ವವರೆ ಭರತತ್ರಿಖಂಡಮಂಡಳಗಧಿಪತಿಗಳಲ್ತೆ IYO 


ಧೆ ರ್ಬದಿಂದೌದಾರ್ಯದಿಂ ಗಾಂ 

ಭೀರ್ಯದಿಂ ಘನ ಶೌರ್ಯದಿಂದಾ!ನಿಜ 

ವೀರ್ಯದಿಂದಾ* ದಾಶರಥಿಗಳ್ಳಾ ರು?ಸರಿಯೆನಲುಃ 

ಕಾರ್ಯಮೆನಗಿದು ಕೊಟ್ಟಿ ನಾಂ ತಾ 

ತ್ಪರ್ಯದಿಂದಂ ಜಾನಕಿಯನಾ 

ಶ್ಚರ್ಯವಿಕ್ರಮ ರುಮಚಂದ್ರಂಗಜ್‌ದಿಹುದು ನೀವು ॥೪೨॥ 


ಎಂದು ನುಡಿದಾ ಶಬರಪತಿಯಾ 

ನಂದದಿಂ ಬೀಳ್ಕೊಟಂ ಸ ದೇಶವ 

ನೆಂದಿಗಂ ಬಾಧಿಸದ ತೆಜಿದಿಂದಾಜ್ಞೆಯಂ ಮಾಡಿ 

ಕಂಂದಬಂಧುರ ಕೀರ್ತಿಯ 

ಓಂದಂ ತಳರ್ದತಿ ಬೇಗದಿಂದಂ 

ಬಂದು ಮಿಧಿಳಾಪುರದೊಳಿರೆ ದೇವೇಂದ್ರ ಲೀಲೆಯೊಳು ` IVAN 


1. x (ಕ) 


2. ಸರಿಯಿಲ್ಲೆ ನುತ್ತಿರಲು (ಖ) ಸರಿಯಿಲ್ಲೆಂದೆನುತ್ತಿರಲು (ಗ) 
6 


೮೨ 


pA 


ಕುಮುದೇಂದು ರಾಮಾಯಣ 


ಜನಕರಾಜಂ ರಾವಂಚೆಂದ್ರಂ 

ಗನುನಯದಿ ಜಾನಕಿಯನಿತ್ತುದು 
ಜನಜನಿತಮಾಗಿರಲು ನಾರದನಾನುಡಿಯ ಕೇಳ್ದು 
ಮನದ ಕೌತುಕದಿಂದ ನಭದಿಂ 

ವನಜಮುಖಿಯಂ ನೋಡಲೆಂದಾ 

ಮುನಿ ವಿದೇಹಿಯಸುತೆಯ ಕನ್ಯಾಮಾಡಕೆಯ್ತಂದಂ 


ಅಂತು ಬರೆ ವೈದೇಹಿ ಮುದದಿಂ 

ಕಂತುರಾಜನ ಮಂತ್ರದೇವತೆ 

ಯಂತೆ ರನ್ನದ ಮಂಟಪದೊಳಿರೆ ಸಖಿಯರುಂ ತಾನುಂ 
ಭ್ರಾಂತನಾರದನವರ ಮುಂದ 

ತ್ಯಂತ ವಿಕಟವಿಕಾರಗಿರಿ ಕಂ 

ಡಂತೆ ಭರದಿಂದೋಡಿಪೋಗಿಯೆ ಕದವನಿಕ್ಕಿದರು 


ಎನೆ ನಗುತ್ತದ ದಶರಥನೃಪಾಳಂ 

ಮುನಿಗೆ ತನಗೇಕೀ ವಿನೋದಂ 

ವನಿತೆಯರ್ಕಳು ಬೋಳುಕಚ್ಚುಟ ಗುಂಡಿಗೆಯ ಕಂಡು 
ಕನಲದಿರ್ಪರೆ ಮರುಳುವಾಾತಂ 

ನೆನೆಯಲೇಂ ಪೇಳೇಳ್ತುದಂ ನೀಂ 

ಮುನಿದು ಹೋದನೊ ಕಾಹಿನವರ್ಮೆಣ್ತಗುಳ್ಬರೊ ಜಡಿದು 


ತೂಗುತಂ ಕಡಿತಲೆಯನಾಗಳಂ 

ಬೇಗದಿಂ ಬರೆ ಕಾಪಿನವರಿರ 

ದಾಗಸಕ್ಕೊಗೆದಂತೆ ಕೈಳಾಸಾಚಳೇಂದ್ರಕ್ಕೆ 

ರಾಗಿ ನಾರದ ಪೋಗಿ ಕಡು ಬೆಂ 

ಡಾಗಿ ತಾಂ ಮಾಡಿದಕೆ ತಾಂ ಬೇ 

ಲಾಗಿ ತದ್ದಿರಿವರದ ತಪ್ಪಲ ಬನದೊಳವತರಿ*ಸಿ* 


pS 


. ಸಿದಂ (ಖ, ಗ) 


॥೪೪॥ 


PHN 


॥೪೬॥ 


॥೪೭॥ 


ಕುಮುದೇಂದು ರಾಮಾಯಣ 


ಪಳುಕಿನೊಂದು ಶಿಳಾತಳದೊಳುಜ 
ಬಳಲಿಕೆಯನಾಬ್‌ಸಿ ಬಳಿಕ ೦ 

ತಳೆದು ಮತ್ತಂ ಕೋಪಮಂ ದುರ್ಬುದ್ದಿಯಿಂದಿರದೆ 
ಲಲನೆ ಜಾನಕಿಯಾಕೃತಿಯಲತಿ 

ಲಲಿತಮಾಗಿರೆ ಬರೆದ ರಾಗಾ 
3ಎಳನೊಲಿದು`ವಿದ್ಯಾಧರಶೆ ಶ್ರೀಣಿಗೆ ಭರದೆ ಪೋಗಿ 


ಅಳವಿಗಳಿದುದ್ಯಾನ ಚಯದಿಂ 

ತಳತಳಿಪ ಹೊಂಗೋಟೆಯಂ ಕ 

ಣ್ಲೊಳಿಪ ವಿದ್ಯಾಧರನ ರಥನೂಪುರಚಕ್ರವಾಳಂ* 
ಪೊಳಲನಾಳ 2 ವಿಯಚ್ಛ್ಚರೇಶ್ನ ರ 

ತಿಳಕನೆನೆ ನೆಗಳ್ಹಿಂದುಗತಿಯ 
ತ್ತಳಗಮಾಗಿರ್ದೊೋಲಗಕ್ಕದ ಕೊಂಡು ಪುಗುತಂದಂ 


ಖಚರಪತಿಯಿರದಾತನಂ ಕಂ 

ಡಂಚಿತ ಭಕ್ತಿಯ ಮಾಡಿ ಬಳಿಕಂ 

ರುಚಿರತರವಹ ಚಿತ್ರಪಟಮಂ ನಾರದಂ ಕೊಟು ಹ 
ಅಚಳಚಿತ್ತದಿ ನೋಡು ನೀನಿದ 

ಸುಚರಿತಂಗೆ ಭವತ್ತನೂಜೆಗೆ 

ರುಚಿರಕೋಮಳೆಯುಂ ಪ್ರಭಾಮಂಡಳಗೆ ತಕ ೈಳಂದಂ 


ಸಜಯನಿಟ್ಟಳವಳಿಕೆ ರೇಖೆಯ 

ನಿಂಗೆ ಬಣ್ಣದ ಜಾತಿ ಭಾವದ 

ನೆಜ್‌ವಣಿಗೆಯಿಂ ಬಲಿದು ನಿಪುಣತೆ ಕಣ್ಣೆ ಸೊಗಯಿಸಲು 
ನೆಖ್‌ದಂ ನೋಡುವ ಸಭೆಗೆ ರಸಕ 

ಣ್ಹೆಜ್‌ಯೆ ಪಸರಿಸಿದಿಂದ್ರಧನುವಿನ 

ತೆಜದಿ ಮಣಿಭಿತ್ತಿಗಳೊಳದು ಪ್ರಜ ೈಳಿಸೆ ನೋಡಿದನು 


. ವಿಳನೊಳಿದು ವಿಳನಂದು (ಗ) 
ಫಿ. 


ವಾಳಪುರಂ (೫) (ಗ) 


೮೩ 


॥೪೮॥ 


॥೪೯॥ 


SON 


॥೫೧॥ 


೮೪ 


ಕುಮುದೇಂದು ರಾಮಾಯಣ 


ಶತಮಖನನುಳಿದಿರ್ದ ರಂಭೆಯೊ 

ವತನುವಂ ಬಿಟಿ ರ್ದ ರತಿಯೋ 

ಶತದಳಾಕ್ಷನನಗಲ್ಲು ರಂಜಿಸುತಿರ್ದ ಪದ್ಮಿನಿಯೊ 
ಅತಿಕುತೂಹಳದಾಯಿಯೆನೆ ಪೀ 

ನುತ ಯುವತಿರತ್ನಂ ದಿಟಂ ಮ 

ತ್ಸುತ ಪ್ರಭಾಮಂಡಳನ ಕಂಠಾಭರಣಮೆನೆ ಯೋಗ್ಯಂ 


ಆರ ಮಗಳಿಂತೀಕೆಯೆಂದು ವಿ 

ಚಾರಿಸಲು ಖಚರಂಗೆ ನುಡಿದಂ 

ನಾರದಂ ವಿಧಿಳಾಪುರಾಧಿಪ ಜನಕ ಭೂಭಃಜನ 
ನಾರಿಯೆನಿಪ ವಿದೇಹಿಗಿಂತೀ 

ಕೈರವಾಯತ ನೇತ್ರೆ ಪುಟ್ಟಿದ 
ಛಾರಿಗಂಗನೆಯಾದೊಡಾತಂ ಭರತದಧಿಪತಿಯಂ 


ಆತ ಭೂಚರ ಖೇಚರೇಂದ್ರ 
ವ್ರಾತಕೆಯ್ದಧಿನಾಥಗಿದುವಿ 

ಖ್ಯಾತಗಿಂತಿದ ಮಜ್‌ಯದಿರಿ ನೀವೆಂದು ನಾರದನು 
ಪ್ರೀತಿಯಿಂದಂ ಪರಸಿ ಪೋಗಲಂ 
ನೀತಿವಿದನಿರದಿಂದುಗತಿಯಂ 

ತಾತನೆಂದುದನಜಖ್‌ಪ ಸೀತೆಯ ತಹುದುಮೆನಲವರು 


ಕುಡದೆ ತಂದಡೆ ಖಚರಕುಳಮಂ 


ಬಿಡದು ದುರ್ಯಶ ಮಾವಪರಿಯಿಂಂ 


ಕುಡರು ನೀಚರ್‌ ಭೂಚರರ್ಬೇಚರರ್ಗೆ ಸಂತೆಯರನು 
ತಡೆಯದಿಂತಿದಕೇನುಪಾಯಂ 
ನುಡಿಯಿಮೆನಲಿಂತೆಂದು ಸಚಿವ 

ರ್ನುಡಿದರಿಲ್ಲಿಗೆ ಜನಕನಂ ತರಿಸುವುದುಪಾಯದಲಿ 


ಎನೆ ಮನದೆಗೊಂಡಿಂದು ಗತಿಯಿರೆ 
ಏನಯದಿಂ ಮತ್ತೊರ್ವ ಖೇಚರ 
ನನಂನಯದಿನಿಂತೆಂದನಾಗಳು ಚಪಳಗತಿಯೆಂಬಂ 


॥೫೨॥ 


NSA 


HSV 


IAA 


ಕುಮುದೇಂದು ರಾಮಾಯಣ ೮೫ 


ಎನಗೆ 'ಬೆಸಸವುದೀ ನಿಯೋಗವ 
ಜನಕನಿಲ್ಲಿಗೆ ಬಂದನೆಂದಿಹು 
ದೆನಂತ ತಳರ್ದಂ ಖಚರಪತಿಯಂ ಮುದದಿ ಬೀಳ್ಕೊಂಡು ॥೫೬॥ 


ವನಿತೆ ತನಗಂ ತಾನೆ ಧಾತ್ರಿಯ 

ವಿನುತನಪ್ಪುದನಜ್‌ದು ಕೌತುಕ 

ವನೆ ತಳೆದು ಮಂದದಿಂ ಪ್ರಭಾಮಂಡಲನಿರಲು ಭರದಿಂ 

ಜನಕನಂ ತರಲಿತ್ತು ಸಭೆಯಿಂ 

ಘನಪಥಕ್ಕಾ ಚಪಳಗತಿ ಮಿಂ 

ಚಿನವೊಲೊಗೆದಿರದೆಯ್ದಿ ಬಂದಂ ಮಿಧಿಳೆಯಂಪವನಕೆ ॥1೫೭॥ 


ಬಂದು ಗಗನಾಧ್ವಶ್ರಮವನಾ 

ನಂದನದೊಳಿರ್ದಾತ ಕಳೆದಾ 

ನಂದದಿಂದಂ ಕುದುರೆಗರ್ಥಿತನೆಂದಜ೨ದಂ ಜನಕಂ 

ಕಂಂದ ಮಂದಾರೇಂದಂ ಚಂದ್ರಿಕೆ 

ಯಿಂದ ನಿರಸಿದಂದದಿಂ ಚೆಂ 

ಲ್ಹೊಂದಿರಲು ಕತ್ತಳನ ರೂಪಂ ತಳೆದನಾ ಖಚರಂ NASH 


ಸಂದ ರವಿರಥ'ದೇವ'ಹಯಮೊ ಪು 

ರಂದರನ ಮೇಣ್ತುರಗರತ್ನಮೊ 

ಎಂದು ಲೋಕಂ ನೋಳ್ಪಚೆಲುವಂ ತಳೆದು ಮುಗಿದಂತೆ 

ಬಂದು ಪುರಮಂ ಪೊಕ್ಕು ಜನಮಂ 

ಚಂದಚಂದದಿ ಕಾಡುತಂ ಕಡು 

ಹಿಂದ ಸೂಕಳತೆಯನೆ ಕೆ ಕೊಂಡೆಯ್ದ್ದ ತವರವರಂ ॥೫೯॥ 


ಹೊಳೆವ ಮಂಡಿಸುವೊತ್ತುವೆತ್ತುವ 


ಮಲೆವ ಹೋಗದೆ ನಿಲುವ ಮೆಯ್ಯಂ 
ಬಲಿವ ಹೊಯ್ಲಂ ಮೇದು ಸುಯ್ಯಂ ನುಂಗುವುರವಣಿಪ 


1. ದೆಸೆವ (ಐ, ಗ) 


ಕುಮುದೇಂದು ರಾಮಾಯಣ 


ಮುಳಿವ ಘೋಳಿಗೆಯಿರ್ದ ಠಾವಿಂ 
ತಳರದಿರ್ಪಾಕಡವಗಳ ಬಿಡದ 
ಳಲಿಸುವ ಸೂಕಳತೆಯಂ ಕೆ ಕೊಂಡುದಾ ತುರಗಂ nO 


ಎಲಲೆ ಸಾರ್ಸ್ಸಾರೆಯದ್ದದೆಯಜ್‌ 

ತೊಲಗು ತೊಲಗಿತ್ತತ್ತ ಬಾಬಾ 

ನಿಲುನಿಲುಬುಬು ಕೂಗು ಕೂಗೆಂದೆಂಬ ಪುರಜನದ 

ಕಳವಳವ ಕರದಿರದೆ ಜನಕಂ 

ಬಳಸಿ ಬರೆ ವಾಹಕ3ನೃಪಾಳಾ 

ವಳಿ!ಕುದುರೆಯಂ ನೋಡಲೆಂದರವಂನೆಯ ಪೊಜಮಟ್ಟ ಂ ॥೬()॥ 


ಧರಣಿಪತಿಯೆಳ್ಳಂದು ನೋಡು 

ತ್ತಿರೆ ತುರಗವಾಕ್ಷಣದೊಳೇ ತ 

ನ್ನುರವಣೆಯನುಳಿದುದು ಸಮೀಪದ ವಾಹಕರ್ಪಿಡಿದು 

ಭರದೆ ಕಡಿವಣವಿಕ್ಕಿ ಹಲ್ಲಣಿ 

ಸಿರದೆ ಗುಂಥಾಗುಂಧಿನಿವಳಿಯ 

ನರರೆ ಚಿತ್ತೈಸೆಂದು ತೋಅ೫ಿದರೇ೫ ಕುದುರೆಯನು ॥೬,೨॥ 


ಇದಲ ಚೆಲುವಿಂತಿದಣ ಆರೆಗ 

ಳಿದ ಸಂಳಿಯಿದಜಖಳ ಲಕ್ಷಣ 

ವಿಂದಕೆಯುಂಟಿದಂ ಸೂಕಳವೆಂ ಗೆತ್ತಿರ್ದೆವಿನ್ನೆವರಂ 

ಇದು ನಮಗೆ ವಾರುವವಿಂದಂ ಪು 

ಣ್ಯದೊಳೆ ಕಂಡೆವು ಕೊಂಡುಪೋ 

ಗೊಯ್ದಿ ದನಿರದೆ ವಾರುವದ ಮಂದಿರದಲ್ಲಿ ಕಟ್ಟಿಸಿದಂ ॥೬೩,॥ 


ಎಂದು8ನಿರವಿಸಿಪೋಗಿ ಮಹುದಿನ 
ಕಂಡು ಮತ್ತೊಂದಾನೆಯಂ ಭರ 
ದಿಂದ ನೋಡಲ್ಪೋಗಿ ಬರುತಂ ಮಾಯದಶ್ವವನು 


——— 


1. ನೃಪಾವಳಿ (ಖ, ಗ) 
2. ನಿಯವಿಂಸಿ (ಖ, ಗ) 


ಕುಮುದೇಂದು ರಾಮಾಯಣ ೮೭ 


ತಂದು ತೋಲ ನ್ಯಪಾಲನದವಾ 
ನಂದದಿಂದಿರದೇಜನ ನೋಡ . 
ಲಿಂದ ನಿವಳಿಯ ನೆವದೆ ಗಗನಕೊಯ್ದುದದು ದೇವಾ ॥೬೪॥ 


ಬಲುಹು ವಾಘೆಯ ವಾಫೆಯೆಚ್ಚಣು 

ತಳೆದ ಕೂರಸಿ ಬೆರಳ ಚಮ್ಮಟಿ 

ಚೆಲುವ ಬಯಸಿಕೆಯಂ ಕವಣಿಯವದಾಸವೆಸೆದಿರಲೂ 

ಜಲದ ಪಥದೊಳು ನಡೆವ ಶಕ್ತನೆ 

ಗೆಲುವ ರೇಖಾಯ್ದ ತೆಯೊದವಿರೆ 

ಕುದುರೆಯೊಡನೆಣಗಿಸಿದನಂತಿರೆ ಪೋದನಂಬರಕೆ ॥೬೫॥ 


ಸಂರನೊ ಮೇಣ್‌ ಖಚರನೊ ಜನ್ಮಾಂ 

ತರ ವಿರೋಧಿಯಂದೋರ್ವನಿಂತೀ 

ತುರಗವೇಷದೆ ಬಂದು ನೃಪನಂ ಕೊಂಡೊಯ್ದನೆಂದು 

ಪುರಜನಂಗಳ್ಳಾಯ ಬಿಟ ಳು 

ತಿರಲದೊರ್ವ ನಿಮಿತ್ತಕೋವಿದ | 
ನಿರದೆ ಬರ್ಪಂ ಜನಕನೆನಂತಂ ಕಳೆದನವರಳಲಂ ॥೬೬॥ 


ತುರಗವೆತ್ತಲು ಜನಕಪತಿಯಂ 

ತ್ವರಿತದಿಂ ಕೊಂಡೊಯ್ದು ವಿದ್ಯಾ 

ಧರ ವಿಷಯದೊಳಗೆಸೆವ ರಥನೂಪುರ ಚಕ್ಪವಾಳಕ್ಕೆ 

1ಪುರದ ಬಹಿರುಪವನದೊಳಾಗವ 

ತರಿಸಿ ನಿಂದಿರಲಾ ವಸಂತನ 

ಪರಿಯೊಳಾವನವೀಧಿಯೊಳು ಬಂದಿಳಿದನಾ ಹಯವ ॥೬೭॥ 


ಎಳೆಯ ಮಾಮರದಡಿಯೊಳೊಯ್ಯನೆ 


ಕಳೆದು ತಳೆದು ಶ್ರಾಂತಿಯಂ ತ 
ನ್ನೊಳೆ ವಿಚಾರಿಸಿ ದಾರುಣದ ಸಂಸಾರದುಸ್ಥಿ ತಿಯ 


1. ಪುರಜನದ ಬಹಿರುಪವನದೊಳವ (ಖ, ಗ) 


೮೮ ಕುಮುದೇಂದು ರಾಮಾಯಂಣ 


`ನಳಿನದಳೆಗತಜಳದವೊಲು* 
34 ನೇ ಗರಿಯ ಹಿಂಭಾಗದಲ್ಲಿರುವ ಈ ಪದ್ಯವು ಅರ್ಧವಾದನಂತರ ಸುಮಾರು ಅರ್ಧಗರಿಯ 
ಮೇಲೆ ಏನೂ ಬರೆದಿಲ್ಲ. 
ಮನದ ಕೋಪವನಜ್‌ಯಲೀಯದೆ 
ಜನಕಪತಿಯಿಂತೆಂದನಾಗಳು 
ತನುಜೆಯಂ ರಾವಂಂಗೆ ಕೊಟೆ ಬಂ ದಶರಥ ಸುತಂಗೆ 
ಜನಜನಿತವಿದು ವೀಣಾ ಕೊಟ ಡೆ 
ಜನಿಯಿಂಸದೆಯಪಕೀರ್ತಿ ನೀನುಂ 
ಮುನಿಯದಿರು ನಂಡಿದೆರಡುನುಡಿವವನುಂ ನೃಪಾಳಕನೆ 1೭೭॥ 


ಭರದೆ ಸನ್ಮತಿವೆಸರವಂ ಖೇ 

ಚರನದೊರ್ವಂ ನಂಡಿದನಾಗಳೆ 

ತರುಣಿಯರ್‌ನಾರಾರು ಬೇಡರ ರಾಜಪುತ್ರಕರು 

ಎರೆದೊಡಂತೀವುದೇ ವಿಚಾರಿಸಿ 

ದೊರೆಯದು ಕುಲವಜೋದು ಎದ್ಕಾ 

ಪರಿಣತೆಯನಖಳದೀವುದೆಂಹಡೆ ಜನಕನಿಂತೆಂದಂ ॥೭೭!॥ 


ಅವರ ಕುಲವಿಕ್ಷಾ )ಕುವಂಶಂ 

ಭಂವನಭುಂಂಭುಕಮುಜನಯಂದಿರೆನಿಪ 

ವಿವರು ಸಾಧಾರಣ ಪುರುಷರೇ ರಾಮಲಕ್ಷ್ಮಣರು 

ಅವನಿಪತಿ ದಶರಥನ ಸುತರಿಳೆ 

ಗವತರಿಸಿದ ಬಲಾಚ್ಯುತರನೀ 

ವವರನೇಳಿಸಬೇಡೆನೆಲು ಮುಳಿದಿಂದುಗತಿಯೆಂದಂ ॥೭೮॥ 


1. x (8) 
2. ಇಲ್ಲಿಂದ 77 ನೇ ಪದ್ಮದವರೆಗೆ ಯಾವ ಪ್ರತಿಯಲ್ಲೂ ಇಲ್ಲ (ಗದ್ಯದಲ್ಲೂ ಇಲ್ಲ) ಮುಂದೆ 
ಗರಿ ಖಾಲಿ. 


3, ನಾರಾದೊಡಂ ಬೇಡರೆ (ಖ) 


ಕುಮುದೇಂದು ರಾಮಾಯಣ 


(1 


ಹಿರಿದು ವಾತೇಂ ಖೇಚರರ್ಭೂ 

ಚರರೆನಿಪ್ಪೀ ನಂಡಿಯ ಪಟ್ಟಾಂ 

ತರವನಲ್‌ಯದೆ ಪಕ್ಷಮೇನೆನೆ ಜನಕನಿಂತೆಂದಂ 
ಪುರುಜಿನಾದಿಗಳಾದಿತೀರ್ಥೆೇ 

ಶ್ವರರೊಳಂ ಭರತಾದಿ ಚಕ್ರೇ 

ಶ್ವರರೊಳೆಂ ಬಲವಾಸುದೇವರೊಳಾರು ಖೇಚರರು 


ಇಂದುಗತಿಯಿಂತೆಂದನಾಗಳು 

ದುಂದಂಭಿಧ ಶನಿಯಿಂದ ಹಲಹಲ 

ವಂದದಿಂ ನುಡಿದಧಿಕವನು ಮೆಖ್‌ಯಲ್ಲೆನೀವೇಡಾ" 
ಮುಂದೆ ಮತ್ತೊಂದಂ ನುಡಿಯದಾ 
ನಂದದಿಂದೆದೆಕೊಂಡು ಕೇಳಿದ 

ನೊಂದೆ ನಮಗೆ ಪರೀಕ್ಷೆ ಭೂಚರ ಖೇಚರರ ಬಲಕ್ಕೆ 


ಪುರುಜಿನೇಶ್ವರ ಸನ್ನಿಧಾನದೊ 

ಳುರಗರಾಜಂ ನವಿಂವಿನಮಿಗ 

ಳ್ಳುರಗ ವಿದ್ಯಾಧಿಷ್ಠಿತಂಗಳನೆರಡು ಬಿಲ್ಲುಗಳಂ 

ಭರದೆ ಕುಡೆ ನಮಗಾ ಪುರಾತನ 
ಗಂರುಪರಂಪರೆಯಿಂಂದ ಬಂದಾ 

ನರರದಂ ಪಿಡಿಔದೇಜಾಸಿರ್ದೊಡೆ* ಜಾನಕಿಯಂಮವರ್ಗೆ 


ಎನಲೊಡಂ ನಂತರಾಮಚಂದ್ರನ 
ಘನಪರಾಕ್ರಮವೆಲ್ಲಮಂ ಸಲೆ 

ಜನಕರಾಜಂ ಬಲ್ಲುದಖ್‌ೌನೆದೆಗೊಂಡೆನೆಂದೆನಲಂ 
ಕನಕಮಣಿಭೂಷಣವಸನವಂ 

ಹನ ವಿವಿಧವಸ್ತೂಗಳನೆಲ್ಲವ 

ನನುನಯದಿ ಕೊಟ್ಟಾ ಖಚರಪತಿ ಕಳುಹ*ಲನಂವಾದಂ* 


ನೀ ದೇವ (ಕ) (ಖ) 


2. ದಿಜ್‌ನಿರ್ದೊಡೆ (ಖ) ದೆ೫ಗೆರ್ದೊಡೆ (ಖ) 
ತಿ, ಉತ್ಸುಕನಾದಂ (ಖ) (ಗ) 


ರ್ರ 


1೭೯॥ 


॥₹೮೦॥ 


॥೮೧॥ 


॥೮೨॥ 


ಕುಮುದೇಂದು ರಾಮಾಯಣ 


ಭರದೆ ವಜ್ರಾವರ್ತಮುಮನಿ 

ಷ್ಮುರ ಹಲಾಯುಧ ರಾಜಿತವಂನಂ 

ದರ ಗದಾನ್ವಿತ ಸಾಗರಾವರ್ತಮುಮಗಿಂತೆರಡಂ 

ಉರಗ ವಿದ್ಯಾರಕ್ಷಿತಂಗಳ 

ನೆರಡು ಬಿಲ್ಲುಗಳಂ ತರಿಸಿ ಖೇ 

ಚರಬಲಂಬೆರಸಿತ್ತು ಕಾಪಂ ಚಂದ್ರವರ್ಧನನಂ 10 


ಇರದೆ ವಿಂಧಿಳಾಪುರಕೆಯವನಿತುಂ 

ಬೆರಸು ಜನಕಕ್ಷಿತಿಪಶಿಯನಾ 

ದರದೆ ಕಳುಹಲು ಚಂದ್ರವರ್ಧನನೊಡನೆ ಮಂದವೊದವೆ 
ವರವಿಮಾನವನೇಜ್‌ ವಿದ್ಯಾ 

ಧರ ಜನಾಧೀಶ್ವರನ ತೆಜದಿಂ 

ಮರಳಿ ಬಂದಂ ರಾಜಧಾನಿಗೆ ದೇವ ವಿಂಧಿಳೇಶಂ ॥೮೪॥ 


ಪುರವ ಪೊಕ್ಕಾನಂದದಿಂದಂ ಖೇ 

ಚರಬಲವನುಪವನದೊಳಂದಾ 

ದರದೆ ಬಿಡಿಸಲು ವಿಜ್ಯೆಯಿಂದಂ ಚಂದ್ರವರ್ಧನನಂ 

ಇರದೆ ನೆಲೆವೀಡಂ ಮಹಾ ವಿ 

ಸ್ತರದೆ ಹೊನ್ನಿಂ ರನ್ನದಿಂದಂ | 

ವಿರಚಿಸಿದವೊಲು ಮಾಡಿದಂ ಪ್ರಬಳರ್ಗೆ*ತೀರದುದೇಂ! ॥೮೫। 


ವಿಂಸುಪ ಪಳುಕಿನ ಮಂಟಪದ ರಂ 

ಜಿಸುವ ರತ್ನವೇದಿಕೆಯ ವೆಂ 

ಲೊಸೆದು ಬಿಲುಗಳನೆರಡುಮಂ ತಂದಿರಿಸಿ ತಮ್ಮನಿತಂಂ 

ಎಸೆವ ದಿವ್ಯಾರ್ಚನೆಗಳಿಂದ 

ರ್ಚಿಸಿ ಖಚರಪತಿ ಪೇಳ್ನವೊಲು ರ 

ಕಿಸಿ ಬಳಸಿಕೊಂಡಿರ್ಪುದುಂ ಮತ್ತಿತ್ತ ವಿಂಥಿಳೇಶಂ ॥೮೬॥ 


ಅಂತಿರದೆ ಮಂತ್ರೀಜನಕೆ ಸಾ 
ಮಂತ ಕೋಟಿಗೆ ಪರಿಜನಕೆ ಶು 
ದ್ವಾಂತ ಕಾಂತಾಜನಕೆ ಖೇಚರಲೋಕದಂದಮುಮಂ 


1, ತೀರದುದಂಂಟೆ (ಖ) (ಗ) 


ಕುಮುದೇಂದು ರಾಮಾಯಣ ಕ್ತ ೯೧ 


ಸಂತಸದೆ ತಾ ಪೋದ ಘನವೃ 
ತ್ತಾಂತಮಂ ಬಂದಂದಮಂ ಭೂ 
ಕಾಂತನಜ್‌ಪಿಯೆ ಬೆಸಸಿ ಬಳಿಕಂ'ಗೃಹ'ವಂಹತ್ತರನು 1೮೭॥ 


ಆ ಪುರದ ಬಹಿರಪವನದೊಳಾ 

ಚಾಪಯಂಗಮಿಕ್ಕೆಲದೊಳಾ ಸುರ 

ಚಾಪಮೆನೆ ಬಳೆಸಿರ್ದ ಮಣಿಮಯ ಪರಿಧಿಯಿಂದೊಳಗೆ 

ಗೋಪುರಂಗಳ್‌ ನಾಲ್ಕೆಸೆಯೆ ಧಾ 

ಶ್ರೀಪತಿಯ ಬೆಸದಿಂದ ರತ್ನಕ 

ಳಾಪದಿಂದಾತಂ ಸ್ವಯಂಬರಗೃಹವ ವಣಾಡಿಸಿದಂ 1೮೮8 


ಹಲವು ಪರಿಯ ಪತಾಕೆಯಿಂದಂ 

ಹಲವು ಚ್‌ೌಪಳಿಕೆಗಳನದಜಕೊಳು 

ಹಲವು ಸಿಂಹಾಸನದಿನೊಪ್ಪುವ ರತ್ನಸಂಕುಳದಿಂ 

ಹಲವು ಪರಿಯ ವಿತಾನದಿಂದಂ 

ಹಲವು ಮಣಿಪಾಚಾಳಿಕೆಗಳಿಂ 

ಹಲವು ಸುರಧ*ನಂವಿಂದಲೆಣಗಿತ್ತೆನಲು8ಮಾಡಿಸಿದಂ ॥೮೯॥ 


ಅದು ಗೃಹಾಂಗಾಮರಕುಜವೆ ಮಾ 

ಡಿದುದೊ ವಿದ್ಯಾಧರರಚಿತಮೋ 

ತ್ರಿದಶಪತಿಯ ವಿವಾಹಗೇಹಮೊ ಮದನನಿರ್ಮಿತಮೊ 

ಮುದದಿ ಲೋಕದ ಶೋಭಿ ತಾನೆ ನೆ 

ರೆದುದೊ ನೇತ್ರಾಕರುಷಣದ ಮಂ 

ತ್ರದ ಸದಾಗಾರಮೊಯೆನಲು ಮಾಡಿಸಿದನದನಾತಂ 1೯೦॥ 


ಪುರುಕುಲದ ಕುರುಕುಲದ ವಿದ್ಯಾ 
ಧರಕುಲದ ಶಶಿಕುಲದ ಯದುಕುಲ 
ದುರುತರೋಗ್ರಕುಲದ ರಾಜೇಶ್ವರರು ಮೊದಲಾಗಿ 


1. ನೃಪ (ಕ) 
2, ಚಾಪಗಳಿಂದೆಣಗಿತ್ತೆನಲು (ಖ, ಗ) 


ಕುಮುದೇಂದು ರಾಮಾಯಣ 


ಮರಂ ಮಗಧ ಪಾಂಚಾಳ*ಗಂಜ್ಚರ 
ವರಕಳಿಂಗ ತಂರುಕ್‌ ಖಗ ಬ 
ರ್ಬರ ತುಳುವ ಹಮ್ಮೀರರೆಲ್ಲಂ ಬಂದರಂತದಕೆ NEO 


ಇದನಜ್‌ಪಲಿಂತಿಲ್ಲಿಗೆನ್ನಂ 

ಮುದದೆ ಮಿಥಿಳಾವಲ್ಲಭರ ಕಳು 

ಹಿದನೆನಲು ದಶರಥ ನೃಪಾಳನುದಾತ್ತರಾಘವನ 

ವದನಕಮಳವನಾಗಳೀಕ್ಷಿಸ 

ಲದನಜ್‌ದು ಲಕ್ಷ್ಮೀಧರಂಶಾ 

ರದ ಶಶಾಕಔಿಂಕಾಂಶುಗಳನೇಳಿಸೆ ದಶನದ್ಯುತಿ* ನುಡಿದಂ ॥೯೨॥ 


ಬಿಲ್ಲನೇಜ್‌ಸುಗಂಂ ನಿಜ ಭೂ 

ವಲ್ಲರಿಯನೇಣ್‌ಸುವ ತೆಐದಿಂ 

ಬಿಲ್ಲನೇಜ್‌ಸಿ ಕಂತಂರಾಜಂ ಭರದೆ ಜಾನಕಿಗೆ 

ಇಲ್ಲಿ ದೇವರ ಮಂದೆ ನಂಡಿವುದ 

ದಲ್ಲ ವಿನಯದಿ ಕಾಣ್ಟುದೆಲ್ಲವ 

ನಲ್ಲಿ ದೇವಯಿದಾವ ಗಹನಂ ರಾಮಚಂದ್ರಂಗೆ ॥೯೩॥ 


ಮಣಿ ವಿಭೂಷಣಮಂ ನೃಪಾಳಾ 

ಗ್ರಣಿ -ಜನಕ ಚರರಿಂಗೆ ಚಿತ್ತಂ 

ಕತಣಿವಿನಂ ಪದೆದಿತ್ತು* ಬೀಡಾರಕ್ಕೆ ಬೀಳ್ಕೊಟ್ಟು 

ಪ್ರಣಯಂಮಂ ರಾಮನ ವಿನಯಂ ಲ 

ಕ್ಷ್ಮಣನ ವೀರಾಳಾಪವೊದವಿಸೆ 

ಗುಣನಿಧಾನಂ ತಳರ್ದನಲ್ಲಿಂ ವಾದಿಗಿರಿವಜ್ರಂ ॥೯೪॥ 


ಸಂಧಿ ನಾಲ್ಕು ಶ್ರೀ ಶ್ರೀ ಶ್ರೀ 


1. ವರ (ಖ, ಗ) 

2. ಮಾಳವ ಗೌಳಗುಜ್ಜರ ತುರುಕ ಕಳಿಂಗ 
3. x (ಕ) 

4, ದೀಧಿತಿಯಿಂ (ಖ) (ಗ) 

5, ವಿನಯದಿಂದಂದಿತ್ತು (ಕ) 


ಐದನೆಯ ಸಂಧಿ 


ವೀತರಾಗಾಯು ನವಂಃ 


ರಾಗ : ನಾಟಿ ಅಜ ತಾಳ 


ಏಂಧಿಳಾಪುರಕಾನಂದವೊದವೆ ದಶ 
ರಥನೊಡನನುಜಾತ್ರಯಸಹಿತಾ ಮನು 
ಮಥಲೀಲೆಯೊಳೆಯ್ತಂದನು ರಾಮಕುಮಾರಾ ಕ ತಸಿಂಗಾರಾ ॥ 


ಶ್ರೀ ಕೌಶಲ್ಯ ಸುಮಿತ್ರೆ ಸುಸಂಪ್ರಭೆ 

ಕೈಕೆವೆರಸು ರಾಘವ ಲಕ್ಷ್ಮೀಧರ 

ಲೋಕವಿನೂತ ಭರತ ಶತ್ರುಘ್ನರು ಸಹಿತಾನಂದದಲಿ 

ಭೂಕಾಂತಂ ಗಜರಥಹಯ ಸುಭಟಾ 

ನೀಕಮೆಸೆಯೆ ಕವಿಮಂಖತಿಳೆಕಂ ಸುಪ 

ತಾಕೆ ವಿರಾಜಿಸೆ ಬಂದನು ದಶರಥನಿರದೆ ವಿಂಧಿಳೆಗೆ ಭರದೆ ॥೧॥ 


ಪೊಳಲಂಪವನದೊಳು ಬಿಡಹೇಳ್ದಾ ನಿಜ 

ಬಲಮಂ ಕತಿಪಯ ಹಿತಜನವಂಂ ಬೆಂ 

ಬಳಿಯೊಳು ರಾಘವಲಕ್ಷ್ಮಣ ಭರತಾ ಶತ್ರುಘ್ನರು ಬರಲು 

ತೊಳಪ ಸ್ವಯಂವರ ಗೋಪುರದೊಳಗಣ 

ಮಣಿವಾಡದ ಮಂಟಪದಿಂ ಕೆಳಗಣ 

ಪಳುಕಿನ ಚೌಪಳಿಗೆಗೆ ದಶರಥನೃಪ ಬಂದಾನತಿವಖದದಿಂದ ॥೨॥ 


ಧಾರಿಣಿ ರೋಹಣ ಧಾತ್ರೀಧರದಿಂ 

ಮೇರುನಗಂ ಹರಿ ಚಂದನವನದಿಂ 

ವಾರುಧಿವರುಣನಿನಂಬರವಿಂನನಿಂ ಇರುಳು ನಿಶಾಕರನಿಂ 

ಹಾರಂ ಮಧ್ಯ ದನಾಯಕದಿಂ ವಿ 

1ಸ್ತಾ1ರಿನಿ ರಾಜಿಸುವಂತೆ ಸ ೈಯಂವರ 

ಚಾರುಗೃಹಂ ಉರು ದಶರಥನಿಂ ಜಿತಮನಂಮಥನಿಂ HAN 


1. ಸ್ತ (ಖ, ಗ) 


ಕುಮುದೇಂದು ರಾಮಾಯಣ 


ಮಳಯಜ ಮೃಗವುದ ಘನಸಾರದ ಪರಿ 
ಮಳಜಳವಂಂ ಪಳುಕಿನ ಕೊಡದೊಳು ಕುಲ 
ಲಲನೆಯರೊಲವಿಂ ತೀವಿಯ ನಂಗನ ಜಂಗಮ ಲತಿಕೆಯರುಂ 
ಬಳಸೆ ದಿಶಾಮುಖಮೆಲ್ಲಮುಮಂ ಮಂ 
ಗಳ ತೂರ್ಬ್ಯುಧ್ವನಿ ಮಾಡಿದರುರು ಮಂ 
ಛಸವನವನಿತ್ತಲು ಮುದದಿಂ ಜಾನಕಿಗೆ ಜಿತಮೇನಕಿಗೆ ॥೪॥ 


ತಳತಳಿಸುವ ಮಂತ್ತಿನ*ಪು ತ್ಸ ಳಿಯೆನೆ* 

ಜಳ ಬಿಂದುವ ತಳೆದಿರೆ ತನುಲತೆಯೂ 

ಗಳೆ ನಿಜಯ ದುಕೂಲದ ಹೊಸ ಸೀರೆಯ ಸೆಣಗಿನ ತೊಂಗಲಿ 
ಲಲಿತಾಂಗಿಯರಾಗಳು ನಯದಿಂ ಕೆಂ 

ದಳದರುಣಾಂಶು ಪಸರಿಸಲು ತೊಡೆದರು 

ಬಿಳಿದನುಡಿಸಿದರು ಕುಲಸತಿಯರು ಜನನುನುತೆಗೆ ಜನಕನಸುತೆಗೆ Zu 


ಪಳುಕಿನ ಪಟ್ಟವಣೆಯ ಮೇಲಿರದಾ 

ಗಳೆ ಹಂಸಗಾಮಿನಿಕುಳ್ಳಿರೆ ಕುಲ 

ಲಲನೆಯರಾಗಳು ಪಡೆದವಸರಮಂ ತಮತಮಗೆಯ್ತಂದು 
ಲಲಿತಾರಕ್ತಕರಸದಿಂದಡಿದಳಿ 

ರ್ಗಳನಡಿಯೂಡಿದಳೊರ್ವಳು ಬಂದಳಿ 

ಕುಳಕುಂತಳೆಯೊಲಿದು ವಿದೇಹಿಯ ಸುತೆಯ ಮನುಮಥಲತೆಯ Well 


ತಳತಳಿಸುವ ಕೆಂದಳದರುಇದ್ಕುತಿ 

ಬಳಸಿದ ನಖಮಂಡಳದಿಂದೊಪ್ಪುವ 

ಚಳಿನ ನಳಿನದೊಳಂ ತೊಡಿಸಲು ಮುತ್ತಿನ ನೇವುರವನೆ ತಂದು 

ವಿಲುಳಿತ ಸಂಧ್ಯಾರಾಗದ ವಳಿ ತಾರಾ 

ವಳಯುತ ಶಶಿರೇಖೆಯದನೆ ಕ | 
ಣ್ಲೊಳಿಸಿದಳಾಗಳು ಹರಿಣೀಲೋಚನೆ ಸೀತೆ ಸತಿವಿಖ್ಯಾತೆ. ॥೭॥ 


) pe (ಕ) 


ಕುಮುದೇಂದು ರಾಮಾಯಣ ೯೫ 


ಉರುತರವೆನಿಪ ನಿತಂಬಸ್ಕಳದೊಳು 

ಸಂರುಚಿರ ಮಣಿಮಯ ರಸನಾಸೂತ್ರವ 

ನಿರದೆ ತೊಡರ್ಚಿದಳಂಗಜ ಗಜಕುಂಭವ ಸುತ್ತುವ ತೆಜದಿಂ 

ಗುರುಕುಚ ತಟದೊಳು ಪತ್ರಾಂಕುರಮಂ 

ಬರೆದಳನಂಗನ ಯಂತ್ರವ ಬರೆವಂ 

ತಿರೆ ಮತ್ತೊರ್ವಳು ಸೀತೆಗೆ ಹರಿಕುಲಯುವತೀ ಲಾವಣ್ಯವತೀ nS 


ಚಾರುಮುಖೇಂದುವನೋಲಗಿಸುವ ವರ 

ತಾರಾಗಣ ಮೆನೆ ಸೇರುವೆವೆರಸಿದ 

ನೇರಾಣಿಯ ಹೊಸಮುತ್ತಿನ ತ್ರಿಸರವ ಕೊರಲೊಳು ತಂದಿಕ್ಕಿ 
ಸಾರತರಾಯತ ಭುಜಲತೆಯೊಳು ಕೇ 

ಯೂರವನಂಗನೆ ಚಂದನಲತೆಯೊಳು 

ರಾರಾಜಿಪ ನಾಗಿಣಿಯೆನೆ ತೊಡಿಸೆ ಯುವತಿಗೆ ರಾಮನ ಸತಿಗೆ ॥೯॥ 


ಸಿರಿಸದ ವರಾಲೆಯನಳಿಸೆಂಕುಳ ವಾ 

ದರದಿಂ ಬಳಸಿದವೆನೆವುಂಗೈಯೊಳು | 
ಗರುಡೋದ್ಲಾರದ ಪಚ್ಚೆಯ ಕಂಕಣವೆರಡೆರಡಂ ತೊಡಿಸಿ 

ಸುರಭಿಶರನ ಸರಳಂದದ ಬೆರಳೊಳು 

ಸುರುಚಿರ ಮಣಿಮಯ ಮುನ್ಸಿಕೆಗಳ ಚ 

ಚ್ಚರದಿಂದಿಕ್ಕಿದಳೊರ್ವಳು ಧಾತ್ರೀಸುತೆಗೆ ಭಾಗ್ಯೋನ್ನತೆಗೆ ॥೧೦॥ 


ಸ್ಮರ ಮೋಹನ ಯಂತ್ರವ ಬರೆದಂತೆ ಮ 

ಕರಿಕಾಪತ್ರವ ಬರೆದ ಕಪೋಳದೊ 

ಳುರುತರ ಪರಿಕಿಲ ಕುಂಕುಮರಸದೊಳು ಮತ್ತೊರ್ವಳು ಮುದದಿಂ 

ವರ ಕರ್ಣಾಂತಾಯತಲೋಚನದೊಳು 

ಸರಸಾಂಜನಮಂ ನನೆಗಣೆಯಂಂ ಬಿ 

ತ್ತರಿಸುವ ಹೊಗರೆನಲೆಚ್ಚಳು ಬಿಂಬಾಧರೆಗೆ ಸೌಖ್ಯಾಕರೆಗೆ ॥೧೧॥ 


ಶದಷ್ಟಮಿಯ ಸುಧಾಕರಬಿಂಬದು 
ದರೆದೊಳೊಪ್ಪುವ ನುಣ್ನೆಜ್‌ಯಂತಿರೆ 
ಸುರುಚಿರ ವಕ್ವಿಗಮದಬಿಂದುತಿಳಕವ ಲಲಾಟದೊಳೊಲಿದಿಟ್ಟ ಕೆ 


೯ 


ಕುಮುದೇಂದು ರಾಮಾಯಣ 


ವರ ಕರ್ಣಂತಯತಲೋಚನದೊಳು 
ಸರಿಯಿಡುವಂತಿರಲವತಂಸವನಾ 


ದರದಿಂ ಕುವಳಯ ಕುಸುಮವನಿಡೆ ಭೂಸಂತೆಗೆ ಮೋಹನಲತೆಗೆ 


ಸೊಗಯಿಪ ಮುತ್ತಿನ ತಲೆದಂಡುಗೆಯ ಮ 

ಗೆಯ ತುಣುಂಬಿನ ಚೆಲುವತಿಶಯದಿಂ 

ನಗೆ ಘನಸಮಯದ ಮುಗಿಲೆಡೆಯೆಡೆ ಗಣಶಶಿತಾರಕೆಗಳನು 
`ಮೃಗನಯನೆಯ* ಮುಡಿಯಂ ಮತ್ತೊರ್ವಳು 
ಬಗೆಗೊಳಂವಂತಿರೆ ತಿರ್ದಿದಳೊಲವಿಂ 


ದಗಣಿತ ಮೋಹಿಯನಂಗನ ಜಂಗಮಲತೆಯಾ ಧರಣೀಸಂತೆಯ 


ಇದು ಮನುಮಥನಂನ್ಮದ ಸರಲೋ ವೆ 

ಣಿದು ರತಿಪತಿಕಿಯ ಮುದದ*ಮದನಾಸ್ತ್ರಮೊ 

ಇದು ಕಾಮನಚ್ಚಿನ ಮೋಹನಬಾಣಮೊ ಲೋಕವ ಗೆಲುವ 
ಇದು ಕಂತುವ ಸಂತಾಪನ ಕಾಂಡಮೊ 

ಇದು ಮದನ ವಶೀಕರಣಾಯುಧಮೊ 

ಇದು ದರ್ಪಕಧನಂವೆನೆ ಕೆ ಗೆಯ್ದ ಳು ಸೀತೆಕಜಗತಿಕಿಜಾತೆ 


ಭವನಾಗಲಿ ಹರಿಯಾಗಲಿ ಕಮಳೋ 

ದ ೈವನಾಗಲ ಯಾರಾದೊಡವಣಾಗಲಿ 
ಭುವನದೊಳಗೆನಗಿದಿರಿಲ್ಲೆಂದತಿಗರ್ವದಿನಂಗಭವಂ 
ಕುವಳಯಮಂ ತಾವರೆಯಂ ದಕ್ಷಿಣ 
ಪವನನನಿಂದಂವನಳಿಗಿಳಿಕೋಕಿಳ 

ನಿವಹಪದ ಕಳನಿಸ ನವಂ ಸೀತೆಯೆಂದನತಿಮುದದಿಂದ 


ಪರಿಣಯನ ಮುಹೂರ್ತದ ಲಗ್ನವಿಂದಾ 
ದರದಿಂ ಬರಹೇಳೆನೆ ಜನಕಂ ಚೆ 
ಚ್ಚರದಿಂ ಮಣಿಮಯರಥಮಂ ಚಾಮರದಡಪದ ಡವಕೆಗಳ 


ad 


1. ಮೃಗಮ ದನಯನೆಯ (ಖ) ಮೃಗಮದನೆಯ (ಗ) 
3, ಗಜಗತಿ (ಖ) 


॥(೧)೨॥ 


ez 


॥(೨೪॥ 


॥೧೫॥ 


ಕುಮುದೇಂದು ರಾಮಾಯಣ ೭. 


ಪರಿಚಾರಕಿಯರಂವೆರಸಿರದೇಣನಿಯೆ 
ಸರಸದ ಕೆಳದಿಯರೈ ನೂರ್ವರು ಬರು 
ತಿರೆ SNS ೈಯಂವರ ಗೃಹಕೆ ಶೋಭಾವಹಕೆ HOE 


ಮಂದನಪತಾಕೆ ವಿರಾಜಿಸೆ ಕಂಚುಕ 

ಮುದದಿಂ ತನ್ನೊಡನೇಣ್‌!ಮನೋಜಾ! 

ಭ್ಯುದಯಶ್ಚೀಯೆಂದೆನಲು ಸ ಯಂವರಶಾಲೆಗೆ ಜನಕಸುತೆ 

ಸ ಚಂದ್ರಿಕೆ ಹ ತೆರೆ ವಂಸ 

ಗಿದ ಪಾಲ್ಲಡಲೆನೆ ರಾಜನ್ಯಕದ ಮ 

ನದೊಳುದಯಿಸಿತು ಪಾರಿಪ್ಲವತೆ ಭೂಸುತೆಯಿಂ ಲೀಲಾನಿ ಿತೆಯಂ  ॥೧೭1॥ 


ಜಾನಕಿಯನುಪಮ ಲಾವಣ್ಯದ ಸುರ 

ಪಾನದೆ ಸೊಕ್ಕಿದ ಜರಯಾ 

ನಾನಾವಿಧ ಚೇಷ್ಟೆ ಗಳಂ ನೋಡುವ ಕಂಚುಕಿ ನಸುನಗುತ 
ತಿಲ ಸಂ 

ತಾನಕೆ ಕುಸುವಂವನಿಕ್ಕುವ ತೆಜದಿಂ 

pe ಗ ಸಾವಗಿಸಿದವನಂದೆ ಸೀತೆಯ ಮುಂದೆ 1೧೮1 


ಐರಾವತ ಗಜಹಸ್ತದ ತೆಜದಿಂ 

ದೋರಂತೊಪ್ಪುವ. ನಿಜಭುಜಮಂ ಸಲೆ 

ಕೂರಸಿಯಂ ಕೈಮಾಡುವ ನೆವದಿಂ ತೋಜಲು ಮತ್ತೊರ್ವಂ 

ಹಾರವ ಸೈತಿಡುವಂತೆಯದೊರ್ವಂ 

ಭೂರಮಣಂ ತೋಲ್‌ದನಾಗಳಂ ತ 

ತ್ಕೈರವನೇತ್ರೆಗೆ ಮುದದಿಂ ವಕ್ಷಸ್ಥಳಮಂ ದರ್ಪಾವಿಳಮಂ eal 


ಅವತಂಸಕ್ಕೆಳಸುವ ಘನಮಧುಕರ 
ನಿವಹವ ಸೋವಂತಿರೆ ಮತ್ತೊರ್ವಂ 
ನವರತ್ನಾಂಗದ ಶಾಂತಿಯನೊದವಿಸೆ ಸಂರಧನುವಂ ಸಭೆಗೆ 


1. ಮನೋದ್ಭವ (ಖ, ಗ) 
2. ಭುಜಂ ರತ್ನದ ತುಜುಬಂ (ಐ, ಗ) 


1 
| 


ಕುಮುದೇಂದು ರಾಮಾಯಣ 


ವವಿಧಸಮರವಿಜಯಮನಜುಪಲು ನೃಪ 
ಕುವರನದೊರ್ವಂ ಕಟಕವ ಸಾವಗಿ! 
ಸುವ ನೆವದಿಂ ನಿಜವೀರವ್ರಜಮಂ ತೋಜ್‌ ಕಾಮಂ ಮೀಜ" ॥೨೦॥ 


ಸೊಗಯಿಪ ಹೊಂಗೇದಗೆಯೆಸಳಂ ನಸು 

ನಗುವೆಲೆಯಂ ಪಿಡಿದೊರ್ವ ಕುಮಾರಂ 

ಬಗೆವಂಗೆ ಕರಿಯ ಕಳೆವ ತೆಜದಿಂ ತನ್ನುಗುರ ಚೆಲುವ ಮೆಜ*ಯೆ 
ಮಗಮಗಿಸುವ ತನುಸೌರಭವೆಳಸುವ 

ಳಿಗಳಂ ಸೋಯಲಂ ಮತ್ತೊರ್ವಂ ಮೆ 

ಲ್ಲನೆ ಕನಲಂತ ನೋಡಿದ ಚಾಮರಧಾರಿಣಿಯ೫*ಜಿತರೋಹಿಣಿಯ? ॥೨(॥ 


ಭರದಿಂ ನೆತ್ತದ ಹಾಸಂಗಿಯನಾ 

ದರದಿಂ ಹಾಯಿಂಕಿ ಹಿಡಿವತಿನೆವದಿಂ 

ದಿರದೊರ್ವಂ ಕೆಂದಳಕಾಂತಿಗಳಿಂ ಮೆಜ್‌ಯಲಂ ಮನಾನಿನಿಗೆ 
ಸ್ಮರಮದಿರಾಂಸಮತ್ತನದೊರ್ವಂ 

ಪರಿಚಾರಕಿಯರ ನೋಡುವ ನೆವದಿಂ 

ಚರಣದಕಾಂತಿಯನಂತಾ ಸಭೆಯೊಳ್ನೆಆ್‌ದಂ ಲಜ್ಜೆಯ ತೊಜಿ್‌ದಂ ॥೨೨॥ 


ಮುದಮೊದವಿರೆ ಬಂದಾಕೆ ಸ್ವಯಂವರ 

ಸದನದ ಮಧ್ಯದ ಚೌಪಳಿಕೆಯ ನೀ 

ಲದ ಕಂಭದ ಕೆಲದೊಳಂ ಸಖಿಯರಂಸಹಿತಿರೆ ಜಾನಕಿಯಂದು 

ಪದಪಿಂ ವಿದ್ರ್ರಿಮಲತೆ ಬಳಸಿದ ಶಾ 

ರದಲಕ್ಷ್ಮಿಯುವುಂ ತಾರಾವಳಿ ಬಳ 

ಸಿದ ಶಶಿಕಳೆಯಂ ಕಳೆಯೆನಿಸಿದಳಾಕಾಂತೆ ರತಿಯೆಂಬಂತೆ ॥.೨೩॥ 


ಕೆಲಬರು ಸಂಳಿಗೊರಳೊಳು ಸಿಲುಕಿದುವಂ 

ಕೆಲಬರು ಪೆಜ್‌ನೊಸಲೊಳಂ ನೆಲಸಿದುವಂ 

ಕೆಲಬರು ನಯನೇಂದೀವರವನದೊಳಂ ಮೂಡಿಮುಳುಗಿದವಂ 

ಕೆಲಬರಧರ ಪಣೆಯೊಳು ತಣಿಯದುವಂ 

ಕೆಲಬರಂ ಗಂಡಸ್ಕಳಕೆಳಸಿದುವಂ 

ಸಲೆ ನಯನಂಗಳನಾಲದೆ ತೆಗೆಯದೆ ನಿಲಲು ಮದನಂ ಗೆಲಲು ॥೨೪॥ 


1. ಸಾಗಿ (ಕ) 2. x (6) 


ಕುಮುದೇಂದು ರಾಮಾಯಣ ೯೯ 


ಕೊರಳೊಳು ಕಕ್ಷೂಂತರದೊಳು ಘನಪೀ 

ವರ ಕುಚದೊಳು ವಕ್ಷಸ್ಥಳದೊಳು ಬಂ 

ಧುರ ನಾಭಿಯೊಳು ನಿತಂಬಬಿಂಬದೊಳು ಗುರುತರ ಶಾಖೆಯೊಳು 
ಸುರುಚಿರ ಜಾನುಗಳೊಳುಗುಲ್ಬಂಗಳೊ 
ಳರುಣಾಂಗುಷ್ಕಂಗಳೊಳಡಿದಳಿರ್ಗಳೊ 

ಳಿರದಾಭರಣವೆನಲು ನ Jಪಲೋಚನ ಮೆಜ್‌ಯೆ ಮನಸಿಜನಖ್‌ಯೆ  ॥೨೫॥ 


` ಕೆಲಕೆಲಒಬರ್ಕೀಲಿಸಿದಂತಿರ್ದ 
ರ್ಕೆಲಕೆಲಬರ್ಸ್ವಂಭಿಸಿದಂತಿರ್ದ 
ರ್ಕೆಲಕೆಲಬರ್ಮೂರ್ಚಿಸಿದಂತಿರ್ದರಂ ವಸುಧಾಪಾಲಕರು 
ಕೆಲರೆಲಬರ್ಪಾವಡರ್ದಂತಿರ್ದ 
೯ಲಕೆಲಬರ್ಮೆಯಿಮಃಖ*ದಂತಿರ್ದ 
ರ್ಗೆಲೆ ಚಿತ್ರದ ಸಭೆಯಂ ಸಭೆ ಜಾನಕಿ ಪುಗಲು ರತಿಯಂ ವಿಂಗಲು ॥೨೬॥ 


ಒರ್ವಂ ಮೂರ್ಚೆಯಿನೊರ್ವಂ ಪುಳಕದಿ 

ನೊರ್ವಂ. ಬೆವರಿಂದೊರ್ವಂ ಸ್ವಂಭದಿ 

ನೊರ್ವಂ ಕಂಪದಿನೊರ್ವಂ ಗದುಗದವೊದವಿದ ನುಡಿಯಿಂದ 

ಒರ್ವಂ ವೈವರ್ಣಾಂಗತೆಯಿಂ ಮ 

ತ್ತೊರ್ವಂ ಗಳದಶ್ರುಗಳಿಂದೊಪ್ಪಿದ 

ನುರ್ವೀಸುತೆ ಬರಲವರವರಂ ನಡುತಿರಲು ಕಾಮನ ಸರಳು ॥೨೭॥ 


ವೀರತೆಯಂಂ ಶೂರತೆಯುಂ ರುಚಿರೋ 

ದಾರತೆಯುಂ ಗುಣಗಂಭೀರತೆಯಯಂ 

ಧೀರತೆಯುಂ ಪುದಂವಿಲ್ಲೆನೆ ತನ್ನೊಳು ಕೌಸಲೈಯ ತನಯಂ 

ರಾರಾಜಿಸಿ ಕಡಲೊಳು ಕೆ ವಂದ ನ 

ಮೇರುವಿದೆಂಬಂತಾ ಸಭೆಯೊಳಗಾ 

ಕೈರವಲೋಚನೆ ಕಂಡಳು ದಶರಥಸುತನನುರ್ವೀಮತನ ॥೨೮॥ 


`ಆಗಳವರವರ` ವಿತರಣವಿದ್ಯಾ 
ಭೋಗವಿವೇಕ ಪರಾಕ್ರಮಂ ಹಂ 
ಸೀಗಾವಿಂನಿಗನ್ಹಯಸಹಿತಂ ಕಂಚುಕ ಪೇಳಂತ್ತಲಿರೆ3 


1 ಆಗವರ (ಖ) 2. ಶ್ತೆರಿರೆ (ಕ) 


೧೦೦ 


ಕುಮುದೇಂದು ರಾಮಾಯಣ 


ಏಗೆಯ್ದುಂ ನೆನೆಯುಳು ನೋಡಳು ನುಡಿ 
ಗೇಗೊಳ್ಳಳು ಜಾನಕಿ ತನ್ನೆರ್ದೆಯಂ 
ತಾಗುತ್ತಿರೆ ನೀಡುಂ ನೆನೆದಳು ರಾಮನನು ಗುಣಧಾಮನನು ॥೨೯॥ 


ವದನೇಂದುಗೆ ನಿರ್ಮಾಲ್ಯಂ ವಿಧುಕೌ 

ಮುದಿ ನಯನಾಂಶಂಗೆ ನಿರ್ವಾಲ್ಕಂ ಹವ 

ಳದ ಲತೆಯಧರ ಮಣಿಮಯ ನಿವರ್ಕಾಲ್ಯಂ ಪೋ ಪೆತಿಲ್ಲಿಂತೀ 

ಸುದತಿಯ ಕುಚದ ಕಳಶ ನಿರ್ಮಾಲ್ಕಂ 

ಮದನ ಮದೇಭದ ಕುಂಭವೆನಂತ್ತಂ 

ಮಂದದಿಂ ಜಾನಕಿಯಂ ನೋಡಿದನಾ ರಾಮಂ ಕೌತುಕಧಾವಂಂ HAO 


ಈ ರಮ'ಣಿಆರತ್ನವುಮೂಲ್ಕಂ ಧನಂ 

ರಾರೋಹಣಮಾತ್ರಂ ಬೆಲೆಯಿದಕೆ ವಿ 

ಚಾರಿಪುದೇಂನಶ್ರಮದಿಂದೇಜ್‌ಸಂವೆಂ ಚಾಪವನಿರದೆ 

ಧೀರತೆಗಿಡದಿರು ಚಿತ್ತವೆಂ ನಿನ್ನಮ 

ನೋರಥ ಸಿದ್ದಿ ಸಮನಿಸಂವುದಿರದೆಂ 

ದಾರಘುರಾಮಂ ಮನದೊಳಂ ನುಡಿಗುಂ ಮುದದಿಂ ಭಂಜಬಳೆವಂದೆದಿಂ ॥೩೧॥ 


ಇತ್ತಲು ವಿದ್ಯಾಧರ ವಲ್ಲಭನ ಮಂ 

ಹತ್ತರ ನೊಲವಿಂದಖಿಳಾವನಿಯಂ 

ಭರದಿಂ ಚಾಪದ ಯಮಂ ವಿಧಿಪೂರ್ವಕವಂರ್ಚಿಸಲಂ 

ಎತ್ತೆತ್ತಂ ನೋಳ್ಪಡಮಾ ದಿಗ್ಮುಖ 

ದತ್ತತ್ತಂ ಪಸರಿಸೆ ಫಣಿದೀಪ್ತಿ ವಿ 

ಯತ್ತಳವಂಂ ವ್ಯಾಪಿಸಿ ಫೂತ್ಕಾರಂ ನೆಗೆಯೆ ಕಂಡವರಗಿಯೆ ॥2,೨॥ 


ಕಡೆಗಾಲದ ಮುಗಿಲೊಳಂ ಘಂಡಿಘುಡಿಸುವ 

ಸಿಡಿಲಗಡಣವೆನೆ ಚಾಪಂಯಬಗಂಗಳರ 

ಕಿಡಿಕೆಂಡಮನುಗಂಳಂತ್ತಿರೆ ಕಂಡಂಬರಚರಸೇನೆ 
ಪೊಡವಿಯೊಳಿವನಾರೇಜ್‌ಸಂವರಂ ನ 

ಮ್ಮೊಡೆಯಂಗಾದಳು ಜಾನಕಿಯೆನಂತಂ 

ನಂಡಿಯುತ್ತಿರಲು ಪ್ರಭಾಮಂಡಲನನಃುಚರರೆ ವಿದ್ಯಾಧರರಂ Aan 


1. ಜಿಯ (ಕ) 


ಕುಮುದೇಂದು ರಾಮಾಯಣ ೧೦೧ 


ಧನು"ರಾ ರೋಹಣ'ಪಣದಿ ಮನುಮಥನ 
ಧನುವೆನಿಸಿದ ಜಾನಕಿಯನೊಲಿಸುವುದು 
_ ಜನನಾಥರೊಳಾರಾದೊಡಮೆಂದಾ ಕಂಚುಕಿ ನುಡಿಯಲೊಡಂ 
ತನತನಗೆರ್ದುದು ನೃಪನಿಚಯಂ ಘನ 
ನಿನದನೇಳುವ ಕಂಠೀರವ ತತಿ 
ಯೆನೆ ಬಿಲ್ಲಿದ್ದೆಡೆಗೆಯ್ತಂದವರುಂ ಕಂಡು ನಡುಕಂಗೊಂಡು ॥೩೪॥ 


ಉರಿಯಂ ಕಾಣುವ ದೃಷ್ಟಿವಿಷಾಹಿಗ 

ಳೆರಡುಂ ಬಿಲ್ಲೆರಡೆದಟ್ಟಿದ ಖೇ 

ಚರಮಾಯೆಗೆ ಮರುಳಾಗಿಯೆ ಕೊಟ್ಟಂ ಜನಕಂ ನಿಜಸಂತೆಯಂ 

ಗರುಡನ ವಣದ್ರೆಯ ಗಾರುಡವಿದ್ಯೆಯಂ 

ಪರಿಣತೆಯುಳ್ಳವರೇಜ್‌ಸಿಯಿದನೆಂ 

ದಿರದಾಗಳ ಹಿಮ್ಮೆಟ್ಟಲು ಪಾರ್ಥಿವಸುತರಂ ಭಯಸಂಯಂತರು ॥೩೫॥ 


ಅನರಣ್ಕಾತ್ಮಜನಖಳಕಳಾವಿದ 

ನನುಪಮವಿಕ್ರಮನತುಳಬಳಂ ನಿಜ 

ತನಯನ ಮೊಗಮಂ ದರಹಸಿತಾನನನಾಗಿಯೆ ದಶರಥನು 

ಅನುನಯದಿಂ ನೋಡುವುದುಂ ಪೊಡವ 

ಟ್ಬನುಜಂ ಬೆರಸಿರದೆರ್ದಾದರದಿಂ 

ಧನುವಿದ್ಧಲ್ಲಿಗೆ ನಡೆತಂದಂ ರಘರಾವಂಂ8ಶೌರ್ಯೋದ್ಧಾಮಂ ॥೩೬॥ 


ಧರೆಗವತರಿಸಿದ ಶಶಿಸೂರ್ಯರವೋ 

ಲ್ಬರೆ ರಾಘವಲಕ್ಷೀಧರರೆಂಪಸಂ 

,ಹರಿಸಲು ಚಾಪದ್ವಿತಯಂಂ ತಮ್ಮಯ ವೈಕುರ್ವಣತೆಯೆನು 

ಧರಣಿಯದಿರೆ ಫಣಿಪತಿ ಕಂಪಿಸೆ ದಿ 

ಕೃರಿತತಿ ಪೆಳೆಖ್‌ ಕುಸಿಯೆ ಕೂರ್ಮಂ ನಿ 

ಷ್ಮುರ ವಜ್ರಾವರ್ತವನೇಣ್‌ಸಿದಂ ರಾಮಂ ಭುಜಬಳಭೀಮಂ ॥೩೭॥ 


ಖೇದಂ ಖೇಚರಸಂದೋಹಕ್ಕೆ ವಿ 
ಷಾದಂ ಕ್ಷತ್ರಿಯಪುತ್ರಾಳಿಗೆ ಸ 
ಮ್ಮೋದಂ ಜನಕವಿದೇಹೀದಶರಥ ಜನನೀ ಜನಕೆಯ್ದೆ 


1, ರಾಗದೋಹಣ (ಐ) 2. ಶೌರ್ಯಾಧಾಮಂ (ಐ, ಗ) 


೧೦೨ ಕುಮುದೇಂದು ರಾಮಾಯಣ 


ಸ್ಟೇದೋದ್ದೆ ೇದಪುಳಕವವನಿಜೆ'ಗು! 
ತ್ಪಾದಿಸೆ ವಜ್ರಾವರ್ತಮನೇಟ್‌ಸಿ 
ಸಾದರದಿಂ ಜೇವಡೆದಂ ನೃಪಕುಲಲಲಾಮಂ ರಘುಪತಿರಾಮಂ WAC 


ಅಗ್ರಜನಾದೇಶದಿನಾಗಳೆ ವಿ 

ದ್ಯಾಗ್ರಣಿಯೆಂಟನೆಯಚ್ಯುತನಮಳೋ 

ದಾಗ್ರಯಶಂ ಭನ Nt: ಕೈಕೊಂಡು 

ಉಗ್ರಂ ಪಾಶುಪತವನೇಜ್‌ಸು 

ಮಗ್ತಾಟೋಪಂ ತನಗೆ Wiss 

ವ್ಯಗ್ರಂ ಪದೆದೇಖಸಿದಂ ಲಕ್ಷ್ಮೀಧರನು ರಿಪುಭೀಕರನು ॥೩೯॥ 


ಧಾರಿಣಿ ನಡುಗಿತು ಮೇರುವದಿರ್ದುದು 

ವಾರಿಧಿಕದಡಿತು ದಿಕುಪಾಲಕತತಿ 

ಭೀರುತೆವಡೆದಂದು ಬೆದಜ್‌ದನಹಿಪತಿ ಕೂರ್ಮಂ ಕಂಸಿಯಿತ್ತೂ 
ವಾರಿಜನಾಭಂ ಜೇವಡೆದಂ ವಿ 

ಸ್ವಾರಿತ ಭೈರವ ದಾರುಣತರ ಟಂ 

ಕಾರನಿನಾದಂ ಲೋಕತ್ರಯಮಂ ಬಳಸೆ ನೃ ಪಕೈ ವಳಸೆ Wo] 


ಚಂದ್ರಧ್ವಜನೆಂಬಂ ನರನಾಥನಂ 

ಪೇಂದ್ರನು ಬಾಹಾಬಳಮಂ ಮೆಚ್ಚಿ ಸು 

ರೇಂದ್ರಾಣಿ ಪ್ರತಿಮೆಯರಂ ಪದಿನೆಣ್ಬರ್ಕನ್ನೆಯರನಂ 

ಚಂದ್ರಾನನೆಯರನಿತ್ತಂ ಸಕಳ ನೃ 

ಪೇಂದ್ರಂ ದಶರಥನಿರ್ದಲ್ಲಿಗೆ ಬಂ 

ದಿಂದ್ರನ ವಿಭವದಿನಾರಾತಿಯ ಕಲಿಗೆ ಘನಭುಜಬಲಿಗೆ WYO 


ಹಲವಮುಂ ವಜ್ಞಾವರ್ತಮುಮಿಂತೀ 

ಲಲನಾರತ್ನಂ ಜಾನಕಿಯಂಂ ಮೈ 

ಗಲಿ ರಾಮನ ಕೈಸಾರ್ದವು ಸಾರ್ವ ತ್ರಿಖಂಡಕ್ಷಿತಿಯೆನಲಂ 

ಸುಲಲಿತ ಗದೆಯಂಂ ಪದಿನೆಣ್ಬರುವರ 

ಲಲನಾರತ್ನಂಗಳುಮೀ ಬಿಲ್ಲುಂ 

ಜಲರುಹನಾಭನ ?ಸಾರ್ದವು* ತೊದಳಿಲ್ಲೆಂದೆದುರ್ವರೆ8ಯಂದು. ॥೪೨॥ 


1, ಗಂದು (ಖಗ) 2. ಕೈ ಸಾರ್ದವು (ಐ, ಗ) 3, ದೂರ್ತರೆ (ಕ) 


ಕುಮುದೇಂದು ರಾಮಾಯಣ ೧೦೩ 


ಬೆಳುಗೊಡೆ ತಳೆದವು ಚಮರೀರಂಹಸಂ 
ಕುಳವಂಂ ಕುಲಲಲನೆಯರಿಕ್ಕಿದರಾ 
ಗಳೆ ಮುತ್ತಿನ ಸೇಸೆಗಳಂ ಜಯಜಯ ನಿನದವುಮೊದವಿರಲು 
ವಿಲುಳಿತ ಮಂಗಳ ತೂರ್ಯರವಂ ದಿಗು 
ವಳೆಯಮನಾವರಿಸಿದವಾಗಳೆ ಹೂ 
 ಮಳೆಕಜ್‌ದವು ಸುರದುಂದುಭಿಯೆಸೆದವು ನುತರ್ಗೆ ರಾಮಾಚ್ಯುತರ್ಗೆ 8೪೩8 


ಇದೆ ಪುಣ್ಯಾಹ ಸಮಯಂಮೀಗಳೆ ಬ 

ಪ್ಪುದು ಮಾಲೆಯನಿಕ್ಕುವುದೆನೆ ಕಂಚಂಕಿ 

ಮಂದದಿಂ ಜಾನಕಿ ಮೃದುಪದವಿನ್ಯಾಸಂ ಮೆಜ್‌ಯುತ್ತಿರಲಂ 
ಮದನೂಗಲರ್ಗಣೆಯಂ ನೀಡಲಂ ಸ 

ಮ್ಮುದದಿಂ ರತಿ ಬರ್ಪಂತಿರೆ ಬಂದಳು 


ಸುದತಿಯ ಮನದೊಳಗೊದವಿರೆ ತಪ್ಪಾತುರಮಂಂ ಲಜ್ಜಾತಿಭ!ರವಂಂ 
॥೪೪॥ 
ನೇವುರರವದಿಂದಂ ಸೊಗಯಿಪ ಹಂ 


ಸಾವಳಿಯಂ ರಸನಾಸೂತ್ರದೆ ಕಳ 

ರಾವದೆ ಸಾರಸಚಯಮಂಂ ಸೌರಭದಿಂದಲುವಳಿಕುಳಮಂ 

ಆವರಿಸಂತ್ತಿರೆ ಬಂದಳು ಘನಲ 

ಜ್ಞಾವನತಾನನೆ ಜಾನಕಿ ರಾಘವ 

ದೇವಂಗಿಕ್ಕಿದಳೊಲವಿಂ ಮಾಲೆಯನಿರೆದೆ ನೆರೆವಾತುರದೆ ॥೪೫॥ 


ಕಾಮನ ವಾಮೋಪಾಂತದ ರತಿಯೆನೆ 

ರಾಮನ ವಾಮೋಪಾಂತದೊಳಂ ತಾ 

ಭೂವಿಂಜೆಯಿಂರೆ ತನಂಸೋಂಕಲು ರೋವರಾಂಚವನೊದವಿಸುತೊಲಿದು 
ಸೀವೆಂಗಳಿದ ಚತಂರಂಗಬಲದಿನು 

ದ್ಹಾಮಭುಜಂ ನೃಪಭೀಕರನೃಪನಭಿ 

ರಂಮಯಶಂ ದಶರಥನೃಪನಲ್ಲಿಗೆ ಬಂದನತಿಮುದದಿಂದ ॥೪೬॥ 


ಧಾತ್ರೀಸುತೆ ರಾಘವಲಕ್ಷ್ಮೀಧರ 
ಶತ್ರುಘ್ನಂ ಭರತೆಲ್ಲರ್ವೆರಸು ವಿ 
ಚಿತ್ರಪವಿತ್ರ ಸಿತಾತಪತ್ರ ಚಮರೀರಂಹಮೆಸೆದಿರಲಂ 


1. ತುರ (ಕ) 


೧೦೪ ಕುಮುದೇಂದು ರಾಮಾಯಣ 


ಕ್ಷತ್ರಿಯ ಪುತ್ರರಗಿದು ತೆರಳುತ್ತಿರೆ 
'ಶಾತ್ರವ*ವಂ ಬಿಡೆ ವಿದ್ಯಾಧರತತಿ 
ಧಾತ್ರೀಪತಿ ಮಿಥಿಳಾಪುರಕಭಿವಉಖನಾದಂ ವಿಜಯವಿನೋದಂ ॥೪೭॥ 


ಕಿವಿ ಶಬ್ದಂಗಿಡೆ ತೂರ್ಯನಿನಾದಂ 

ಭಃವನವನಾವರಿಸಲು ಶಂಖಧ ನಿ 

ವಿವಿಧಪತಾಕಿನಿಯೆಸೆದಿರೆ ದಶರಥ ವಿಂಧಿಳೆಯ ಪುಗುವಾಗ 

ಅವರಿವರೆನ್ನದೆ ಪುರವರದ ಸ್ತ್ರೀ 

ನಿವಹಂ ಪ್ರಾಸಾದಂಗಳನೇ೫*ಯೆ 

ಕುವಳಯಲೋಚನೆಯರು ನೋಡಿದರಿಂತೆಂದು ತಮತಮಗಂದು ॥೪೮॥ 


ಅಂಬುಜವನಮಲರ್ದಂತಿರೆ ನಭವಂಂ 

ಚುಂಬಿಸೆ ಬೆಳುಗೊಡೆ ಚಮರೀರುಹಮಂ 

ಬಿಂಬಾಧರೆಯರು ನಲಿನಲಿದಿಕ್ಕಲು ದಿಕ್ಕರಿಯಂದದಲಿ 

ಪೊಂಬಟ್ಟೆಯ ಗಂಳದಿಂದೊಪ್ಪುವ ಮದ 

ಸ್ವಂಭೇರಮಮಂ ಪದೆದೇಲ್‌ಯೆ ಮಂದ 

ದಿಂ ಬರ್ಪಾತಂ ತೊದಳಿಲ್ಲದೆ ದಶರಥನು ಜಿತಮನುಮಥನು al 


ಕೋರಕಿತಾಂಗಜಜಂಗಮಲತೆಗೆ ನ 

ಮೇರುವಡ8ರ್ಪಾಕದಂತಿರೆ ಸೆಕಳಕೆ 

ಕೈರವಲೋಚನೆ ಜಾನಕಿ ತನ್ನೊಡನೇಣ ಬರುತ್ತಿರಲು 

ಧಾರಿಣಿಗವತರಿಸಿಯೆ ರೋಹಿಣಿ ಶಶಿ 

ತೇರಿಂ ಬಂದಪನೆನೆ ಬರ್ಪಾತಂ 

ಶ್ರೀರಾಮದಾಮಂ ಯುವತೀಜನಕಾವಂಂ ಶೌರ್ಯೋದ್ಧಾಮಂ ॥೫೦॥ 


ಶರಧಿಕತರಂಗಂಗಳ್‌ವೋಲೊಪ್ಪುವ 

ತುರಗದಳಂಗಳ ನಡುವೆ ಸುರೇಂದ್ರಂ 

ಸುರತುರಗವನೊಲಿದೇಖ೫* ಬರ್ಪವೊಲೆ ಬರುತಿರ್ಪಾತಂ 

ಸುರುಚಿರ ತಾರಕಿತಾಂಬರವೆನೆ ಪೇ 

ರುರವೆಕ್ಕಾವಳಿಯಿಂದೆಸೆದಿರೆ ಬಂ 

ಧುರವರ ಕೀರ್ತಿವಿನಿರ್ಜಿತ ಶಶಲಕ್ಷಣನು ಕಲಿ ಲಕ್ಷ್ಮಣನು HO 


1, ಸ್ವಾತ್ರಪ್ರವ (ಐ) ಶಸ್ತ್ರೃಮ (ಕ) 2, ರ್ಪೋ (ಐ) 3, ತರಂಗಳ (ಕ) 


ಕುಮುದೇಂದು ರಾಮಾಯಣ ೧೦೫ 


ಎರಡುಂ ಮದಕರಿಗಳ ಹೊಂಗೆಲಸದ 

ಹೊರಜೆಗೆ ಕೇವಣಮಾಗಿರೆ ಪದನಖ 

ಕಿರಣಕಳಾಪಂ ಕೂರಂಕುಶ ರುಚಿರವಿಯಂ ದಿ _ಗುಣಿಸಲು 

ಎರಡುಂ ಕಣ್ಗಳು ಲೋಕಕ್ಕಿವರೆನೆ 

ಭರತಂ ಶತ್ರುಘ್ನಂ ದಶರಥನೃಪ 

ನೆರಡಂಂ ಕೆಲದೊಳು ಬರುತಿರ್ಸ್ಹವರಿಂತೆ ದು ನೋಡಿದರಂದು 1೫೨॥ 


ನಯಮಂ ಭಯಮಂ ತೊಟ್ಟನೃಪಾಳಕ 

ಚಯಮಂ ಖೇಚರಜನಮಂ ಕಳುಪಿ ವಿ 

ಜಯದುಂದುಭಿ ಗಗನವನಾವರಿಸಲು ನಿಜವಾಹಿನಿಸಹಿತಂ 

ನಯನಿಪುಣಂ ತುರಗಾರೂಢಂ ನ 

ಮ್ಮಯಪತಿ ಕನಕಂಬೆರಸಿ ಬಂದನೆ 

ಜಯಶೀಲಾಕ್ರಮ ವಿಕ್ರಮನಿಳಯಂಜನಕಂ*ತ್ರಿಭುವನ ಜನಕಂ ೫೩॥ 


ಅಂದಂತವರೆಲ್ಲರ್ವೆರಸಿರೆ ನಡೆ 

ತಂದರಮನೆಯಂ ಮಣಿಮಯ ತೋರಣ 

ದಿಂದೊಪ್ಪುವುದಂ ಸುರಧನಂವಿಂದೆಜಗಿದುದೆನೆ ರಾಜಿಪುದಂ 
ಮಂದರಗಿರಿಯದಂ ಬೇರೊಂದೆನೆ ಹರಿ 

ಚಂದನ ವನದಿಂ ಸುತ್ತಿದುದಂ ಜಯ 

ದುಂದುಭಿರವವೆಸೆಯಲು ಪೊಕ್ಕಂ ರಘ:ವೀರಂ ನಿರತೋದಾರಂ 1೫೪॥ 


ರತಿಪತಿಶತವುಖ ಶೀತರುಚಿಗಳಾ 

ರತಿ ಶಚಿ ರೋಹಿಣಿಗಳೆ ಮಾಡುವವೊಲು 

ನುತಜನಕನ ಚಂದ, ಧ್ವಜಕನಕಾತ್ಮ ಜೆಯರನಿರದೆಂದೂ 
ಕ್ಷಿತಿಸುತೆಯೂರ್ಮಿಲೆ ಕನಕಪ್ರಭೆಯರ 

ನತಿಬಳ ರಾಘವಲಕ್ಷ್ಮಣ ಭರತ | 

ರ್ಗತಿ ಮುದದಿಂ ಮದುವೆಯ ಮಾಡಿದನಿರದೊಲಿದು ರಘುಪತಿ ನಲಿದು 


NSH 
ಜನಕಂ ರಾಮಂಗಾ ಚೆಂದ್ರಧ್ವಜ 


ನನುನಯದಿಂ ಲಕ್ಷ್ಮಣದೇವಂಗಾ 
ಕನಕಂ ಭರತಂಗನುನಯದಿಂ ನಿಜಶುತೆಯರನೊಲಿದಿತ್ತು 


1, x (ಖ ಗ) 


೧೦೬ ಕುಮುದೇಂದು ರಾಮಾಯಣ 


ಜನಕ ಪದೆದು ಕೆ ಧಾರೆಯನೆಜ*ದ 
ರ್ಜನಪತಿ ದಶರಥನನು ಬಂದವನಿವ 
ರಿನಿತಂ ಮಾಡಿದರಾತನ ವಿಭವಮನಖಔ`ದು ಸಿರಿಯಂಮೆಣದು ॥೫೬॥ 


ಸಂರಕುಜದಾರವೆಗಳುಮಂ ಸೊಗಯಿಪ 

ಸುರಭಿಯ ಹಿಂಡುಗಳಂ ಚಿಂತಾಮಣಿ 

ಯುರುತರಗಿರಿಗಳನವರಿವರೆನ್ನದೆ ಮೊಗನೋಡದೆ ಕೊಟ್ಟು 

ಎರೆವಣ್ಣೆಯ ತೀರ್ಪರಿದುಂ ವಿತರಣ 

ಸಂರ"ತರುವನೆ! ಮನೆದಪ್ಪದೆ ಬಂದಿರೆ 

ವರ ಚಾಗದ ಮಹಿಮೆಯ ವೆಂಜದಂ ಪತಿಜನಕಂ ವಸುಧಾ ಜನಕಂ ॥8೫೭॥ 


ಅಂತುತ್ಸಾಹಪರಂಪರೆಗಳ ನ 

ತ್ಯಂತ ಮನೋಮಂದದಿಂ ದಶರಥಭೂ 

ಕಾಂತಂ ತಳೆಯುಂತ್ತಿರೆ ಮತ್ತಿತ್ತಲು ಖಚರಮಹಾವರನು 

ಇಂತಿನಿತೆಲ್ಲವಖಮಂ ವಿದ್ಯಾಧರ 

ಕಾಂತಂಗಿಂದುಗತಿಗೆ ಪೇಳಲು ಸಭೆ 

ಯಂ ತೀವಿತು ವಿಸ್ಮಯರಸವೆಲ್ಲಾ ಜನಕೆ ಕೇಳ ರಮನಕೆ 1೫೮॥ 


ಜನ*ಕಾಕ್ಮಜರಂಂತಿವಿದ್ಯಾಧರ 

ಜನಮುಂ ನೋಡುತ್ತಿರೆ ದಶರಥ ನೃಪ 

ತನುಜರ್‌ ಬಲನಾರಾಯಣರೆಯ್ತೊಂದೆರಡುಂ ಬಿಲ್ಲಂಗಳಂ 
ಅನುನಯದಿಂರ್ಬರಂಮೇಣೌಸಿದರಂ 

ಜನಕಾತ್ಮಜೆ ರಾಮಂಗಾದಳು ನೀ 

ವಿನುತರ್ಕಾರಣಪುರಂಷರವರ್ವಿಶ್ರುತರು ಭುಜಬಲಯುತರಂ 1A 


 ಸೆಣೆಸಂವುದರಿದಂತಿವರೊಳವರ್ಕಾ 
ರಣಪುರುಷರ್‌ಕನಮಗಂತಾಬಿಲ್ಲಳು* 
ಯಣವಿಂಲ್ಲದೆ ಪೋದವು ಮುದದಿಂ ರಾಮಾಚ್ಯುತರಂತವರ್ಗೆ 


1. ಸುರಗಿರಿಯನೆ (ಗ) 
2. ತಾತಸ್ಮಜರುಂ (ಖ, ಗ) 
3. ನಮ್ಮಂ ಬಿಲ್ಲೆರಡುಂ (ಖ) 


ಕುಮುದೇಂದು ರಾಮಾಯಣ ೧೦೭ 


ಪ್ರಣಯಿನಿ ರಾಮಂಗಾದಳು ಜಾನಕಿ 
ಗಣಿಯಿಸದಿರ್ಪುದು ನಮಗುಚಿತಂ ಗುಣ 
ಗಣದೊಳು ಮತ್ಸರವೇನೆಂದಂ ನಯಧರನು ಖಚರೇಶ್ವರನು ॥೬೦॥ 


ಎರೆಡುಂ ಪುರ್ವಂ ಗಂಟಿಕ್ಕಲು ಕಿಸು 

ಸೆರೆ ಕಣ್ಣಳೊಳ್ಸರ್ವಿಸಲಂ ಕಪೋಳಾಂ 

ತರದೊಳು ಬೆಮರುಣ್ಮಲು ತಂಟಿಕೆತ್ತುತ್ತಿರಲಂ ಕರಂ ಮುಳಿದು 
ಹರಿಪೀಠವನಾಸ್ಟಾಳಿಸಿ ನಿಜನಿ 

ಷ್ಕುರ ಕೂರಸಿಯಂಂ ಕೊಂಡೆರ್ದಂ ಚೆ 

ಚ್ಚರದಿಂದುಗತಿಸುತನು ಪ್ರಭಾಮಂಡಳನು ದರ್ಪಾವಿಳನು Wo 


*ಉರಂತರ ಬಾಹುಬಲಗರ್ವದಿ ನ 
| ವ್ಮೊರಡುಂjಧನಂಗಳನೇಜ್‌ಸಿ ಎದ್ಕಾ 
ಧರರುಂ ಪರಿಭವಿಸಿದೆವೆಂದಿರ್ದಾ ರಾಘವಲಕ್ಷ್ಮಣರಂ 
ತರುಣೀರತ್ನಂ ಬೆರಸೀಗಳೆ ತಂ 
ದಿರದೊಪ್ಪಿಸಂವೆಂ ಬಾಳಲೆಯಂ ಚ 
ಚ್ವರೆದಿಂ ಕಾದಿದರಾದಡೆ ಕೊಲುವೆಂ ತಡೆಯೆಂ ಹಲವಂ ನುಡಿಯೆಂ 


1ಎಂದಂ ಪ್ರಭಾ"ಮಂಡಳನಾಗಳು ತಾಂ 

ತಂದೆಯನೊಲವಿಂ ಬೀಳ್ಕೊಂಡಂ ಕಡು 

ಪಿಂದಂ ವಿದ್ಯಾಧರಬಳಸಹಿತಂ ಪುರದಿಂ ಪೊಜಮಟ[] ), 

ಒಂದೆ ಕುಠಾರದಿನಡವಿಗಳಂ ತಣ 

ವಂದದೆ ರಾವಕಾಚ್ಯುತರಂ ಮುಳಿದಂ 

ದೊಂದೇ ಕೂರಸಿಯಿಂದಂ ಕೊಂದಪೆನೆಂದನತಿಕಡುಪಿಂದ ॥೬.೨॥ 


ಮ )ಡನುರಿಗಣ್ಣಾಸನವಾದುದೊ ಮೋ 

ಣ್ಬಡವಾನಳನೆಯ್ತಂದಪುದೋ ಮೇ 

ಣ್ಯಡೆಗಾಲದ ಸಿಡಿಲೆಯ್ತಂದಪುದೊ ಖಚರಾಕೃತಿಯಿಂದ 
ಕಡಂಪಿಂದೀರಜವರುಮಾದಿತ್ಯ 

ರ್ಪೊಡವಿಯನೊರ್ಮೊದಲೊಳು ತಮ್ಮನಿತಂಂ 

ಸುಡಲೆಂದೊಂದಾದರೊಯೆನೆ ನಭದಿಂ ಬಂದ ನತಿಮುಳಿಸಿಂದ MEN 


* "ಕ್‌ ಪೃತಿಯಲ್ಲಿಲದ ಪದ್ಯ. 1. ಎಂದಾ ಭಾ (ಖ) 


೧೦೮ 


ಕುಮುದೇಂದು ರಾಮಾಯಣ 


ಭರದಿಂ ಬಂದು ವಿದಗ್ಭು ಪುರಮನಾ 

ದರದಿಂ ನೋಡುತ್ತಂ ಪೊಜವೊಳಲಂ 

ಸುರಚಾಪದೆ ವಾಡಿದವೊಲೊಪ್ಪ್ಪವ ಮಣಿವಯತೋರಣಮಂ 
ಪುರವೀಧಿಗೆ ಬಂದಿಂತಿದು ಜನ್ಮಾಂ 

ತರದೊಳು ತೊದಲಳಿಲ್ಲಿನ್ನಯ ಪಟ Ko 

ವರಮನೆಯೆನ್ನದು ಜನಮೆನ್ನದು ದಿಟಮೆಂದ ಮುಚ್ಚಿಗೆ ಸಂದ ॥೬೪॥ 


ಇರದಂಬರಚರರಾತನನಾಗಳೆ 

ಭರದಿಂದಂಗತಿಯ!ಮುಂಂದಕೆ! ತರೆ 

ತುರಿಪದೆ ತಾತಂ ಶೀತಳಕ್ರಿಯೆಯಂ ಮಾಡಿಸಲೆಚ್ಚತ್ತು 

ಕರಕಮಳಂಗಳ ಮಂಗಿದೊಲನವೆಂ ಪಿತೃ 

ಚರಣಯುಗಂಗಳಿಗೆಗಿ ಗಭೀರ 

ಸ ೈರದಿಂ ಭವವಾರಂ ಮಖ್‌ಯಿಸ*ದೆಂದ?ನತಿಭಯದಿಂದ ॥೬೫॥ 


ನಿನಗೀ ಮೂರ್ಚೆಗೆ ಕಾರಣವೇನೆಂ 

ದೆನೆ ಖಚರೇಂದ್ರಂಗೆಂದಂ ಕೌತುಕ 

ವನೆ ತಳೆದಿರೆ ಸಭೆ ಮುದದೆ ಪ್ರಭಾಮಂಡಳನಂದಿಂತೆಂದಂ 

ಎನಗೆ ಸಹೋದರಿ ಜಾನಕಿ ಜನಕಂ 

ಜನಕಂ ತಾಯಿ ವಿದೇಹಿ ಬಲಂ ಮೆ 

ದಂನನಾನವರ್ಗಾನಾದೆನು ಬಜ್‌ದೆಂ ಮುಂನಿದೆಂ ಪುಣ್ಯದಿ ನೆನೆದೆಂ 1೬೬॥ 


ಇಲ್ಲಿಗೆ ತಂದಂ ಜನ್ಮಾಂತರರಿಪು 

ವಲ್ಲಿಂದೆನ್ನನದೊರ್ವಂ ದೇವನ 

ದೆಲ್ಲವುನಜ್‌ದರ್ದೇವರು ಬಿನ್ನವಿಸಲು ದೇವಾ ಹದನಂ 

ಬಿಲ್ಲಂಂ ನಮ್ಮಿಂದನ್ಯರ್‌ಸಾರಿದು 

ವಲ್ಲದಖ್‌ೌಂ್‌ಬಲ್‌ದೇಮಬನಿದೆಂ ಭವ 

ವಲ್ಲಿಯ ತೊಡರಾರಂ ವಂಜಖ್‌ಯಿಸದೆಂದನತಿಮುದದಿಂದ ॥೬೭॥ 


ಆಹಾ ದಾಹ 


ಹಾಸಯ, 


. ಮುಂದೆಗೆ (ಖ, ಗ) 


2. ದೆಂದಾದ (ಖ) 


. ಸಾಧಿಸುವವನಲ್ಲದ್‌ಂ' (ಖ) 


ಕುಮುದೇಂದು ರಾಮಾಯಣ 


ು 


ಎನೆ ತನಯನ ವಣಾತಂ ಕೇಳ್ದಾಗಳೆ 

ಮನದೊಳೊದವೆ ವೈರಾಗ್ಯಂ ತನ್ನೊಳೆ 

ನೆನೆದಿಂತೆಂದಂ ಜಾನಕಿ ನಿನಗಾಗದೆ ಕರ ಲೇಸಾಯ್ತು 
ಜನಕನೊಡಂಬಟ್ಟಂತೆತ್ತದೆ ಮೇಣ್‌ 

ಧನಂವಂ ರಾಘವನೇಜಾ್‌ಸೆದಿರ್ದಡೆ 
ಘನತರ!ದುರ್ಯಶ!ಲತಿಕೆಗೆಡರ್ಪಂ ತಳೆಗುಂ ಖಚರತೆಯಳಿಗುಂ 


ಹೋದವು ಬಿಲ್ಲೆರಡುಂ ನಮ್ಮಯ ಯಶ 
ಕಾದುದಮಂಳಿನತೆ ರಘುಸಂತಕೀ 
ರ್ಶಿದಿಶುದಂತಿಗಳಿಗೆ ಕೀರ್ತಿಮುಖತೆಯಂ ತಳೆದುದಗುರ್ವಿಸಲು 
ಮೇದಿನಿ ಹೊಗಳಲು ಜಿನದೀಕ್ಷೆಯ ನಾ 
ಇದರದಿತಳೆವೆಂ ವೆ ಓರಾಗ್ಯ3 
ಶ್ರೀದಯಿತೆಯ ನೀಗೆಂದು ಪ್ರಭಾಮಂಡಳನಂ ಜಿತರಿಪುಬಳನಂ 


ನಿರವಿಸಿ ರಾಜ್ಯದೊಳಾ ವಿದ್ಯಾಧರ 

ವರನಾಗಳೆ ಜಿನದೀಕ್ಷೆಯನತ್ಯಾ 

ದರದಿಂ ಸರ್ವಭೂತಹಿತಮುನಿಪದನಿಕಟದೊಳೊಲವಿಂದ 
ಭರದೆ ಮಹೇಂದ್ರೋದ್ಯಾನಮನೆಯ್ದಿ ಸಂ 

ಚರಿತಂ ತಳೆಯುತ್ತಿರೆ ಪೊಗಳಲು ಬಂ 

ಧುರ ನಿಜಕೀರ್ತಿಸುಧೆಯ ದಿಕ್ಟಾಲಕಜನವೂ ವೇಳಾವನವು 


ಇತ್ತಲು ಜಾನಕಿ ರಾಮಾದಿಗಳನ? 
ದಾತ್ತ್ಮರ್ಜನಕಾದಿಗಳತಿ ಮುದದಿಂ 


ದಿತ್ತು ಮಣಿಮಯ ವಿಭೂಷಣವಾಹನಚಯಮಂ ಬಳುವಳಿಯಂ 


ಬಿತ್ತರದಿಂ ಕಳಿಪಲಂ ದಶರಥ ಭೂ 
ಪೋತ್ತಮನಮಂರೇಂದ್ರನವೊಲಯೋಧ್ಯಾ 
ಪತ್ತನವಂಂ ಪುಗಂತಂದಂ ಲೀಲೆಯೊಳೊಲಿದು ಸುಖದಿಂ ನಲಿದು 


» ದುರಿತಯಶ (ಖ, ಗ) 
೫6 (ಕ) 


೧9೯ 


॥೬ಲೆ॥ 


WL 


॥೭೮॥ 


॥೭೧॥ 


೧೦೦ 


ಕುಮುದೇಂದು ರಾಮಾಯಣ 


ಅ[ಚ]ಳಬಳಂ ಮುದದಿಂ ಕ್ಷಿತಿಪುಳಕ 

ನಿಚಯಾರುಣ ಮಣಿಮಯವಂಕುಟ ದ್ಯುತಿ 

1ರುಚಿರಚರಣನೊಡ್ಡೋಲಗ!ದೆ ಇಳು ರಾಜಿಸುತಿರಲೊಂದು ದಿನಂ 
ವಿಚಕಿಳದಾಮಂಗಳನೊಲಿದಿತ್ತು ವಿ 

ರಚಿತಾಂಜಳನಾ?ವಿನಯಯುತಿನಾ* 

ವಚನದೊಳುಂ ಖುಷಿನಿವೇದಕ ಬಿನ್ನಪವೆಂದಂ ಒಲಿದಿಂತೆಂದಂ* 0೭೨% 


ಅತುಳಬಲಪರಾಕ್ರಮವಯದಿಂದೀ 

ಕ್ಷಿತಿಪಾಲಕನಿಚಯಾರುಣಮಕುಟ 

ದ್ಯುತಿರುಚಿರಚರಣನೊಡ್ಕೋಲಗದೊಳು ರಾಜಿಸುತಿರಲೊಂದು ದಿನಂ 
ಉತ್ತಮ ವಿಚಕಿಲಕುಸುಮಂಗಳನೊಲಿ 

ದಿತ್ತು ವಿರಚಿತಾಂಜಲಿಪುಟನಾಗಿ ವಿ 

ನುತ್ತವಚನದುಷಿವೇದಕ ಬಿನ್ನಪವೆಂದಂ ಒಲೆದಿಂತೆಂದಂ EEN 


ಭೂನಾಥಾಧಿಪ ನಮ್ಮ ಮಹೇಂದ್ರೋ 

ದ್ಯಾನದ ಸರಯೂತೀರದೊಳೆವಂರನಂ 

ತಾನೆನಿಸಿರ್ದಾ ಸರ್ವಭೂತಹಿತ ಮುನಿಪತಿ ಬಂದಿರ್ದಂ 

ಜ್ಞಾ ನನಿಧಾನಂ ಚಾತುರ್ವರ್ಣಜ 

ನಾನೀಕಂಬೆರಸಖಿಳಗುಣಾನ್ವಿತ 

ನಾನಂದದಿನೆಂದಂದಿಂತಾಗಳೆ ನುಡಿದಂ ಮೆಚ್ಚ ಪಡೆದಂ ॥೭೪॥ 


ಆ ದೆಸೆಗೇಳಡಿಯಂ ನುತದಶರಥ 

ಮೇದಿನಿಪತಿ ಸಿಂಹಾಸನದಿಂದೆ 

ದ್ಹಾದರದಿಂ ಮುಕುಳಿತಕರಕಮಳಂಕಿನಡೆದಂಕಪೊಡಮಟ್ಟು 
ಪ್ರಾದುರ್ಭೂತಾನಂದ ಪಟಹಘನ 

ನಾದಂ ದಿಜ್ಮುಖಮಂ ತಳ್ಳೊಯ್ಯೆ 

ಶ್ರೀದಯಿತಂ ಪೊಜಮಟ್ಟಂ ಸುತತತಿಸಹಿತಂ ಗರ್ವವಿರಹಿತಂ 1೭೫॥ 


1. ರುಚಿರಾಭರಣ ನೋ (ಕ) 
, ಎನುತ ವಚನಂ ರುಷಿವೇದಕ (ಗ) 
, ನಡೆತಂದು (ಖ) 


ಕುಮುದೇಂದು ರಾಮಾಯಣ ೧00 


ದೂರದಿ ವಾಹನದಿಂದಿಳಿದೊಲವಿಂ 

ಧಃಂರಿಣಿಪತಿ ಮುನಿಪತಿಯಂ ಚಂದ್ರಂ 

ಮೇರುವ ಬಲಗೊಂಬಂದದೆ ಬಲಗೊಂಡೊದವಿದ ಭಕ್ತಿಯೊಳು 
ಚಾರುಚರಣಕಮಲಂಗಳನರ್ತಿಯಿ 

ನಾರಾಧಿಸಿ ದಿವ್ಯಾರ್ಚನೆಯನಯೋ 

ಧ್ಯಾರಮಣಂ ಸಮುಚಿತವಿಷ್ಟರದೊಳಂ ನಿಲಲು ಶಕ್ರನ ಗೆಲಲು ॥೭೬॥ 


ಆ ಸಮಯದೊಳಿಂದುಗತಿವುಬನೀಂದ್ರಸ 

ಭಾಸುರಚರಣೋಪಾಂತದೊಳೆಸವೀ 

ವಾಸವನಿಭ ಕುಳ್ಳಿರ್ದು ಪ್ರಭಾಮಂಡಳನಂ ಕಂಡಾಗ 

ವಾಸವವಂದಿತ ಬೆಸಸುವುದೆನಗಿಂ 

ತೀ ಸಾಧುಪ್ರಭುಗೀ ಖಚರೇಂದ್ರನಿ 

ಳಾ ಸಂಸ್ತುತನೆನಿಪ್ಪಂ ಗುಣಮಣಿಧರನು ವಿನಯಾಕರನಂ ॥೭೭॥ 


ಮುನಿಪತಿಮೃದಂಮಧುರಗಭೀರೋಕ್ತಿ 

ಯಿನನುನಯಂದಿಂತೆಂದ ಭೂಭುಜ 

ಜನ ವಿದೇಹಿ ತನೂಭವನೀತಂ ಜಾನಕಿಯಗ್ರಜನು 

ಜನನ ಸಮಯದೊಳೆ ಜನ್ಮಾಂತರರಿಪು 
ಮುನಿದೊರ್ವಂ`ಕೊಲಲೊಯ್ದಂಖಚರೇಂ 

ದ್ರನ ತಲ್ಪದೊಳೀಡಾಡಿದೊಡಲ್ಲಿಯೆ ಬೆಳೆದಂ ತನ್ನಂ ತಿಳಿದಂ nou 


ಹರಿಯಂಂ ರಾವಂನುಮೋಲ್‌ಸೆ ಧನುಗಳ 

ನೆರಡುಂಮನದಟಿಂ ತರಲೆಂದೀತಂ 

ಬರುತ ವಿದಗ್ಗೆಯ ಪುರಪರಿಸರದೊಳಂ ಜಾತಿಸ್ಮರನಾಗಿ 

ಮರಳಿ ಪುರಕೆ ಬಂದಜುಪಿದೊಡೀ ಸಂ 

ಸರಣವಿರಕ್ಕಿಗೆ ಕಾರಣವಣಾಗಿರೆ | 

ಭರದಿಂ ದೀಕ್ಷೆಯ ತಾಳಿದನೀ ಖಚರಂ ನತದಿವಿಜೇಂದ್ರಂ ॥೭೯॥ 


ಮೊದಲಿಂ ತುದಿವರ ₹ವೆನಗತಿಶಯದಿಂ8 
ದಿದಬೆಸಸುವುದೆಗೆನೆ ಗುರುನಾಥಂ 
ರದನದ್ಯುತಿ ಪಸರಿಸೆ ಶ್ರುತದೇವಿಯ ಕಡೆಗಣ್ಗಳ ತೆಜದಿಂ 


1. ಕೊಲಲೆಂದಾಯ್ಡು (ಖ) ಕೊಲಲೊಯ್ದ (ಕ) 2. ಮಿಂತಿದನೆನಗತಿಶಯಂದಿಂ (ಕ) 


ಕುಮುದೇಂದು ರಾಮಾಯಣ 


ಮ )ದುವಃಧುರತರಧ ನಿಯಿಂದಿಂತೆಂ 
. ದದನವಧಾರಿಸುತಿರೆ ರಂವಾದಿಗ 
ಳುದಿತೋದಿತಗುಣನಿಧಿ ಪೇಳ್ನೆಂ ಮುನಿನಾಥಂ ಶೀಲಸನಾಥಂ ISO 


ಧಮಪುರವರದೊಳಗಿಪ್ಪಂ ವಿಪ್ರೋ 

ತ್ರಮನೆನೆ ನೆಗಳ್ಸ ವಿಮುಂಚೆಯಾತನ 

ರಮಣಿಯನನುಮತಿಯವರ್ಗೆ ತನೂಭವನಾದನತಿಭೂತಿ 

ಪ್ರಮದೆಯವಂಗೆ ಸರಸಿಯೆ:ಂಬಳು 

ದಂರ್ಮತಿಯಿಂ ಕಯವೆಂಬನ ಬೆಂಬಳಿಯೊಳೆ 

ರವಿಂಯಿಸಲೆೊದತಿ ಪಾತಕದಿಂದಮೆ ಪೋಗೆ ಸ್ಟೆ ಎರಿಣಿಯಾಗೆ ॥೧॥ 


ನೆರಪಿದ ಧನವೆಲ್ಲವ ಕೊಂಡಾದು 

ಶ್ಯ ರಿತೆ!ಯಂವನ! ಬೆಂಬಳಿಯೊಳು ಪೋಗಲು 

ಏರಿದುಂ ಕಡುಪಿಂದತಿಭೂತಿಯುಮವರಿರ್ವರನಜಸುತಲಿಂ 

ತ ಕ ರಿತದೆ ಪೋಪು್ರದುವಕಾತನಜಸಲು 

ಭರದಿ ವಿಮುಂಚಿಯುಮನಂಮತಿಯಂಂ ತ 

ತ್ಸರಸಿಯ ತಾಯುರಿಯುಂ ಪೊಳಿಮಟ್ಟರು ಪುರವಂಂ ಶೋಭಾಕರವಂಂ ॥೮೨॥ 


ಅಂತಾ ಮೂವರುನತಿಭೂತಿಯಂನ 

ತ್ಯಂತ ಭರದಿನಜಸುತ ಶಂಭವಪುರ 

ಮಂ *ತಮ್ಮನಿಬರು* ಪೊಕ್ಕು ಜಿನಾಲಯಮಂ ಮುದದಿಂದೆಯ್ದೆ 
ಶಾಂತಸ್ಸರ್ವ ಮುನೀಶ್ವರಚರಣೋ 

ಪಾಂತಬೊಳೊಲಿದು ವಿವಂಂಚಿವುಬನೀಂದ್ರತೆ 

ಯಂ ತಳೆದಂ ನೆಗಳ್ಳ ನುಮತಿಯುರಿಗಳುಮಿರದೆ ದೀಕ್ಷಾತುರದೆ 1೮೩॥ 


ನಿರಂಪವು ಕನಕ ಶಿ ಶ್ರೀಯಾರ್ಯಿಕೆಯರ 
ಚರಣೋಪಾಂತದೊಳಾಯಿರ್ವರುವಕಾ 
ದರದಿಂ ವಿರತಿಯರಾಗಿ ಯಥೋಕ್ತವಿಧಾನದಿನಸಂವುಳಿದು 


1. ಕಯನನ್ನ (ಖ) 
2, ತನಿಬರು (ಖ) 


ಕುಮುದೇಂದು ರಾಮಾಯಣ ೧೧೩ 


ಸುರಗತಿಯಂ ಪಡೆದರ್ಮೂವರುವಿವ 
ರರಿದಿಂ ಪರಮಜಿನೇಶ್ವರ ದೀಕ್ಷೆಗೆ 
ನಿರವದ್ಮಾಮಳೆ ಸುಖದಾಯಿಗೆ ಸುರಪದಮಂ ಮೋಕ್ಷಾಸ್ಪ್ಟದಮಂ ॥೮೪॥ 


ಅವರೊಳು ನೆಗಳ್ಹ ವಿವಯಂಚಿ!ಧ'ರಾಮರ 

ನವತರಿಸಿಯಿಂದುಗತಿ ವಿಯಚ್ಚರ 

ಭಂವನಾಧಿಪನಾದಂ ಮತ್ತನುಮತಿಚರ ದೇವಂ ಬಂದು 
ಭವಬಂಧಸ್ನೇಹದಿನಿಂದುಗತಿಗೆ 

ಯಖವತಿಯೆ ಪುಷ್ಪಾವತಿವೆಸರಿಂ ಸಂ 

ಭವಿಸಿದನುರಿಚರದೇವವಿದೇಹಿಯಾದಂ ಸಂರನುತಪಾದಂ ॥೮೫॥ 


ಇತ್ತಲು ಸರಸಿ ಭವಾಟವಿಯೊಳು ತೊಳ 

ಲುತ್ತ ಬಳಾಹಕಗಹನದೊಳಾದು 

ರ್ವೃತ್ತೆಯೆರಳೆಯಾದಳು ಕಾಳ್ಗಿಚ್ಚಂ ಮಿಡುಮಿಡುವಿಂಡುಕುತಲಿಂ 

ಸತ್ತಲ್ಲಿಂ ಚಂದ್ರಪುರಮನಾಳ್ವ ನೃ . 

ಪೋತ್ತಮ ಚಂದ್ರಧ್ವಜನ ಮನಸ್ಸಿಗೆ | 
' ಚಿತ್ತೊ್‌ತ್ಸ?ವೆಯೆಂಬಳ್ಳಗಳಾದಳು ಯುವತಿ ಸೌಭಾಗ್ಯವತಿ ॥೮೬॥ 


ಸ್ಮರವಾದಿರಾರಸಮತ್ತಂ ದುರ್ಗತಿ 

ಶರನಿಧಿಯೊಳು ಮಂಳುಕಾಡುತ್ತಂ ಕಯ 

ನಿರದೆ ಕ್ರಮೇಳಕನಾಗಿಯೆ ಚಂದ್ರಧ್ವಜನ ಪುರೋಹಿತನು 

ವರಮಂತಿ ಧೂಮಕೇತುವೆಂಬಾತನ 

ತರೆಣಿಗೆ ಕಪಿಳೆವೆಸರ ಮಗಳಾದಂ 

ಭರದಿಂ ಚಿತ್ತೋತ್ಸವೆಯೊಡನೆ ತಾಂ ಬೆಳೆದಂ ಸ್ನೇಹವ ತಳೆದಂ 8೮೭॥ 


ಒಡನಾಡಿಯುಮೊಡವೆಳದೊಡನೋದಿಯು 

ಮೊಡನೆಯೆ ಯೌವನಮಂ ತಳೆದವರ್ಗಳು 
ವೊಡವಕ್ಕಿಗಳೆನಲೊಡವೆರಡಸುವೊಂದೆಂಬಂದದೊಳಿರ್ದು 

ಪಡೆವಾ ಸತ್ಮಿ,ಡಿಸಲಿಲ್ಲೆಂಬೀ 

ಕಡುಮೋಹದೆ ಪೊಜಮಟ್ಟಾಪುರಮಂ 

ತಡೆಯದೆ ಬಂದು ವದಗ್ಗ ಪುರದೊಳವರಿರಲು ಮುದವೊದವಿರಲುೂ ॥೮೮॥ 


1 ಧ (ಕ) 2 ದೃವೆ (6) 
ಣಿ 


೧೧೪ ಕುಮುದೇಂದು ರಾಮಾಯಣ 


ಅತಿಭೂತಿಯಂಮಿತ್ತಲಂ ಸಂಸ್ಕೃತಿ ಸಂ 

ತತಿಯೊಳು ಪಲಕಾಲಂ ತೊಳಲ್ಲಾ ದು 

ರ್ಮತಿ ತಾರಾಕ್ಷವೆಸರ ಕಮಳಾಕರದೊಳು ಹಂಸೆಗೆ ಪುಟ್ಟಿ 

ಅತುಳಿತ ಪಂಚನಮಸ್ಕಾರಂಗಳ 

ನತಿಮುದದಿಂ ಕೇಳ್ದಲ್ಲಿಂ ಕಿನ್ನರ 

ಗತಿವಡೆದಿರದೆ ಪ್ರಕಾಶಸಿಂಹನಸುತನು ಶೌರ್ಯೋನ್ನತನು ॥೮೯॥ 


ಕುಂಡಳವಂಂಡಿತನಾಗಿ ಪಡೆದು ಕೈ 

ಕೊಂಡಾಪುರಮಂ ತುರಗಾರೂಢಂ 

ಕುಂಡಳಕಾಂತಿಪಸರಿಸಲು ಬರುತಂ ಚಿತ್ತೋತ್ಸವೆಯಿರಲು 

ಕಂಡಿದಿರೊಳು ಸೋಲ್ತಾಕೆಗೆ ಕಪಿಳನ 

ದಂಡಿಸಿ ಪೊಜಮಡಿಸಿದನಂಗಜ ಕೋ 

1ದಂಡಕ್ಕಾರಗಿಯಂ ಪಡೆದಾಕೆಯ! ತಂದಂ ಮದುವೆಯ ನಿಂದಂ ॥೯೦॥ 


ಅಂತವರೀರ್ವರುಮಿರ್ಪ ವಿಷಯಸುಖ 

ದಿಂ ತಣಿಯುತ್ತಿರಲನರಣ್ಯನ ಸಾ 

ವಂತನವರವಂಚಿಸಿ ಪೊಣವಂಡಿಸಲು ಪರದೇಶದೊಳಿರ್ದು 

ಸಂತೋಷದಿ ಜಿನಮುನಿಪದಕಮಳೋ 

ಪಾಂತದೊಳಿರ್ವರುವಮಾಗಳಣುವುತ 

ಮಂ ತಳೆದಲ್ಲಿಂ ದೇವಗತಿಯೊಳುದ ೈವಿಸೆ ಸುಖ ಸಂಭವಿಸೆ ॥೯೧॥ 


ಅಲ್ಲಿಂ ಬಂದು ಜನಕಭೂಪಾಳನ 

ವಲ್ಲಭೆಯೆಸವ ವಿದೇಹಿಯುದರದೊಳೆಂ 

ಸಲ್ಲಲಿತಾಕ ತಿಯಮಳಂಗಳಾಗಿಯೆ ಪುಟ್ಟಿದ ದಿನದಲ್ಲಿ 

ನಿಲ್ಲದೆ ಮತ್ತಿತ್ತಲು ಕಪಿಳಂ ನಿಜ 

ವಲ್ಲಭೆ ಚಿತ್ತದೊಳಿರೆ ಬಾಹ್ಯಾತಪವ 

ನೆಲ್ಲವ ತಳೆದವಂರತೆವಡೆದೀತನ ನೆನೆದು ಪಿರಿದಂಂ ಮುಳಿದು ॥೯೨॥ 


ವಂದಹಿತಕುಂಡಳಮಂಡಿತನೀಗಳು 
ಶ್ರಿದಶಸದನವೆರಸೊರ್ವಂಗನೆವೆರ 
ಸುದಯಿಸಿದಂ ಜನಕನವನಿತೆಯ ಗರ್ಭದೊಳೆಂದತಿ ವಂಳಿದಂ 


1 ದಂಡಕ್ಕಾಗಿರಿಯದಾಕೆಯ (ಖ, ಗ) 


ಕುಮುದೇಂದು ರಾಮಾಯಣ | ೧೦೫ 


ಅದಿರೆ ನೆಲಂ ಕೊಲಲೆಂದೊಯ್ದೀತನ 
ವದನೇಂದುವ ಕಂಡಂಳಿದು ಮುಳಿಸನತಿ 
ಮುದ!ದಿಂ ಕುಂಡಳಮಂ ತಾಂ ಕಿವಿಗೆ ತೊಡರ್ಚಿ ರಾಗಂ ಪೆರ್ಚೆ ॥೯೩॥ 


ಅವನಿಗೆ ದಳ ಲಘುವಿದೈಯಿನಂತಾ 

ದಿವಿಜನಿಳಿಪೆ ಬಂದೀಯಿಂದಂಗತಿಯ 

ಯುವತಿಯ ಪುಷ್ಪವತಿಯ ತಳ್ಳ ದೊಳಂದೀತಂ ಬೀಳಲೊಡಂ 
ಭವಸ್ನೇಹದಿನಂದಂತವರಾಗಳೆ 

ಕುವರಂ ತಮಗಾದಂತಿರೆ ರಾಗಿಸಿ 

ಎವಿಧ ಕಳಾಗಮ ವಿದ್ಯೆಗಳೆಲ್ಲವ ಕಲಿಸಿ ಜಗ ಹಂಬಲಿಸಿ ॥೯೪॥ 


ಪುರಂಪರಮೇಶ್ವರ ಸನ್ನಿಧಿಯೊಳು ಬಂ 

ದುರಗೇಂದ್ರಂ ನಮಿವಿನವಿಗಳಿಗೆ ಕೊ 

ಟ್ವೈರಡಂಂ ಬಿಲ್ಲಂ ರಾಮಾಚ್ಯುತರೇಜ್‌ಸಿ ಕೈಕೊಂಡು ಬರೆ 

ಭರದಿಂ ಕಾದಲು ಬರುತಂ ಜನ್ಮಾಂ 

ತರದ ವಿದಗ್ಧ ಪುರದೊಳಗೆ ಜಾತಿ 

ಸ್ಮರನಾಗಿಯೆ ಯಿದನೆಲ್ಲವನಿವನುಮಜ್‌ದಂ ವೈರವ ತೊಜ್‌ದಂ ॥೯೫॥ 


ಪಲವುಂ ಭವದೊಳು ವಿಷಯಾನಳನಿಂ 

ಮಲುಮಲಮಂುಗುವ ಜೀವಾವಳಿಯಂ 

ಸಲೆ ನಿಲೆ ಕಾವಡೆ ಜಿನಮತವಲ್ಲದೆ ಶರಣಿಲ್ಲೆಂತೆನಲೂ 

ಕೊಲೆಯಂ ಹುಸಿಯಂ ಕಳವಂ ಕುಲಟಾ 

ಲಲನಾರತಿಯಂ ಕಾಂಕ್ಷಯುಮಂ ತಾ 

ನಲಸದೆ ಬೆಸಸುವ ಜಿನನಲ್ಬದವರ್ನುತರೆ ಬಂಧಸನ್ನುತರೆ ॥೯೬॥ 


ಅನುನಯಂದಿಂ ನಿಜ ಬಂಧುಭವಾವಳಿ 

ಯೆನಿತುಮನಿರದೆ ಪ್ರಭಾಮಂಡಳನೊಲಿ 

ದನುನಯದಿಂ ಕೇಳ್ದತಿ ಕೌತಂಕದಿಂ ನೆನೆನೆನೆದೆಜಗಿದನು 

ಜನಕಜೆ ಮುದದಿಂ ನನೆಕೊನೆವೋದಪು 

ದೆನೆ ರೋಮಾಂಚವ ತಳೆದಳು ದಶರಥ 

ನನಿತುಂ ಸಭೆವೆರಸೆಜಗಿದನಾಮುನಿ ಪೇಳ್ದೆಂ ದುರಿತವ ತೂಳ್ಗಂ ॥೯೭॥ 


1 ನದದಿಂ (ಕ) 


೧೦೬ ಕುಮುದೇಂದು ರಾಮಾಯಣ 


ಸೂಗಸಿನ!ಪೆಮ್ಮಳೆ ಸೊಗಸಿನ ಬಲುಸರಿ! 

ಸೊಗಸಿನವುರು ಪೂರಂ ಸೊಗಸಿನ ನದಿ 

ಸೊಗಸಿನ ವಾರಿಧಿಯೆಂದಡಿಗಡಿಗೆನುತ್ತೆಲ್ಲಂ । 

ಮಗಮಗಿಸುವ ಚಂದನ ರಸಮಂ ಮ 

ಲ್ಲಿಗೆಯಲರಿಂದಧಿವಾಸಿತಮಂ ಸಲೆ 
ಮೃಗಧರನುದಯದೊಳನುಲೇಪಿಸಿದಂತಿರಲು ಪುಳಕಂಬರಲಂ IO 


ಉತ್ಸಾಹರಗಳೆ ॥ 


ಆ ಸಮಯದೊಳಮಳಮಣಿಗಣ ಪ್ರಭಾಳಿಯಿಂ । ವಿಭೂಷಣಾಂಶು ಧೂಳಿಯಿಂ 
ದಶರಥಕ್ಷಿತೀಶ ಚಾರುಚರಣಕಮಳಯುಗಳಮಂ | ಸುರತ್ನನೂತ್ನನಿಗಳಮಂ 
ಖಚರಕುವರ ನರ್ಚಿಸಿದನಶೀವ ವಿನಯ ವಿನಮಿತಂ । ಸಮಸ್ತಗಣವಿರಾಜಿತಂ 
ತೆಗೆದು ತಳ್ಳವಿಸಿದುರಾಗಳಾತನಂ ರಘೂದ ಹಂ | ಪರಿಸರಂ ಸ್ವಭಾವಹಂ 
ಜನಕತನಯೆಯಾಗಳಗ್ರಜಂಗತೀವ ಹರುಷದಿಂ । ಮುದಶ್ರುಪೂರವರ್ಷದಿಂ 
ನಿಧಿಗೆ ದೀಪವೆಜಗುವಂದದಿಂದೆಜಗುವುದಂಂ । ಕರಂ ನಲಿದು ಪರಸುವುದಃಂ 
ದಶರಥಮುನೀಂದ್ರಚಂದ್ಗ ್ರವನುಮಂತದೆತೆರಳ್ತೂದಂಂ | ಬಲಂಪುರಕೆಮಗುಳ್ತುದುಂ 
ವಿಜಯ ಗಜಮನಮರಪತಿಯ ತೆಜದಿನೇಅ್‌ ದಶರಥಂ | ವಿನೋದನಿಚಿತ ಮನ್ಮಥಂ 
ರಾಮಲಕ್ಷ್ಮಣಾರಿವೆರಸು ಕನಕವಿಮಾನಮಂ । ಸುರತ ಮಯ ವಿಮಾನಮಂ 
ಪಟುಪಟಹನಿನಾದಮೊದವಿದೆಸೆಗೆ ಪಸರಿಸುತವಿಂರಲು । ವಿನೂತೆಯಂಪೊಗುತ್ತುಮಿರಲು 
ವಾರ್ಯತೂರ್ಯಮೊದವಿಕಿವಿಗೆ ಸೊಗಯಿಸುತ್ತಮಿರಲು । ಮದೇಭ ರಾಜಿ ಸುತ್ತಬರಲಂ 
ಕಡಲತೆರೆಯತುಜುಗಲಂತೆ ಸುತ್ತಿಬರಲು ವಾಜಿಗಳು । ತುಜುಂಗೆ ರಥದವಾಜಿಗಳು 
ಕನಕಗಿರಿಯನೆಜಗಿದಂದದರಮನೆ ಪೊಗುತ್ತಮಿರಲಃ । ಜನಂಗಳೀಕ್ಷಿಸಂತ್ತಮಿರಲು 
ಕನಕಪೀಠದೊಳುವಿಯಚ್ಚರಾಧಿನಾಥನಿಪು ಎದಂಂ | ಕುಲಾಂಗನೆಯರಂ ಬರ್ಪುದಂಂ 
ಪದೆದಂ ಪರಸಿ ಸೇಸೆಯಿಕ್ಕಿ ಆರತಿಯ ನಿವಾಳಿಸಲು । ಪುರಾಳಿ ನಲಿದು ನರ್ತಿಸಲು 
ವಿವಿಧ ವಸ್ತುವಾಹನಾದಿಗಳನೆ ಕೊಟು ಸ ದಶರಥಂ 'ಗೀತವಾದ್ಯಮನೋರಥಂ 
ಜನಕನೃಪತಿಗಳುಪಲೆಂದು ಕಳಿಪಿಪವನವೇಗನಂ | ಮನಃಪವನನಿಯೋಗನಂ 
ಮಿಥಿಳೆಗಾತನೆಯ್ದೆ ಪೋಗಿ ಪೇಳಲಿಂತಿವೆಲ್ಲಮಂ । ಮರಳ್ವಿ ಸಭೆಯನೆಲ್ಲಮಂ 
ಮಗುಳೆ ಮಗುಳೆ ಕೇಳ್ಸೆಯೋಧ್ಯೆಯೊಳು ತನೂಜನಿರ್ದದಂ 8ವಿರೋಧಿಯೊಯ್ಯೆ 
ಹಬರ್ದುದಂ 


1, ಬಲ್ಲರಿ ಸೊಗಸಿನ ಸೋನೆಯಂ (ಖ, ಗ) 2. ತರಂಗಿತಸು (ಕ) 3. x (6) 


ಕುಮುದೇಂದು ರಾಮಾಯಣ ' ೧೧೭ 


ಸುತನನಾಗಳಂತೆ ಪಡೆದತೆಜದಿ ಹರುಷಭಾರಣಿಂ ಚರಂ । ತಣಿಯೆಯುದಾರದಿಂ 
ಅಜಿಪಿ ಬೇಗದಿಂದ ವಿದೇಹಿಗಿಂತಿದಂ ನೃಪಾಳಕಂ । ಸಮಸ್ತಮಂತ್ರಿಜಾಳಕಂ 
ಎಂಥಿಲೆ ಕೂಡೆ ರಂಜಿಸಲು ಸಂರತ್ನ ತೋರಣಂಗಳಿಂ | ಸುತೂರ್ಯಘ:ನರ ವ9ಗಳಿಂ! 
ಗುಡಿಯ ಹಳವಿಗೆಗಳ ತೋರಣಂಗಳಿಟ ಎಳಂಗಳಿಂ ಪ್ರಮೋದ ನರ್ತನಂಗಳಿಂ 
ಪುರಜನಂಗಳಾಡು ವೋಕುಳಿಯ ಸರಸವಿನೋದದಿಂ । ಜನಂಗಳ ಪ್ರಮೋದದಿಂ 
ತಮತಮಗೆ ತಣಿಯೆ ವಿವಿಧ ಪಟವಾಸಚೂರ್ಣದಿಂ । ಪ್ರಸೂನಕ ಪ್ರಕೀರ್ಣದಿಂ 
ತಣಿಪೆ ಸಕಳ ಜನಮನೆಯ್ದೆ ಮಣಿವಿಭೂಷಣಂಗಳಿಂ । ಸದಿ ಭೂಷಣಂಗಳಿಂ 
ಏಜ ಪವನವೇಗನೊಡನೆ ರತ್ನಮಯವಿವಕಾನಮಂ । ವಿಚಿತ್ರತರವಿತಾನಮಂ 
ಕತಿಪಯಾಪ್ತ ಪರಿಜನಂಗಳೊಡನೆ ಬರಲು ಬೇಗದಿಂ 1 ವಿದೇಹಿಯೊಡನೆ ರಾಗದಿಂ 
ಎಡೆಯೆಡೆಯಣ ನದೀನದಾದ್ರಿನಗರತತಿಯ ನೋಡುತಂ । ಕಡಂಗಿ ಮಾತನಾಡುತಂ 
ಸಕಳ ನಗರ ತಿಳಕವೆನಿಪಯೋಧ್ಯೆಗೆಯ್ದಿ ಬರ್ಪುದುಂ | ವಿಮಾನವಲ್ಲಿ ನಿಲ್ವುದುಂ 
ಇಳಿದು ರಾಜಮಂದಿರವನತೀವಮುದದೆ ಪೊಗುವುಮಂ । ಸುರೇಂದ್ರ ಸಭೆಯಮಿಗುವುದುಂ 
ದಶರಥಾಪರಾಜಿತಾ ಪದಾಂಬುಜಕೆ ಜಿಗುವುದುಂ ॥ ಅವರ್ಪದೆದು ಪರಸುವುದುಂ 
ತಮಗೆ ರಾಮಲಕ್ಷ್ಮಣಾದಿಗಳಿ )ನಮಿತರಾಗಿಯಂಂ 1 ಜನಾಳಿತಲೆಯ ತೂಗಿಯುಂ 
ಜನಕಪತಿಗೆ ವಿನಯ ವಿನವಿಂತನಾಗೆ ಖಚರವಲ್ಲಭಂ । ಅನೇಕ ದಿವಸುದುರ್ಲಭಂ 
ಮಗನ ತೆಗೆದು? ಬಿಗಿದು ತಳ್ಕಯಿಸಿ ಪುಳಕಸಮೂಹದಿಂ । ಅಳುಂಬಮೂದಮೋಹದಿಂ 
ತಳೆದಂ ಪುಳಕಮಂ ವಿದೇಹಿಗತಿ *ಮುದದಿನೆಜಗುವುದುಂ । ಪಲರ್ಮೆಯುಂಂ ಪರಸುವುದು 
ಆಗಳಂತೆ ಸುತನ ಹಡೆದ ತೆಜದೆ ಸತ್ಟ್ರಮೋಹದಿಂ | ವಿಯೋಗದುರು ವಿಷಾದಮುಂ 
ಆತನಖಳ ಬಾಲಕೇಳಿಗಳನಜ್‌ಯದ ವಿಷಾದವಂಂ | ಅಳಂಂಬಮಾದ ಮೋದಮುಂ 
ಒರ್ಮೊದೊಲನೇಕ ಭಾವವಕಾಗಲವರ್ಬೇಗದಿಂ ಟಃ ವಂನಂ ತಣಿಯಲು ರಾಗದಿಂ 
ವಿವಿಧ ವಸ್ತುವಾಹನಾದಿಗಳನೆ ಕುಡಲು ದಶರಥಂ । ಸುಸಂಭವ ಮನೋರಥಂ 
ಅಮೃತಮಯಪಯೋಧಿಯೊಳಗೆ ಮೂಡಿ ಮುಳುಗಿದಂತೆಯುಂ । ಸುಧಾಂಶು 
ಸೇವೆಯಂತೆಯಂಂ 
ರಾಮಲಕ್ಷ್ಮಣರೊಡನಖಳ ಶಸ್ತ್ರ ಶಾಸ್ತ್ರ ವಿದ್ಯೆಯಂ । ಜಗತ್ತೈಯೈಕ ಹೃದ್ಯೆಯಂ 
ಕಲಿತು ಕಲಿಸಿ ನಲಿದು ತಿಂಗಳಲ್ಲಿ ಸುಖದೊಳಿರ್ಪದುಂ । ಪ್ರಮೋದದೊಳ್ತೊಡರ್ಪದುಂ 
ಜನನಿಜನಕರೊಡನಯೊಧ್ಯೆಯಂ ತಳರೆ ವಿಯಚ್ಚರಂ । ನೃಪೇಂದ ್ರನಜ್‌್‌ದುಚೆಚ್ಚರಂ 


LN (sy 
Ds) 
3.  ಮುದದಿಂದೆ (ಕ) 


೧೧೮ ಕುಮುದೇಂದು ರಾಮಾಯಣ 


ನೂತ್ನರತ್ನಮಯ ವಿಭೂಷಣಾದಿಗಳ ನೇಕಮಂ 1 ಹಯದಿ ಪಪ್ರವೇಕವಂಂ 

2 ) ಕಳಿಪೆ ಮಿಧಿಳಗೆಯ್ದೆ ತಮ್ಮ ಮೂವಹಖುಂ 1 ಕರಂ ಮಹಾನುಭಾವರುಂ 
ಇಂದ್ರಶಚಿಜಯಂತರಂತೆ ಪೊಕು ತಮ್ಮ ನಗರಮಂಜಿತಾಮರೇಂದ್ರನಗರಮಂ 

ಇರಿಸಿ ಜನಕನನುಜ ಕನಕನಂ* ಮಿಥಿಳೆಯೊಳನಿಬರುಂ ವಿಯಚ್ಚರೇಂದ್ರನಗರಮಂ 


ಲೀಲೆಯಿಂದ ಪೊಕ್ಕು ಜನಕನಲ್ಲಿ ಸುಖದಲಿರ್ಪುದಂುಂ ವಿಯಚ್ಚರಾಳಿನೋಳ್ಬುದುಂ 
ರಗಳೆ ಸವಾಾಪ್ತಂ 


ಜನಪತಿ ದಶರಥನಿತ್ತಲು ದಿವ್ಯಾ 

ರ್ಚನೆವೆರಸತುಳಿತ ಭಕ್ತಿಯೊಳೆಯ್ತಂ 

ದನಂಪಮ ಸರ್ವಭೂತಹಿತ ಮುನಿಪದಕಮಳವನೊಂದು ದಿನಂ 
ಏನಯದಿನರ್ಚಿಸಿ ಪೊಡವಟ್ಟಿಂತೆಂ 

ದನನುನಯದಿಂ ಬೆಸಗೊಂಡಂ ತನ್ನಯ 

ಘನತರವೆನಿಪ ಭವಾವಳಿಯಂ ಯಶತಿಯಾತನನೆಮರಾರ್ಚಿತನಾ 8೯೯॥ 


ವಂನಿಪತಿ ಜನಪತಿಗೆಂದಂ ನಿನಗೆಂ 

ಟನೆಯ ಭವಂ ಮೊದಲಾಗಿರೆ ಕೇಳೆಂ 

ದನುನಯದಿಂದಂ ಚಂದ್ರಪುರದ ಚಂದ್ರಧ ಸಜ ನರಪತಿಯ 

ವನಿತೆಗೆ 2[ಧಾರಿಣಿಯೆಂ]* ಬಳಿಗಾತ್ಮಜ 

ನೆನಿಸಿದ ಧಾರಣನಾದೈ ನಿನ್ನಂ 

ಗನೆಯ ವವರ ಸ ಸಂಸರ್ಗದೆ ಜಿನಮತವ ಉರ್ವೀಹಿತವ 1೧೦೦॥ 


ನಿರಂಪಮದಿಂ ಧರಿಯಿಸಿ ಬಂದಲ್ಲಿಂ 

ಸುರಂಚಿರಧಾತಕಿ ಷಂಡದ್ದೀಪದ 

ಸುರಗಿರಿಯುತ್ತ ರಕುರವದೂಳಾದೈ ತ 

ಚರಮದೊಳಲ್ಲಿಂ ಜೀ ಚ ಸಿಟಿ 

ದೆರಡಬ್ಬಿವರಂ ಸುರನಾಗಿರ್ದೆೈ 

ಪರಿವಿಡಿಯಿಂದೂ ಬಂದಲ್ಲಿಂದೀಕ್ಷಿತಿಯಾ ಪ್ರಷ್ಕಳವತಿಯಾ ॥೧೦೧॥ 


ಅತುಳಿತ ಪುಂಡರೀಕಿಣಿಪುರದಧಿ 
ಪತಿ ವಿನುತ ನಂದಿಘೋಷ ನೃಪತಿಯ 
ಸತಿ ವಸಂಮತಿಗೆಸೆವ ಸಂನಂದಿವರ್ಧನನಾದೈ ಬಂದಲ್ಲಿಂ 


1 ಜನಕನನು ಜನಕನಂ (ಖ) 
2 ಧಾರ್ಯೆಯ (ಖ) 


ಕುಮುದೇಂದು ರಾಮಾಯಣ ೧೧೯ 


ಅತುಳಬಳಂ ನಿನ್ನಯ ಪೆತ್ತು ದೀಕ್ಷೆಯ 
ನತಿ ಮುದದಿಂ ತಳೆದಗ್ರಿಮಮಧ್ಯ 
ಸ್ಥಿತಮಾದ ಗ್ರೆ ವೇಯಕದೊಳೆಗಹಮಿಂದ್ರನಾಗೆ ಮುನೀಂದ್ರಾ ॥೧೦೨॥ 


ಭರದಿಂ ನಿನ್ನಯ ತಂದೆಯ ಗುರುಗಳ 

ನಿರುಪಮರೆನಿಪ.ಯಶೋಧರ ಮುನಿಪರ 

ಚರಣ ಕಾರುಣ್ಯದಿನುದಯಿಸಿದೈ ಬ್ರಹ್ಮ ಕಲ್ಪದೊಳಗೆ 

ಇರದಲ್ಲಿಂ ಬಂದಪರವಿದೇಹದ 

ವರ ವಿಜಯಾರ್ಧದ ಶಶಿಪುರದ ವಿಯ 
ಚ್ಚರಪತಿಯೆನಿಸಿದ ರತ್ನಮಾಲಿಯ ಸತಿಗೆ ವಿದ್ಯುಲ್ಲತೆಗೆ ॥೧೦೩8 


ಸೂರ್ಯಂಜಯನಾದೈ ಕಡೆಯೊಳು ತಾ 

ತ್ಪರ್ಯದೆ ತಿಲಕ! ಸೌಂದರರೆಂಬಾ 

ಚಾರ್ಯರ ಕರುಣದಿನೆಸೆವ ಮಹಾಶುಕ್ರದೊಳಿರದುದಯಿಸಿದೈ ನೀನು 
ನಿರ್ಯಾಣದಿನಲ್ಲಿಂದನರಣ್ಯನ 

ಭಾರ್ಯೆಗೆ ಪೃಥಿ ೀಮತಿದೇವಿಗೆ ಗುಣ 

ಮರ್ಯಂ ದಶರಥನೃಪನಾದೈ ನೀನೆಂದ ಮುನಿ ಮುದದಿಂದ 1೧೦೪॥ 


ನಿನ್ನಯ ನಾಲ್ಕನೆಯ ಭವದ ತಂದೆ ಜ 

ಗನ್ನುತ ನಂದಿಘೋಷಯತಿಪತಿಯಂ 

ಉನ್ನತಮಧ್ಯಮಗ್ರೆ ವೇಯಕದಿಂ ನಾವಾದೆವು ಬಂದು 

ನಿನ್ನಾಅನೆಯ ಭವದ ಪಿತೃವೆನಿಸಿದ 

ಸನ್ನುತ ರತ್ನಮಾಲಿಯಂ ಭವಮಂ 

ನೀನ್ನೆಅ್‌ ಕೇಳೆಂದಜೌ*ಯೆ ಬೆಸಸಿದನಂದು ಮುನಿಯಿಂತೆಂದು ॥೧೦೫॥ 


ಕದನ ನಿಮಿತ್ತಂ ಸಿಂಹಪುರದೊಳಿ 

ರ್ದಧಟಿನ ವಜ್ರಾಲೋಚನನೆಂಬನ 

ನದಿರದೆ ಗೆಲಲೆಂದೊಲವಿಂ ರತ್ಕಮಾಲಿ ಪೋಗುತ್ತಿರಲು 

ಇದಿರೊಳು ನಿಂದಂ ಮುಂದೋರ್ವಂ 

ತ್ರಿದಶವರಂ ರಣಲಂಪಟತೆಯಂ ಬಿಡು 

ಮುದದಿಂದಾಂಪೇಳುವ ಕಥೆಯಂ ಕೇಳೆಂದನನುನಯದಿಂದ ॥೧೦೬॥ 


[1201 (ಕ) 


ಕುಮುದೇಂದು ರಾಮಾಯಣ 


ಭರತದ ವಿಜಯಾರ್ಧದ ಶಶಿಪುರವರ 

ದರಸಂ ಶ್ರೀಭೂತಿಸುಭೂತಿವೆಸರ 

ವರಸುತನುಪಮನ್ಯು ಪ್ರರೋಹಿತನಿವರಿಗೆ ಅತಿಸುಖಮಯರಾಗಿ 
ಪರಮಕಮಳಗರ್ಭವ ತಿಪತಿಗಳ 

ಚರಣೋಪಾಂತದೊಳಾ ಭೂಪಾಳಂ 

ಭರದಿಂ ಮಧುಮಾಂಸವ ಬಿಟಿ ಶರಲುಪಮನ್ಯು ಕೃತಘನಮನ ನ್ಯು ॥೧೦೭॥ 


ವ್ರತಭಂಗವ ವಕಾಡಲು ಕೆಟ್ಟು ಶರಂ ಸಂ 
ಸೃತಿಲತೆಯೊಳು ತೊಡರುತ್ತಂ ಘನದು 
. ರ್ಗತಿಯೊಳು ಮಂದಾರಾಟವಿಯೊಳು ಹಂಲ್ಲೆಯ ಬಸಿಜಸೊಳೆಂ ಪುಟ್ಟಿ 
ಅತಿದಾರುಣ ದಾವಾನಳನಿಂ ಸ 
ತ್ತತಿರೌದ್ರಂ ಕಾಂಭೋಜವಿಷಯಂದೊಳಂ 
ಮತಿಹೀನಕಪಿಂಗಳ!ನಾದಂ ಲಂಬ ಕನು ಕಡುಪಾತಕನು (೧೦೮॥ 


ಎರಡನೆಯ ನರಕದೊಳುದಾರುಣದು 

ರ್ಧರದಂಃಖವನನಂಭವಿಸುತ್ತಿ ರೆದಂ 

ಶ್ಚರಿತದಫಲದಿಂ ಮತ್ತಿತ್ತಲು ಕಳೆದುಪಮನ್ಶು ದುರಾತ್ಮಂ 

ಕರಿಯಾದಂ ಕಳಿದಲ್ಲಿಂ ನಿನ್ನಯ 

ವರಸುತನೆನಿಪ ಸುಭೂತಿನ ಪಾಳಕ 

ನರಸಿಗೆಯೋಜನಗಂಧಿಗರಿಂದಮನೆಂಬಂ ರಾಜ್ಯಾಲಂಬಂ ॥೧೦೯॥* 


ಆಗಿರೆ ವಂನ್ನಿನಕವಂಳಗರ್ಭಜಿನ 

ಯೋಗಿಗಳಂ ಕಂಡವ ಜಾತಿಸ್ಮರ 

ನಾಗಿ ತೋಚದು ಹನೊ ಂದನೆಯ ಸ ್ವಿರ್ಗದೊಳುದ್ದ ವಿಸಿದ್ದು 

ಬೇಗದಿ ನಿಜಪತಿ ಶ್ರೀಭೂತಿಯ ನರ” 

ಕಾಗವುನೆಮನವಧಿಯಿನಜ್‌ದಾತನ 

ನಾಗಳೆ ಬಂದ? ಪೃತಿಬೋಧಿಸಿದಂ? ದೇವಂ ನಿರ್ಮಲಭಾವಂ ೧೧೦॥ 


1 ಕಪಿಂಜಳ (ಕ) 
* ಈ ಪದ್ಯವಿಲ್ಲ (ಖ) ಗ ಪ್ರತಿಯಲ್ಲಿದೆ 
೩ ಪ್ರಬೋಧಿಸಿದಂ (ಐ) 


ಕುಮುದೇಂದು ರಾಮಾಯಣ ೧೨೧ 


ಆ ದೇವಂ ಪ್ರತಿಬೋಧಿಸೆ ನೀಂ ಬಂ 

ದಾದೈ ರತ್ನಮಾಲಿಯಲ್ಲಿಂ 

ದಾ ದಿವಿಜನು ಮತ್ತೊರ್ವನಲ್ಲು ನೀನೆಂದಾತಂ ತಿಳಿಪೆ 

ಆದರದಿಂದೆ ತಿಳಕಸೌಂದರಮುನಿ 

ಪಾದಪಯೋಜಾತದ ಕರುಣದಿನಂ 

ದಾದು ಹತ್ತನೆಯ ಸ್ವರ್ಗದೊಳಮರೇಂದ್ರಂ ನತದಿವಿಜೇಂದ್ರಂ  ॥೧೧೧॥ 


ಅಂತಂಪಮನ್ಯು ಚರಾಚರನಂಂ ಭೂ 

ಕಾಂತಂ ಶ್ರೀಭೂತಿಚರಾಮರನಂಂ | 

ಸಂತಸದಿಂದಣ್‌ ನಿನ್ನಯ ಮೈದುನ ಜನಕಕನಕರೆಂದು! 

ಇಂತೀ ನಾಲ ರ್ನಿಮಗೆ ನೃಪಾಳ ಭ 

ವಾಂತರಜನಿತಸ್ನೇಹವೆಂನಲು ಮುನಿ 

ಕಾಂತಂ ದಶರಥನೆಲ್ಲವನಜನಯಿ ತಿಳಿದುಂ ಪುಳಕವ ತಳೆದಂ 10೧೨1 


ಎನೆ ಮುನಿಪನ ಬೋಧಾತಿಶಯಂಮುವಂರಂ 

ತನಗೆ ಸಮನಿಸಿದ ಭವಸಂಚಯಮೆಂ 

ಜನಕಾದಿಗಳಂ ಪುರಾತನಭವಮಂ ಕೇಳ್ದತಿಕೌತುಕದಿಂ 

ಮಂನಿನಾಥನನಾಗಳೆ ಬೀಳ್ಕೊಂಡಿರ 

ದನುನಯದಿಂದಂ ಬಂದನಯೋಧ್ಯೆಗೆ 

ಜನನಾಥಂ ದಶರಥನೊದವಿರೆ ಘನಪುಳಕಂ ಕವಿಮುಖತಿಳಕಂ NOAM 


ಸಂಧಿ ೫ ಸಂಪೂರ್ಣಂ 


1 ಜನಕನಲೆಂದ (ಖ) 


ಸಂಧಿ ೬ 
ನಮಸ್ಸಿದ್ದೇಭ್ಯಃ 
ರಾಗ : ಭೂಪಾಳಿ 
ಪಲ್ಲವ ॥ 


ತೃಣಸವಕಾನಮೆನಲು ಸಕಳಧಾ 
ರಿಣಿಯನಯ್ಯನ ನನ್ನಿಗಿತ್ತುರು 
ಗುಣದಕಣಿಯೆಂದೆಯ್ದೆ ಹೊಗಳ್ವರಂದಾತ್ತರಾಘವನ 


ಶ್ರೀಪತಿಕ್ಷಿತಿಪಾಳಮೌಳಿಕ 
ಳಾಪಮಣಿಗಣಕಿರಣಮಾಳಾ 

ವ್ಯಾಪಿತಂ ಶ್ರೀಪಾದಪದ್ಮಂ ದಶರಥನೃಪಾಳೆಂ 
ತಾಪಿತಾರಿವಧೂಹೃದಯನು 
ದ್ಹೀಪಿತಾತ್ಮೀಯ ಪ್ರತಾಪಂ 


ಪಾಪಭೀರು ಬರಲೈ ಪೇಳ್ದಂ ವಾದಿಗಜಕೇಸರಿಯಂ ॥೧॥ 


ಆಗ ನೃಪನೋಲಗದೊಳಿರ್ದತಿ 

ರಾಗದಿಂ ರಾಘವನ ತರಲತಿ! 

ಬೇಗದಿಂದಂ ಬೆಸಸೆ ಹಿಮಗಿರಿ ಬಪ್ಪ ತೆಜದಿಂದ 

ತ್ಯಾಗಮುಂ ವೀರಮುಮುದಾರತೆ 

ಭೋಗಮುಂ ತಾನೆನಲು ಜನಕಿಂ 

ಬಾಗಿ ಬಂದಂ ಸೀರಪಾಣಿ ವಿನೀಲವಾಸವನು ॥೨॥ 


ಸಂಜೆಕೆಂಪಾವರಿಸಿ ನಡೆತ 

ರ್ಪಂಜನಾಚಳದಂತೆ ಬಂದಂ 

ರಂಜಿಸಲು ಪೀತಾಂಬರಂ ರಾಘವನ ಬೆಂಬಳಿಯ 

ಕಂಜನಾಭಂ ಮಣಿಯ ಹಕಿಂಚೆಯಂ 

ದಂಜನದಿ ಪದಂತೆ ಹಗೆಗಳ 

ನಂಜು ಪುಗುತಂದಂ ಸರೋಜದಳೇಕ್ಷಣಂ ಲಕ್ಷ್ಮಣನು ॥೩.॥ 


1 ತರಲತೀವ (ಏ) 


'ಕುಮುದೇಂದು ರಾಮಾಯಣ ೧೨೩ 


ಆವರಿಸೆ ರಾಮಾಂಗದೀಪ್ತಿ ಸ 

ಭಾವಳಯಮಂ ಕೊರಳೊಳಿದ್ದೇ 

ಕಾವಳಿಯ ರುಚಿ ಕೂಡೆ ಪುಂಜಿಸಲೆಬಗಿ ಜನಕಂಗೆ 
ಭೂವರನ ದಶರಥನ ಪದಯಗ: 
ಪಾವನಾವಂಳೆನಖಿಮುಖಂ ಶೋ. | 
ಭಾವಹಂ ತಾನಾಯ್ತು ರಾಕಾಚಂದ್ರನಂದದೊಳು non 


ಸಭೆಯ ಕಣ್ಣು ೦ ಮನಮುಮೆಅಗಲಂ 

ಶುಭಮತಿಗಳೊಲಿದೆಖಗಿ ತಂದೆಗೆ 

ವಿಭುಗಳಿರ್ಬರುಮಿಕ್ಕೆಲದೆ ಸಿಂಹಾಸನದೊಳಿರಲಂ 

ಅಭಿಮತವನಜುಪಲೈ್ಕೆ ಮನದೊಳು 

ಪ್ರಭುವಿಸಿದ ವೈರಾಗ್ಯಮಂ ನೃಪ 

ನಭಿಭವಿಸೆ ದಶನಾಂಶು ಚಂದ್ರಿಕೆಯಂಂ ಸುತಂಗೆಂದಂ ॥೫॥ 


ರಾಮಲಕ್ಷ್ಮಣಭರತಶತ್ರು 

ಘ್ನಮಳಾಯಂತ ವಿನಯವಂಧಿಕ 

ಪ್ರೇಮಮಂ ತನಗೀಯೆ ರಾಮಂಗೆಂದನಿಂತೆಂದು 

ಹೇಮಗಿರಿಯಂ ಪಡೆವ ತೆಜದಿಂ' 

ಭೂವಿಂಹಿತನಂ ನಿನ್ನನುದಿತೋ 

ದಾಮ ಯಶನಂ ಪಡೆದೆನೆನಗಿ'ನ್ನಾವುದರಿದುಂಟಿ" ॥೬॥ 


ಧರ್ಮಕಾಮಂಗಳು ಜನಕೆ ಫಲ 

ಧರ್ಮಕಾಮ ಧನಕ್ಕೆ ಫಲ ನೀಂ. 

ಪೆರ್ಮೆಗಂ ಧವರ್ಕಾರ್ಥಕಾಮ ಫಲಕ್ಕೆ ಪಡೆದಿಂತು 

ಕೂರ್ಮೆಯಿಂ ಸಾಮ್ರಾಜ್ಯಪದಮಂಕಔ 

ನಿರ್ಮಳಾಂತಃಕರಣನಾಗದ 

ಕರ್ಮರೂಪಂ ಕ್ಷತಿಯಂ ಭೂಭಾರಕಂ ಮಗನೆ 8೭॥ 


1 ಗಿನ್ನಾಟದರಿದು ಹೇಳುರ್ವಿಯೊಳಗೆ (ಖ) ಗಿನ್ನಾವುದರಿದುರ್ವಿಯೊಳು (ಗ) 
2 ಫಲದಿಂದಮಂ (ಖ) 


೧೨೪ 


ಕುಮುದೇಂದು ರಾಮಾಯಣ 


ಬಡವನಗಣಿತವೆನಿಪ ನಿಧಿಯಂ 

ಪಡೆವ ತೆಣದಿಂ ಪುತ್ರ ನಿನ್ನಯ 
ಪಡೆದೆನೆಂತಾನುಂ ಪುರಾರ್ಜಿತ ಪುಣ್ಯಫಲದಿಂದ 
ಬಿಡದೆ ತೊಡರ್ವೀಮೋಹಲತೆಯಂ 
ತಡೆಯದೆನ್ನಿಂ ಬಿಡಿಸು ರಾಘವ 

ಬಿಡಿಸದಿದ್ದಡೆ ನಿನಗುಪೇಕ್ಷಾದೋಷಮಾದಪುದು 


ತನಂಜ ನಮ್ಮನ್ವಯದೊಳೆಲ್ಲಂ 
ಜನಿಯಿಸಲ್ಪನುಜಾತರವರದ 

ನನುನಯದಿ ಸಾಮ್ರಾಜ್ಯಪದಮಂ ಕೊಟ್ಟ ರಾಕ್ರಮದಿಂ 
ಎನಗೆ ಕೊಟ್ಟಂ ಮಜ್ಜನಕ ನಾ 

ನಿನಗೆ ಕೊಟ್ಟೆಂ ಕುಡದೆ ನಿಂದಡೆ 

ಜನದ ಪರಿಹಾಸಕ್ಕೆ ಪಾತ್ರಂ ತಾನೆ ಮನಃಕುಲಕೆ 


ಎರಡು ಕಡೆಯಂ ಕಾಣಬಾರದ 

ಹಿರಿದೆನಿಪ ಸಂಸಾರಗಹನದೊ 

ಳರಿದೆನಿಪ ದುಷ್ಕರ್ಮಫಲಮಂ ಸವಿದೆನಿನ್ನೆವರಂ 
ಪರಮ ಮುನಿಗಳು ಸರ್ವಹಿತವರ 
ಕರುಣದಿಂದಜ್‌ದೆನಿದೆಲ್ಲವ 

ನಿರದೆ ಮತ್ತಂ ತೋಳನೆಜಯಂ ಮುನ್ನಿನಂತಲ್ಲಿ 


ನೋಟದಿಂದೊದವಿರ್ದದಂ ಕ 

ಣ್ಛೇಟವಂಂ ಕ್ಷೇಲ್ಲಾದುದಂ! ಕಿವಿ 

ವೇಟಮಂ ಕೂಟವಮನಂಗಜಕಾಟಕೂಟವನಂ 
ಕೋಟಲೆಯನಾಂ ಘೋರಸಂಸಾ 

ರಾಟವಿಯೊಳಿ*ನ್ನೆ ಪರ ಸವಿದೆಂ* 

ಜಾಟಣದ ಗುಂಡಿಗೆಯೊಲಾದೆಂ ಧರ್ಮಮನಟ್‌ಯದೆ 


* ಖಗ ಪ್ರತಿಗಳಲ್ಲಿ ಈ ಪದ್ಯವಿಲ್ಲ 
1 x (ಖ) ಪಾತ ಕೇಳ್ಜಾದಂ (ಗ) 
2 ನೈವೆರಸದಿಂ (ಖ) 


nll 


॥೯'॥ 


॥೧೮೦॥* 


[lee] 


ಕುವುದೇಂದು ರಾಮಾಯಣ ೧೨೫ 


ಧಾರಣನುಮೂ ಭೋಗಭೂವಿಜ 

ನಾರಯಲು ಸೌಧರ್ಮಕಲ್ಪಜ 

ನೀರಸೆಯೊಳಂ ನಂದಿವರ್ಧನನಯ್ದ ನೆಯ ದಿವಿಜಂ 

ಭೂರಮಣ ಸೂರ್ಯಂಜಯಂಂ ಮ 

ತ್ರೀರಯ್ಲ ನೆಯ ಕಲ್ಪಜಂ ಪೆಣ 

ರಾರು ದಶರಥಃನಿಂತು ತಿರಿತರುತಿರ್ದೆನಾಂ" ಮಗನೆ ॥೧೨॥ 


ಜನಪತಿ ಶ್ರೀಭೂತಿ ಹರಿಣಾ 

ವನಚರಂ ನಾರಕನೆನಗೆ ವಂ 

ಅನೆಯ ಭವದಂದಿನ ಜನಕನಂ ನೋಡಿ ರತಿಯಾಗಿ 

ಎನಗೆ ಮೈದುನ ಜನಕನಾದಂ 

ನಿನಗೆ ಮಾವಂ ಘೋರಸಂಸ್ಭತಿ 

ವನಧಿಯೊಳು ತೊಳಲದವರಾರ್‌ *ಜಿನರಲ್ಲದುಳಿದವರತಿ 1೧೩॥* 


ಹತಮತಿ ಶ್ರೀಭೂತಿಯ ಪುರೋ 

ಹಿತನು ವಿಭಮುರತತಶ್ಪ್‌ತ್ರನು 

ಮತಿಶಯಾಮರನಂಂ ಕ್ಷಿತಿಯೊಳೀಗಳ್ಯನಕನಾದಂ 

ಮೃತಿಜನಕಸಂತತಿಯ ಕಂಡಾ 

ನತಿ ಭಯಾಕುಳನಾದೆನಜ್‌ದೆಂ 

ಯತಿಪತಿಯ ದೆಸೆಯಿಂದವೀಗಳು ಮೋಕ್ಷಮಾರ್ಗವನು ॥(೧೪॥ 


ಎನಗಿದಕ್ಕೆ ದನೆಯ ಭವದೊಳಂ 

ಜನಕನೆನಿಸಿದ ನಂದಿಘೋಷಂ 

ಮುನಿವಿನೂತನು ಪರಮ ಗ್ರೈವೇಯಕದಿನೆಯ್ತಂದಂ 

ಜನನಜಲಧಿಯಿನೆನ್ನ ದಾಂಟಿಸ 

ಲನುಪವಂರ್‌ ಬಿಜಯಂಗೆಯಿದರೀ | 
ಜಿನಮುನೀಂದ್ರಂ ಸರ್ವಭೂತಹಿತರ್ತನೂಜಾತ ॥(2೫॥ 


1 ನಿಂತಿರಂತಿರ್ದನಾಂ (ಖ) 
2 ಜಿನವರನನುಳಿದವರು (ಖ) 
* ಪದ್ಯ ಗ ಪ್ರತಿಯಲ್ಲಿಲ್ಲ 


೧೨೬ ಕುಮುದೇಂದು ರಾಮಾಯಣ 


ಉರಿಯುವಂನುವಂತಿಯಂಂ ವಿಮುಂಚಿಯು 

ಮಿರದೆ ತೊಳದು ದಿವಿಜಗತಿಯಿನವ 

ತರಿಸಿಯೀಗ ವಿದೇಹಿ ಪುಷ್ಪವತೀ ಖಚರಪತಿಯಾಗಿ 

ಧರೆಯೊಳಿರ್ದುದ ನೀನೆ ಕಂಡೈ 

ದುರಿತವಶದಿಂ ಘೋರ ಸಂಸ್ಕೃತಿ 4 
ಸಂಧಿಯೊಳು ನವೆಯಿಸ:ದಿರೆನ್ನನುದಾತ್ತ! ರಘುಜಾತ noel 


ಅರ್ಥವಪ್ಪೊಡೆ ಪಾಪಕೋಪಾ 

ನರ್ಥದಿಂದಲ್ಲದೆ ಸಮನಿಸದಾ 

ಅರ್ಥಿಗರ್ಥವಾತಮಗದಂ ಭೋಗಿಸುವ ಕಾಲದೊಳು 

ವ್ಯರ್ಥದುಃಖಮೆನಿಪ್ಪ ನರಕದ 

ವರ್ತನೆಯನನುಭವಿಸುವಂದು 

ಸಾ ಎರ್ಥಮೊರ್ವಕರುವಿಲ್ಲ್‌ ತಾನೆ ಪಡೆಗುಮದವಳಂ eal 


ನವನಿಧಿಯುಮೀರೇಳಂರತ್ನಂ 

ಹವಣುಗಳಿದ ಷಡಂಗಬಲಮುಂ 

ಯುವತಿರತ್ನಂ ಬಗೆಯೆ ತೊಂಬತ್ತಾಜು ಸಾಸಿರಮುಂ 

ವಿವಿಧ ದಶವಿಧ ಭೋಗಮುಂಂ ಬಾಂ 

ಧವರನೇಕರಃವಿಂರಲು ಬಿಟ್ಟ | 

ರ್ಭುವನಮಂ ಧರೆಪೊಗಳೆ ದ್ವಾದಶ ಚಕ್ರವರ್ತಿಗಳು K 105 


ಚವಂರಿಚಯವೂಂಂ ಮತ್ಸ್ಯಕುಳಮುಂ 

ಭ್ರಮರತತಿಯುಂ *ಶಲಭಕುಳಮಂಂ್‌ 

ಸಮದಗಜಘಟೆಯುಂ ಬಗೆವೊಡೊಂದೊಂದೆ ವಿಷಯದೊಳು 
ರಮಿಯಿಸಲು ಬಂದೆಣಗಿ ಕೆಟ್ಟವು 


ತಮಗವರ್ಥಂ ಮಾಡಿಕೊಂಡವು 
ಕ್ರಮದೆ ಪಂಚೇಂದ್ರಿಯ ವಶದವರ್ಗಾಗದುದುಮುಂಟೆ ea 


ಮಾ ನಾಗಾ 


1 ದಿದಿರೆನವದಾತ್ತ (ಖ) 
2 ದುಮಿಲ್ಲ (ಖ) 
3 ಸಕಲಭಗಣಮಂ (ಖ) ಸ್ತಂಭಗಣಮುಂ (ಗ) 


ಕುಮುದೇಂದು ರಾಮಾಯಣ 


ತೆರಳ್ಳು ದಲಸಿದ ತೆಜದಿ ಮೊಗಮುಂ 
ಸುರುಳ್ಳುವವಚತ್ತಂತೆ ದೇಹಂ 

ನರೆ ಶಿರದೊಳೆಸೆದವು ಯಮನ ಘನಸಿತ ಪತಾಕೆಯೆನೆ 
ಜರೆ ಪಿರಿಯ ಮ ೃತ್ಕುವಿನ ದೂತಿಯ 

ಪರಿಯಲೆನ್ನಂ ಕರೆವುತಿರ್ದಪು 

ದಿರದೆ ಗೆಲುವೆಂ ತಪದಿನವರಂ ಹಗೆಯ ಗೆಲುವಂತೆ 


ತಿಳಕವೆನನೆ ಸಾಮ್ರಾಜ್ಯಪಟ್ಟಂ 

ನಿಲ್ಕೆ ನಿನ್ನ ಲಲಾಟಪಟ್ಟದೊ 

ಳೊಲಿದು ನೆಲಸುಗೆ ಭುಜದೊಳಂಗದದಂತೆ ಭೂವನಿತೆ 
ಲಲಿತ ಧವಳೆಚ್ಛ ತ ಶದಿಂ ತ 

ಣ್ಠಳಲನೊದವಿಸು ಮರಕುಟಲಕ್ಷಿ ಗೆ 
ತಳೆವೆನಾನಪವರ್ಗಲಕ್ಷಿ ಯ *ಕೂಟದೊಂದೊದವಂ8 


ಎನೆ ವಿನಯ ವಿನವಿಂತಶಿರಂ ಪಾ 

ವನ ಕರಾಂಭೋಜಂಗಳಂ ಮುಗಿ 
ದೆನುನಯವಮನೊದವಿಸಲು ಚಂದಿ ್ರಿಕೆಗಾತ್ಮದಶನಾಂಶು 
ಅನುನಯಂದಿನಿಂತೆಂದನಾಗಳು 

ಮನಂಕುಲದ ಪೂರ್ವಕ್ಷಿತೀಶರು 

ಜನಕ ನಿಮಗೊಪ್ಪಿಸಿದರಿಳೆಯಂ ನನಗದೆಲ್ಲಿಯದಂ 


ಕಮಠಕನಗಿದಂ್‌ ಸುಗಿದನಹಿಪತಿ 
ಸಮದದಿಗಿಭಂಗಳ್ಳುಸಿದವು 

ತ್ತವಮು ಭುಜಾದಂಡದೊಳು ರಿಪುಗಿರಿವಜ್ರದಂಡದೊಳಂ 
ಹಿಮಧರಾಧರಮವಧಿಯಾದಾ ವ 
ಸುಮತಿಯಂಕಸ್ತೂರಿಕಾಕ 

ರ್ದಮವ ತಳೆವಂದದೊಳೆ ಪರಿಹರಿಸಮರ*“ದೇಸೆಯನು* 


1 ಭುಜಯುಗದಂತೆ (ಖ) 

2 ಕುಚಸಮಾಲಿಂಗನಮಂ (ಖ ಗ) 
3 ನಿನದಂ (ಕ) 

4 ದೇಸವನು (ಕ) 


೧೨೩ 


॥೨೦॥ 


Wo] 


॥೨೨॥ 


॥೨೩॥ 


೧೨೮೪ 


ಕುಮುದೇಂದು ರಾಮಾಯಣ 


ಅಗಿದಂ ಕಮಠನ ಕಠಿನಖಪ್ಪರ 
ಕುಗಿದುದುರಗಪತಿಯ ವಿಷವಂತೆಗೆ 

ಸುಗಿದು ದಿಗ್ಗ ಜದುದ್ಧತಿಕ್ಕೆಗೆ ತಳೆದು ಕುಲಗಿರಿಗೆ 
ಬಗಿದಧೀಶ್ವರ ನಿಮ್ಮ ಭುಜದೊಳು 

ಬಗೆ ಮಿರಲು ಭೂರಮಣಿ ನಿಂದಳು 
ಏಿಗಳಿತಶ್ರಮಮೂದುವವು ಪರಿಹರಿಸೆ ನಾನೆನ್ನಂ 


ಅಂಬುಜಪ್ರಿಯನಾತ್ಮಕರದಿಂ 

ದಂಬರವಂನಃಜ್‌ ಬೆಳಗುವಂತಿರ 

ಳುಂಬವರಾಗಿರೆ ಬೆಳಗಲಾರ್ಪವೆ ಕೀಟಕದ್ಯೋತಿ 
ಅಂಬುನಿಧಿಯೆನಲಗಸ್ಕನೀಂಟಿದ 

ನೆಂಬ ಬಗೆಯಿಂದುಳಿದ ಮನಂಜಕ 
ದಂಬಮೀಂಟಲು ನೆಜ್‌ವುದೇ ಜಗದೀಶನೆನ್ನಳವೇ 


ತವಂಮನಿನನಲೆವಂದದಿಂ ದಂ 

ರ್ಧರವಿರೋಧಿ ನೃಪಾಳಕೋಪದ 

ತಮಮನಲೆ ನಿಜನಿಶಿತ ಬಾಣಕಳಾಪಮಲ್ಲದವು 
ಸಮರ'ಬಾಲಕ"ರೆಮ್ಮ ಶಸ್ತ್ರದ 
ಸಮುದಯಂಗಳ್ಳ್ಕಾಯಲಾರ್ಪವೆ 

ಎಮಗೆ ಬೆಸಸುವ ಕಾರ್ಯಮಂತ್ತಿದ8ಕಾರ್ಯಶೌರ್ಯಕೃತಂ 


ಎನೆ ಮಗನ ವಿನಯಕ್ಕೆ ನರಪತಿ 

ಮನದೊಳೇ ತಾ ಮೆಚ್ಚಿ ಮತ್ತಂ 
ದನುನಯದಿನಿಂತೆಂದನಂತೆನಲಾಗದೆಮ್ಮೂಣೆ 
ಮನಂಜಕುಲಕ್ಕಿದು ಪಾಳಿ ನಿನಗಂ 

ಜನಕವಚನಂ ಮೀಜಲಕ್ಕುಮೆ 
ಜನನಯನವನಕ್ಕೆರವಪ್ಪಿಯಸೋವು *ಪೇಳ್‌ಕರಾಮಾ 


1 ಜಾಲಿಕ (ಐ) 
2 ದಾರ್ಯ (ಖ) 
3 ಪತ್ತು (ಕ) 


॥.೨೪॥ 


॥.೨೫॥ 


॥೨೬॥ 


॥೨೭॥ 


ಕುಮುದೇಂದು ರಾಮಾಯಣ ' ೧೨೯ 


ಅಂತು ರಾಮಂ ರಾಜ್ಯದೊಳು ನಿಲು 

ವಂತು ಮೂಡಲು ದಶರಥಂ ಘನ 

ಸಂತಸದೆ ಕರಕಮಳಮುಕುಳಿತನಾಗೆ ತಾಂ ಭರತಂ 

ಅಂತರಂಗದೊಳೆನಗೆ ವೈರಾ 

ಗ್ಯಂ`ಗಳುಂಕಾಡುತ್ತಮಿರೆ ಭಯ 

ದಿಂ ತುರಿತ ಬಿನ್ನವಿಸದಿರ್ದೆಂ ಬರ್ಪೆ ನಿಮ್ಮೊಡನೆ ॥೨೮॥ 


ನಳಿನದಳಗತಸಲಿಲ 8ಸಂಚಯ 

ಚಲಮುಂಮೂರ್ಯವ್ವ್ಹನ ಶ್ರೀ 

ಬಲವಿಭವಮೆಂದಜ್‌ದು ಬಿನ್ನವಿಸಲು ಸೆಡೆ₹ದೆನಂಜಿಕ 

ಬಳವದಂಗಜಗಜದ ದಂತವ 

ಕಿಳುವವೊಲು ದುರ್ಮೋಹಲತೆಯಂ 

ಕಿಳುವೆನಾಂ ನಿಮ್ಮೊಡನೆ ತಳೆವೆಂ ಪರಮ ಚಿತ್ಸುಖಮಂ ॥೨೯॥ 


ಒಂದು ನಿರವಧಿ ದುಃಖದಾಯಕ 

ವೊಂದು ನಿರುಪಮ ಸೌಖ್ಯದಾಯಕ 

ವೊಂದು ದೋಷವಿದಾಯವೊಂದತಿ ಸಮಗುಣವಿಧಾಯಿ. 

ಒಂದು ಸಂತೋಷೈಕಸಾಧನ 

ವೊಂದಂ ಶಾಂತರಸೆ ಕಸಾಧನ 

ವೊಂದುವೀ ನೃಪಪದವಿಯುಂ ಮಂನಿಪದವಿಯುಂ ಸರಿಯೆ 1೩೦॥ 


ಭರದೆ ರಾಮಂಗಿತ್ತು ರಾಜ್ಯಮ 

ನಿರದೆ ದಶರಥನಃುಂ ಭರತನುಂ 

ಪರಮ ದೀಕ್ಷೆಯನೇಕೊಳಲ್ಕುದ್ಕುಕ್ತರೆಂದಾಗ 
ತಂರಿಪದಿಂದಂ ಪೋಗಿಯೊರ್ವನು 

ತರುಣಿ ಕೈಕೆಗೆ ಪೇಳಲಿತ್ತಲು 


ಶರದನಿನದಕ್ಕಗಿವ ಹಂಸೆಯೊಲಾಗಿಸಿದಳಾಕೆ"ಯನು* ೩೧॥ 
1 ತುಳುಂ (ಖ) 
2 ಸಂಚಯ ಮಯಮುಮಾರ್ಯವ್ಯನ (ಕ) ಸಂಚಲಮಯ ಮುಮಾಯುಯವ್ಯನ (ಗ) 
3 ವೆನಂಬ (ಖ) 
4 (ಕ) 


9 


ಜ್‌ 


೧೩೦ ಕುಮುದೇಂದು ರಾಮಾಯಣ 


ತಳೆಯೆ ದಶರಥ ನೃಪತಿ ದೀಕ್ಷೆಯ 

ನಿಳೆಗಧೀಶಂ ರಾವಂನಕ್ಕುಂ 
ಬಳಿಕ:80ಕರಭಾವಮೆನ್ನೊಳು* ಸಮನಿಸುವುದೆಂದು 
ತಳೆದಪಂ ತಪಮಂ ಭರತನೆಂ 

ದಳವಳಿದು ಕಳವಳಿಸಿ ಮೂರ್ಚಿಯಂ 

ತಳೆದು ಮತ್ತೆಚ್ಚತ್ತು ಚಿಂತಿಸಿದಳಂತಮಿರೆ ಕೈಕೆ 


ತನಯಂನಿನಿಯನ ಕೂಡೆ ಪೋದಂ 

ದೆನಗೆ ಪೆಜರಾರ್ಶರಣು ಸವತಿಯ 
ರನುಚಿ8ತೋಕ್ತಿಗಳಿಂದೆ ಹಂಗಿಸದಿರ್ಪರೇ ಮಂನಿಸಿಂ 
ವಿನಯಮಂ ವಠಾಡಂವರೆ ಬಳಿಕಂ 

ನೆನವರೇ ತತ್ಪುತ್ತರೆನ್ನಂ 

ಜನನಿಯೆಂಬರೆ ಬಗೆವರೇ ಬೆಸಕೈವರೇ ಪೆಜರು 


ಎನುತ ಚಿಂತಿಸತಿರ್ದು ಭೋಂಕನೆ 

ನೆನೆದಳಿನಯಂ ತನಗೆ ಕೊಟ್ಟಂ 

ದಿನ ಬಯಕೆಗೊಟ್ಟಿರ್ದ ಮೆಚ್ಚಂ ನಿಚ್ಚತಂ ನಲಿದು 
ಮನದೊಳೇ ಗಂಡಿಗಟ್ಟಿ ದಶರಥ 
ಜನಪನಿರ್ದಾಸ್ಮಾನಮಂ ಮೋ 

ಹನಕಳಿಕೆ ಪೊಗುವಂತೆ ಪೊಕ್ಕಳು ಕುಟಿಲಕುಂತಳೆ ಕಕ್ಕೈಕೆಃ 


ನೆರೆದ ಸಭೆಗುದ್ಹೇಗಭರಮುಂ 
ಧರಣಿಪತಿಯಭಿಮಂತಕೆ ವಿಘ್ನಂ 
ಭರತಶತ್ರುಘ್ನಂಗನಿಷ್ಟಂ ರಾಘವಂಗಿಷ್ಟಂ 
ಗುರುಜನಕ್ಕದವಳಲು ಬರ್ಪಂ 

ತಿರೆ ಬಗೆಯದಪಕೀರ್ತಿಯಂ ಕಂಲ 
ಪರಿಭವವಣವುಂ ನೆನೆಯದೆಯ್ತಂದಳ್‌ ಭರದಿ ಕೈಕೆ 


1 ಕಿನ್ನರ ಭಾವವೆಯ್ಯೊಳು (ಖ) 
2 ಸತಿಯರನುಚಿ (ಖ) 
3x (ಖ) 


Al 


HAAN 


1೩೪॥ 


॥೩.೫॥ 


ಕುಮುದೇಂದು ರಾಮಾಯಣ ೧೩೧ 


ಪರಿಭವಂ ತನಗೆಂದು ನೆನೆಯದೆ 
ಗುರುಜನಂಗಳಿಗಳುಕಿ ನಿಲ್ಲದೆ 
ನೆರೆದ ಸಭೆ ನಿಂದಿಸುವುದೆನ್ನದೆ ದುರ್ಗತಿಗಗಿಯದೆ 
ಧರಣಿಪತಿಗಿ:ತೆಂದಳೆನಗಾ 
ದರದೆ ದೇವರ್ಕೊಟ್ಟ ಮೆಚ್ಚಂ _ 
ಕರುಣಿಸುವುದೆಂದೆನಲು ದಶರಥನೆಂದನಿಂತೆಂದು IAL 


ನುಡಿದೆರಡ ನುಡಿದಂದು ನಗುಗುಂ 

ಪೊಡವಿ ನಿನ್ನಯ ಮೆಚ್ಚನಂಜದೆ 

ತಡೆಯದೀಗಳೆ ಬೇಡಿಕೊಳು ತೊದಳುಂಟೆ ವಂನುಕುಲಕೆ 
ನುಡಿಯದಿರ್ದೀಕ್ಷಾವಿಘಾತವ 

ನೊಡರಿಸುವ ನಂಡಿಯಂ ನುಡಿದೊಡಂ 

ಕುಡೆನದೊಂದಂ ಕೊಟ್ಟೆನುಳಿದುದನೆಯ್ದೆ ಶಶಿವದನೆ ॥೩೭॥ 


ನಿರವಿಪುದು ಸಾಮ್ರಾಜಪದಮಂ 

ಭರತನೊಳು ಪದಿನಾಲ್ಕುವರ್ಷವ 

ಧರಣಿಪಾಳಕನೆಂಬುದಂ ದಶರಥನದಂ ಕೇಳ್ದು 

ಉರಿಯನಾಲಿಂಗಿಸಿದವೊಲು ನಂ 

ಜಂರುಳಿಯಂ ಸೇವಿಸಿದವೊಲ್ಲಿ 

ಷ್ಮುರತರಂ ತನಗಾಗೆ ಮಲಮಲಮಖಜುಗಿದಂ ನುಡಿಗೆ IAS 


ಎರಡು ನುಡಿದಡೆ ವಂನಂಕುಲಕ್ಕತಿ 

ಪರಿಭವಂ ಪುಸಿನಂಡಿದನೆಂಬರೆ 

-ಧರೆ* ಪಳಿಗು ವಸುಗತಿಗಿಳೆಗುವಂನ್ನ ತಿಗೆ ಕೇಡಕು Ko 

ಪಿರಿಯನಿರೆ ಕಿಜಳ್‌ಿಯಂಗೆ ಕೊಟ್ಟಡೆ 

ಸ್ಮರವಶಂ ಕಡುಮೋಹಿಯೆಂಬ 

ರ್ಪಿರಿದು ಸಿಲುಕಿದೆನೆಂದು ಚಿತಿಸಿ ಸುಮ್ಮನಿರೆ ದಶರಥನು 1೩೯॥ 


ಎನಗನಿಷ್ಟಂ ಪತಿಗ?ನಂಶಯಂ* 
ಜನಕತೀವವಿರೋಫವನಯಂ 
ಮನಃಕುಲಕ್ಕೆ ದುರಂತ ದುರ್ಗತಿ ತನಗೆ ಭಾವಿಸದೆ 


Ix (ಕ) 2 ನನಯಂ (ಖ) 


ಕುಮುದೇಂದು ರಾಮಾಯಣ 


ಜನನಿ ನುಡಿದಳೆನುತ್ತ ಲಜ್ಜಾ 
ವನತಮಸ್ತಕನಾಗಿ ಭರತಂ 
ಮುಳಿದು ತಾಯಿಗೆ ನೆಖ್‌ಯಲಾಅದೆ ಕೀಲಿಸಿದವೊಲಿರಲು ॥೪೦॥ 


ಶಠೆಯರತಿವಂಚಕಿಯರಫಕ 

ರ್ಮರೆಯರತಿ ಪಾಪಿಗಳು ಲೋಕದ 

1ಕುಟಿಲೆ1ಯರ್ಪಾತಕಿಯ*ರು ಜನರ್ನಂಜಿನಂರುಳಿಯರಂ? 
ಕಠಿನೆಯರ್ಕುಟಿಲೆಯರು ವಾಚಕ 

ಪಠನಶೀಲೆಯರಾತ್ಮವಂಶೋ 

ಲ್ಲಂಠನ ಕೃತಕಿಯರಲ್ಪದಿರಲಾ ಸತಿಯರೆಲ್ಲರುವುಂ ೪೧8 


ಖೇದಮಂ ಭರತಂಗೆ ಘನನಿ 

ರ್ವೇದಮಂ ನಿಜಪತಿಗೆ ಜನಕೆ ವಿ 

ಷಾದಮಂ ಮನುಕುಲಕತೀವಪ್ಪ ವರಾದವನಜ್‌ಯಂದೆ 

ಮೇದಿನಿಯನಿಂತೇಕೆ ಬೇಡಿದ 

ಳಾದಳೇಕತಿ ಮರುಳುಮದನೋ 

ನ್ಮಾದ ಮೋಹಂ ಮುಂದುಗಾಣಿಸದೆಂಬ ನುಡಿತೆಂದಳೋ ॥೪೨॥ 


ನಂಡಿಯೆರಡು ತನಗಕ್ಕುಮೆಂದೀ 

ಪೊಡವಿಯಂ ದಶರಥನೃಪಾಳಂ 

ಕೊಡುಗೆ ಕೊಟ್ಟಡಮೇನೊ ಲಕ್ಷ್ಮಣನೀವನೇ ಸಲಲಂ 

3ಕಡುಗುವರಿಕಿಗಳ ಬೆನ್ನಬಾರಂ 

ಬಿಡಿಸುವಡೆ ರಾಘವನ ಬಿಡಿಸುಗಂ 

ಬಿಡಿಸಲಾರ್ಕುವೆಂ *ಭರತಗಿರತನಬಿ"ಲ್ಲಂಮಂಬಂಗಳಂ ೪೩॥ 


ಎನಂತ ಕೈಕೆಯನೆಲ್ಲ ನಿಂದಿಸಿ 

ತನತನಗೆ ನುಡಿಯಂತ್ತವಮೆಂಲ್ಲಂ 

ಮನಕೆ ಬಂದಂದದಿನೆನುತ್ತಿರೆ ನೆರೆದ ಪರಿಜನವು 

ವಿನಯವಿನಮಿತ ಕರಕಮಲನಂ 

ದನಂನಯದಿನಿಂತೆಂದ ರಾಮಂ 

ಮನಃುಕುಲದೊಳೆರಡುಂಟೆ ನುಡಿ ಕುಡಬೇಕು ದೇವೆಂದಂ ॥೪೪॥ 


1 ವಠಿರೆ (ಖ) 2 ರನ್ನಂಜಿನುರುಳಿಯರು (ಗ) 3 ರುಚಿನರ್ತಂದಮತಿಗಳು (ಕ) 4 x (ಕ) 


ಕುಮುದೇಂದು ರಾಮಾಯಣ 


ಜನಕನಚಳಿತವಚನವೆನಿಕುಂ 

ಜನನಿಯಿಷ್ಟಂ ಸಂದಂದಕ್ಕುಂ 
ಮನುಕುಲಕ್ಷಿತಿಪತಿಯಶೋಲತೆ ಪರ್ವಗುಂ ಜಗಮಂ 
ಅನುಜನಾಳ್ಗುಂ ರಾಜ್ಯಪದಮಂ 

ಮನದಭಿಮಂತಂ ಕೈಃಗೆ: ಸಾರ್ದದು 

ಜನಪೊಗಳೆ ಸಾಮ್ರಾಜ್ಯಪಟ್ಟಂ ನಿಲ್ಕೆ ಭರತನೊಳು 


ಮಂಗನೆನಿಪವಂ ವಕಾತೃಪಿತೃಪದ 

ಯುಗಳಭಕ್ತನಿರತ್ರೆಗೆ ಪರ 

ತ್ರೆಗೆ ಹಿತವ ಬಯಸುವನದಿಲ್ಲದವಂ ಕಂಪುತ್ರಕನು 
ಜಗದಧೀಶನ ನನ್ನಿ ನಿಲುಗಂಂ 

ಬಗೆದು 5ನೋಡಂವಡನಂಜನಿ 

ಳೆಗಧಿ 3ರಮಂಣನೆನಿಕುಂ ಕುಡಂವೆನಾನಿನ್ನೆಂದಂ ಪುಳಕಿತನಾದಂ 


ಪಿರಿಯನಿರೆ ಕಿಜಕಿಯಂಗೆ ಕೊಟ್ಟಡೆ 

ಧರೆ ಪಳಿಗಂವೆಂೆಬೇವದಿಂದಂಕ 

ಧರಣಿಪತಿ ಕುಡದುಸಂರದಿರ್ದಂ ಕುಡುವೆ ನಾನೆಂದು 
ಕರಯೆಂಗಂಗಳ ಮಂಂಗಿದು ಕೆ ತೆಗೆ 

ದರಹಸಿತ ವದನಾರವಿಂದಂ 

ಪಿರಿದು ರಾಗದೆ ಪುಳಕಮಂ ತಳೆದೆಂದನಿಂತೆಂದು 


ಎನಗಿದಂ ಬೆಸಸಿದಡೆ ಸಾಲದೆ 

ಜನಪತಿಗೆ ಪೇಳ್ವಂತಿದಾವಗ 
ಹನವೆಮ್ಮೊಡಹುಟ್ಟಿದರೊಳೆಡೆ ನಟ್ಟು ಪೆಜಿತುಂಟಿ 
ಎನಗೆ ಪಟ್ಟಂಗಟ್ಟಿದೊಡವೆಂ 

ನ್ನನುಜನಲ್ಲನೆ ರಾಜ್ಯದೊಡೆಯಂ 

ಜನನಿಕೊಟ್ಟೆಂ ನಂಬು ನಂಡಿದಳಂಪಿದಡೆ *ನಿಮ್ಮೂಣೆ" 


1 ಕೆ (ಖ) 

2 ನೋಡುವಡನುಜನಿಳೆಗೆ (ಖ) ನೋಡಲು ತನುಜನಿಳೆಗಧಿ (ಕ) 
3 ಬ ನೆವದಿಂದಂ (ಖ) 

4 ದಶರಥನಾಣೆ (ಐ, ಗ) 


೧೩೩ 


॥೪೫%॥ 


"VEN 


॥೪೭॥ 


॥೪೮॥ 


೧೩೪ ಕುಮುದೇಂದು ರಾಮಾಯಣ 


ತನಗೆ ದಶರಥನ ಪತಿ ರಾಜ್ಯವಂ 

ನನುನಯದೆ ದಯೆಗೆಯ್ದುತಿರೆ ರಾ 

ಮನ ಮೊಗಂ ಕೊರಗಿರ್ದುದೀಗಳು ಕೆ ಕೆ ಬೇಡಿದೊಡೆ 

ಅನುಜನಾಳ್ಗುಂ ಧರೆಯನೆಂಬೀ 

ವಂನದ ಹರುಷವಲರ್ದುದೆಂದಡೆ 

ಜನವಿನುತನಂದಾತ್ತ ರಾಘವನಲ್ಲದರ್ಪೆಜರೊಳರೇ 1೪೯॥ 


ಮುದದೆ ಕೆ ಕೆಯ ಬಗೆದ ಬಗೆಯಂ 

ಹದುಳವಿಟ್ಟು ಬಳಿಕ್ಕ ತಂದೆಯ 

ವದನಕಮಳವನತಿ ಹರುಷದಿಂ ನೋಡಿ ಕೆ ಮಂಗಿದು 

ತೊದಳು ದೇವರಿಗಂಂಟೆ ರಾಜ್ಯಾ 

ಭ್ಯುದಯಮಿದು ಪೆಣರ್ಗಾಯ್ತೆ ಸಂತಸ 

ಮೊದವೆ ದಯೆಗೆಯ್ದು ಸಹೋದರರ್ಗಾರಿಗಾದೊಡಮೇನು 1೫೦॥ 


ಎನಗೆ! ದೀಕ್ಷಾದಿಷ್ಟಮಲ್ಲದು 

ದನಿತುಮಂ ಬೇಡಿತ್ತೆನೆಂದಡೆ 

ಮನದಿ ಭಯದಿಂ ನಿಮ್ಮ ನಿಲಿಸದೆ ಭಯಚಕಿತಚಿತ್ತೆ 

ತನುಜ ಭರತನ ನಿಲಿಸಲೆಂದೀ 

ವನಧಿಪರಿವೃತ ಧರೆಯ ಬೇಡಿದ, 

ಳೆನಗನಿಷ್ಟಂ ದುಷ್ಟತನದಿಂ ಮುನಿದು. ಬೇಡಿದಳೆ HAO 


ದೀಕ್ಷೆಯಂ ನಿಮ್ಮೊಡನೆ ತಳೆದಡೆ 

ಮೋಕ್ಷ ಬಕ್ಕುಂ ನಿಜತನೂಭವ 

ನಕ್ಷಯಾನಂದೈಕಸುಖಲಾಭ ರತನೀ ಭರತಂ 

ಈ ಕ್ಷಿತಿಯ ನೆವದಿಂದೆ ದೇವಿಯ 

ಪೇಕ್ಷಿಸಿದಳೀತನ ನಿಲಿಸಲುಂ 

ರಕ್ಷಿಸಿದಳೆಮ್ಮಂ ಸಹೋದರಗರ್ಗುಂಟೆ ಮಂತ್ಸರವು 12೨ 


ಪತಿವಿಯೋಗಂ 8ಸಂತವಿಯೋಗಂ 
ವಂ ತಿಯ ಮಾಳು ಎ0 ದೇವಿ ಜನನಿಗೆ 
ಗತಿವಿನಾಶಂ ನಾನಿದಂ ಕೇಳ್ದು ಸುರದಿರ್ದಂದು 


1 ಎನ್ನ (ಖಗ) 2 x (6) 


ಕುಮುದೇಂದು ರಾಮಾಯಣ 


ವಿತರಿಪುದಂ ಸಾವಕ್ರಾಜ್ಯಪದಮಂ 
ಕ್ಲಿತಿಗಧೀಶಂ ಭರತನಾಗಲಿ 
ಮತವಿಂದೆನಗಂ ಕೊಟ್ಟೆನೊಲವಿಂ ದೇವಿ ನಿಮ್ಮಾಣೆ 


ಎನ್ನ ತಮ್ಮಂ ಧರೆಯನಾಳ್ಗುಂ 

ನನ್ನಿ ನಿಮ್ಮದು ನಿಲ್ಕುವಮಳಗು 
ಣೋನ್ನತಿಯುಂಮಿಕ್ಷಾಕು:ಕುಳಮಂ ಪರ್ವಿ ಕುಡಿ ನಿಮಿರ್ಗುಂ 
ಮನ್ನಣೆಯ ನಂಬಿಕೆಯಂವೆಂಯ್ದ್ಲಗಂ 

ವಿಂನ್ನದಕೆ ವೋಲುಂಟಿ ಸಂತಸ 

ವೆನ್ನ ಮಾತಂ ಸಲಿಪುದೊದನುದಾತ್ತರಾಘವನು 


ಬೆಳೆಗುಮೇ ಧರೆ ಮಳೆ ಕೊಳುಗುವೆಂ 

ತಳೆಯನೇ ರವಿ 8ಶೀತಳತೆಯಂ* 

ತೊಳಪ ಚಂದ್ರಿಕೆ ಬಿಸಿಲ ತೆಐದಿಂ ಸುಡದೆ ಮೇದಿನಿಯಂ 
ಜಳಧಿ ವರ್ಯಾದೆಯನೆ ವೀಣದೆ 

ಕಂಲನಗಂ ಧರಿಯಿಸದೆ ಪೋಗದೆ 

ಇಲೆಗಧೀಶರ ಮನುಕುಲದೊಳಿರ್ದೆರಡ ನುಡಿದಂದು 


3ತನಗೆ* ಧೀರೋದಾತ್ತವೃತ್ತಿಗೆ 

ಮನದ ಹರಂಷಂ ಮೀಜ್‌ ದಶರಥ 

ನನುನಯದಿ ತಲೆದೂಗಿದಂ ತಲೆದೂಗೆ ಸಭೆಯೆಯ್ದೆ 
ಕನಕಮಕಟಾನರ್ಫ್ಯ ಮಣಿಗಳ 

ಘನಮಯೂಖಂ ಶಕ್ರಚಾಪವ 

ನನುಕರಿಸೆ ನುಡಿದಂ ಗಭೀರೋದಾರ ಸೂಕ್ತಿಗಳಂ 


"ಚರಮ*ತನಂಗವಮಂಳಿನಗುಣಂ 
ಪರಮಲಕ್ಷೀವಲ್ಲಭಂಗೀ 
ಧರಣಿಯಿದು ಪರಮಾಣಂವಠಕಾತ್ರಂ ಗಣ್ಯಮೇ ನಿನಗೆ 


1 x (ಕ) ಪಾತೆ 
2 ಸುತಳತೆಯ (ಖ) 
3 ತನ್ನ (ಖ) 

4 ಫರಮ (ಖಗ) 


ಆ 


NAAN 


॥೫೪॥ 


8೫೫8 


॥೫೬॥ 


೧೩೬ ಕುಮುದೇಂದು ರಾಮಾಯಣ 


ಎರಡು ನಂಡಿವುದು ಕಾಳಗಕ್ಕೋ 
ಸರಿವುದು ಬೇಡಿದುದನೀಯದು 
ಧರೆಗೆ ಕಪ್ಪವನೀವುದೆಂಬುದಂ ಮನುಕುಲದೊಳುಂಟೆ IPL 


ಎನೆ ಭರತನಿಂತೆಂದನಾಗಳು 

ವಿನಯವಿನಮಿತ ಮಸ್ತಕಂ ದೇ 

ವೆನಗಿದಂ ದಯೆಗೆ ವುದಂಚಿತವೆಂ ಹೇಯಮೆನಿಸುವುದಂ 
ಅನಂಜನಗ್ರಜಪದವಂದೆಂದಂಂ 

ಮನದೊಳೇಂ ನೆನವುದಂ ದುರಿತಮಂ 

ಜನಕ ನೀವೊಲ್ಲದುದಂಪಾಧೇಯಮೆ ಬಿಸುಟ್ಟನಳಿಪುವನೆ 1೫೮॥ 


ಭರತನೆಂದಂದ ಮೆಚ್ಚಿ ದಶರಥ 

ಧರಣಿಪಾಳಂ ತನಂಜ ನಿನಗವ 

ಸರವಿಂದಲ್ತೆದೆಗೊಳೆ ರಾಘವ ವಚನಮಂ ವಂದದಿಂ 

ಭರದೊಳಂ ಜಿನದೀ ಕ್ಷೆ ಮನುಕುಲ 

ದರಸುಗಳೆಲ್ಲಂ ವಿಧೇಯಂಂ 

ತ್ವರಿತದಿಂದಂ ಮಾಡಲಕು ವೆಂ ಬಗೆದಂದಂ ಬಗೆದಂತೆ 1೫೯ 


ಅದಕೆ ರಾಘವನಾಗಳಿಂತೆಂ 

ದೊದವೆ ರೋಮಾಂಚಂ ತನುವಿನೊಳು 

ಮುದದೆ ಸಭೆಯೊಳಗಿರ್ದರೆಲ್ಲಂ ತವಂತವಂಗೆ ಪೊಗಳೆ 

ತೊದಳು ತಂದೆಗೆ ತಾಯ ಚಿತ್ತ 

ಕೃದವಳಲು ಬರ್ಪಂತೆ ನೀಂ ನೆಗ 

ಳ್ಹುದೆ ನುಡಿದಡೆನ್ನಾಣೆಯೆಂದಂ ಭರತನಂ ಜಡಿದು ॥೬೦॥ 


ಅಂತು ಭರತನನಾಗರಾಮಂ 

ಸಂತಯಿಸಿ ವಿಸ್ಮೇಯದಿನೆಲ್ಲವು 

ನಂತ ಸಾಮಂತ ಕ್ಷಿತೀಶರ್ತವಂತವಂಗೆಭರದಿಂ | 

ಅಂತು ನಂಡಿದರು ಹೊನ್ನೆಡೆಗೆ ಮಹ 

ನಂಂ ತಳೆಗುಮೆನೆ ಬೀಳಲುಂ ಜನಂ 

ಕಂ ತನಗೆ 3ಕೊಟ್ಟಿದ1ನಿಳೆಯನಿಂತಿತ್ತವರ್ಪೆಜರುಂಟೆ ೬೧॥ 


1. ಟದ (ಖ) 


ಕುಮುದೇಂದು ರಾಮಾಯಣ ೧೩೭ 


ನೃಪರನೇಕರಂ ಪೂರ್ವದಲಿ ನಿಂ 

ಷೃಪರು ಕಾದಿದರೋಡಿದರ್ನಿ 

ಷೃಪರಂ ತವಣ್ಮಂದಿರನೆ ಕೊಂದರ್‌ ಕೊಲಿಸಿದರ್ಷೆಜರಂ 

ಅಪರಿಮಿತ ಹರುಷದೊಳು ತಂದೆಯ 

ವಿಪುಳಗಂಣಮಂ ವೆಂಜ್‌ಯಲೆಂದಾ 

ಕೃಪಣರಲ್ಲದೆ ಮೇದಿನಿಯ ಮನುಜರ್ಗೆ ಕೊಟ್ಟವರು ॥೬೨॥ 


ಇಂದು *ನಾಳ್ಸೆ ಎಬತ್ಯಿಗೀಗಳೇ" 

ಣಿಂದಂ *ಭಾಗಿಲೊಚ್ಚಿ ಬರೆಗಂ3 

ಬಂದು ಕಿಕೊಟ್ಟಿ ಹೆಸನೇಕೆಯೊ ಕಾಡಿಹಿ೦ ಬೀಳು ಕೆಡೆ । 

ಎಂದು ಬಯ್ದುರೆ ನುಡಿದು ಕಾಣಿಯ 

ನೊಂದು ಕುಡರನುಜರ್ಗೆ ಕೆಲಬರ್‌ 

ತಂದೆಯಂ ಮೆಜ್‌ಯಲ್ಮೆ ಧಾಶ್ರಿಯನಿಂತು ಕೊಟ್ಟವ"*ರೊಳರೆ" 8೭2. 


ನೆಲನದಂಡಿಸಿ ಗೋತ್ರವವಧೆಗೆ 

ಯ್ಠಲಸದತಿ ಪಾತಕಕೆ ಸಂಜನರು 

ನಲಿದುವಸ್ತುವ ಗಳಿಸಿ ಹೂಳದನೊಂದುಂ ಠಾವಿನಲಿ 

ಕೆಲವುದಿನದಿಂ ಮೇಲೆ ಸತ್ತಾ 

ನೆಲಸಿದಾರ್ತಧ್ಯಾನಫಲದಿಂ 

ಕೆಲರು ಹೆಬ್ಬಾ )ವಾದರಿಂತಾರಿತ್ತರುರ್ವರೆಯಂ ॥೬೪॥ 


ಎಂದು ರಾಮನನೆಯ್ದೆ ತಮತಮ 
ಗೊಂದೆ ಕಕೊರಲೊಳ್ಲೆರೆದ ಭೂಭುಜ 
ವೃಂದಮೆಲ್ಲಂ ಹರಷ ಭರದಿಂ ಪೊಗುಳುತಿರ್ಪುದುಮಂ 


. ನಾಳೆ ಬೈಗಿಳೆಗೆ (ಕ) ನಾಳೆ ೈನೀಗಳೇ (ಗ) 

, ಬಾನಿರಲ್ಲೊಚ್ಚಿ ಬೆರಕಂ 

- ಕೆಟ್ಟಹೆ (ಖ) 

. ರೊಳಾರೆನುತ (ಖ) ಕೊಟ್ಟವ ರೊಳಾರೆನುತ (ಗ) 


x (ಕ) ಪಾತ 


೧೩೮ ಕುಮುದೇಂದು ರಾಮಾಯಣ 


ಅಂದಂ ಭರತಂ ರಾಜ ದೊಳು ॥ 
ನಿಂದುದುಮನೀ ಕ್ಲಿಸಿ ಮನದೊಳಗೆ ತಾ 
ನೆಂದು ಕಟು ೦ ಕಡಿದು ಲಕ್ಷ ಣದೇವನತಿ ಕಡುಪಿಂ ॥೬೫॥ 


ಪುರ್ವೆರಡು ಗಂಟಿಕ್ಕಿ ಕಿಸುಸೆ 

ಯುರ್ವೆ ನಯನಂಗಳೊಳು ತುಟಿಯುಮ 

ಗುರ್ವಿಸುತ್ತಂ ಕೆತ್ತೆ ಕಡುಬೆಮರುಣ್ಮೆ ಕದಪಿನೊಳೆಂ 
`ಉರ್ವಔನೊಸಲೊಳ್ಳಂತುವಿಂದಂ 

ಸರ್ವ ಕೋಪದೆ ಗುಡುಗಂಡೆನುತಂ 

ಸರ್ವಲೋಕಮನೊರಸಿ ಮುಕ್ಕುವವೋಲು ಲಕ್ಷ್ಮಣನಿರ್ದಂ NLL 


ನೀಲಗಿರಿ ಕಂದರದ ವಿದ್ಯು 

ನ್ಮಾಲೆಯಂ ದಶನಾಂಶು ನಗೆ ಕಡೆ 

ಗಾಲದಂಬುದದಂತೆ ಗರ್ಜಿಸಿ ನುಡಿದನಿಂತೆಂದು 

ಲೀಲೆಯಿಂ ತಂದೆಯ ನುಡಿದುದಂ 

ಪಾಲಿಸಲು ಪಡೆದೀವನೆಂಬರೆ 

ಬೇಳಂ ಮಾಡಿದರೆಂಬರಲ್ಲದೆ ರಾಮನಂ ಖಳರು ॥೬೭॥ 


ಒಸೆದು ತಂದೆಯ ನನ್ನಿಯಂ ಪಾ 

ಲಿಸಲು ರಾಮಂ ಕೊಟ್ಟನೆಂಬರೆ 

ರಸೆಯನಮಗಧಿನಾಥನಿತ್ತಂ ರಾಮಗಿರಲೆಂದು 

ಬೆಸೆವರಲ್ಲದೆ ದುರ್ಜನರ್‌ಸಂ 

ತಸದೆ ನಿನ್ನಂ ಕೀರ್ತಿಸುವರೇ 

ಹೊಸತು ಮಾಡುವೆನೆಂದು ಮಣಿಪೀಠಮನೆ ಹೊಯ್ದೆರ್ದಂ ॥೬೮॥ 


ಎಂದು ಲಕ್ಷ್ಮಣನೇಳೆ ಕಡೆಗ 

ಣ್ಣಿಂದಡರೆ ರಾಮಂ ವಿಲೋಕಿಸೆ 

ನಿಂದಂ ಮುನ್ನಿನ ತೆಜದಿನಿರ್ದಂ ಭಯಚಕಿತಚಿತ್ತಂ 

ತಂದೆಯಂ ರಾಘವನಿರದೆ ಮು 

ದಿಂದ ಬೀಳ್ಕೊಳಲೆಂದು ಸಲೆ ತಜತ 

ಸಂದು ಕೈಮುಗಿದೆಂದನಾಗಳು ದಶರಥನ ಪಂಗೆ ॥೬೯॥ 


1. ಮಿರ್ವು(ಖ) 


ಸುಮುದೇಂದು ರಾಮಾಯಣ 


1. 


ದೇವ ನಿಮ್ಮೂಜ್ಞೆಯೊಳೆ ಪೋಪೆಂ 

ಭೂವಳೆಯಮಂ ಕೀರ್ತಿಚಂದ್ರಿಕೆ 

ಯಾವರಿಸೆ ದಿಗಿ _ಜಯಮಂ ಹದಿನಾಲ್ಕು ವರ್ಷಮುಮಂ ಟ 
ಆವನೆಡರಿದನಾತನಂ ಯಮುನಾ 

ವಸಥಮಂ ಪುಗಿಸುವೆಂ ಭರ 

ತಾವನಿಗೆ ನಿಷ್ಕಂಟಕಂ ಮಾಡುವೆನು ಬೀಳ್ಕೂಂಡಂ 


ಇಲ್ಲಿ ನಾನಿರ್ದಂದು ಪರಿಜನ 

ವೆಲ್ಲ ನನ್ನಂ ಪಿಡಿಗು ಪಿಡಿದಡೆ 

ಸಲ್ಲಲಿತ ಸತ್ಯಕ್ಕೆ ಹಾನಿಯೆ ಸಮನಿಸುಗು ತಡೆಯೆಂ | 
ನಿಲ್ಲೆ ನಾಂ ನಿಜಕೀರ್ತಿವಲ್ಲರಿ 

ಯೆಲ್ಲ ದೆಸೆಯಂ ಪರ್ವೆ ಪೋಪೆಂ 

ಬಿಲ್ಲೆನಗೆ ಸಾಹಾಯವೆಂದೆರ್ದಂ ನಿಜಾಸನದಿಂ 


ಜನಪತಿಯ ಕೆಂದಳದ ರಂಜಿಯುಂ 
ಘನನಖದ್ಯಾತಿಮಂಜರಿಗಳುಂ 

ವಿನಯವಿನವಿಂತನಾದ ಬಲನ ಲಲಾಟಪಟ್ಟದೊಳು | 
ವಿನುತ ಕುಂಕುವಂತಿಳಕಮುಂ ಪಾ 

ವನ ಸಿತಾಕ್ಷತೆಗಳುಮನಾಗಳು 

ನೆನೆಯಿಸುತ್ತಿರೆ ತಂದೆಯಂ ಬೀಳ್ಕೊಂಡು ಪೊಜಮಟ್ಟ 


ಇನನ ಬಳಿ ಸಲುತಿರ್ಪ ತೇಜಂ 

ತನಂವಿ!ನೊಡ* ಸಲುತಿರ್ಪ ನೆಳೆಲೆಂ 

ದೆನೆ ಜನಂ ಲಕ್ಷ್ಮಣಕುಮಾರಂ ರಾಘವನ ಬಳಿಯಂ 

ಜನಕನಂ ಬೀಳ್ಕೊಂಡು ನಡೆದಂ 

ತನತನಗೆ ಕಬ್ಬನಿಯ ತೀವಿ 

ತ್ತನಿತು ಸಭೆಯುಂ ನೋಡುತಿರೆ ದಶರಥನೃಪನ ಮುಖಮಂ 


ಒಡನೊಡನೆ ದಶರಥನ ಕಣ್ಗಳು 
ನಡೆದವವರೊಡನೊಡನೆ ಮನಮಂಂ 
ನಡೆದುದವರೊಡನೊಡನೆ ಸುಂಯ್ಯ್ಕುಂ ನಡೆದುದಂತದಳು | 


ನೊಳೆ (ಖ) 


೧೩೯ 


Ifo) 


N20 


Ln 


॥೭೩.॥ 


೧೪೦ ಕುಮುದೇಂದು ರಾಮಾಯಣ 


ಒಡನೊಡನೆ ದಶಪ್ರಾಣವೆಲ್ಲಂ 
ನಡೆದುದವರೊಡನೆಂಬ ತೆಣದಿಂ 
ಪೊಡವಿಯೊಡೆಯಂ ಮೂರ್ಚೆಯೋದಂ ಸುತರಿಗಭಿಮುಖನಾಗಿ ॥೭೪॥ 


ಕಾಲ ತಳ ತಂಪಾಗೆಯುಂಂಂ ಕ 

ಣ್ಲಾಲಿಗಳು ಬೆಂಡೇಳೆಯಂಂ ಮೆ 

ಯ್ಯೀಲಿಸಿದವೊರಲುಮೆದೆ ನಿಸ್ಪಂದಮಾಗಿರೆಯುಂ 
ಅಲಿಗೋಡೆಯುವುವಯವಂಗಳು 

ನಾಲಗೆಯೊಳಿಪ್ಪಲರದಿರೆಯುಂ 

*ಲೀಲೆಯಿಂ ಯೋಗಿಗಳು ಯೋಗದೊಳಿಪ್ಪವೋಲಿರಲು 8೭೫॥ 


ಭರತನುಂ ನ ಪನೊಡನೆ ಮೂರ್ಛಾ 

ಪರವಶಂ ತಾನಾಗೆ ಕೆ ಕೆಯ 

ನಿರದೆ ತವಂತಮಗೆಯ್ದೆ ಮನಬಂದಂತೆ ನಂಡಿಯುತಿರೆ? 

ಪಿರಿದಂ ದುಃಖದೆ ಕಣ್ಣ ನೀರ್‌ 

ಬರವೊನಳಂತಾಕೆ ನಿಲ್ಲದೆ 

ಭರದೆ ಮೂಡುತ ಮುಳುಗಂತಂ 3ತನ್ನರಮನೆಗೆ* ಪೋಗೆ 12೬ 


ಇಂದಂಕಾಂತ ದ್ರವಮುಮಂ ಹರಿ 

ಚಂದನದ ಹಿಮರಸಮನುತ ಕಛ 

"ತಂಡ*ಮಂ ಕಾಂ ನೀರಧಾರೆಯುಮಂ ಮ ಣಾಳಿಕೆಯಂ 

ತಂದು ತವಂತಮಗೆಯ್ದೆ ಭೂಭಂಜ 

ವೃಂದಮೆಲ್ಲಂ ಭಯತರಂಗಿತ 

ರಂದಂ ಸೀತಳ ಕ್ರಿಯೆಯನವರಿಗೆ ಮಾಡುತಿರಲಿತ್ತ 8೭೭॥ 


ತರೆಣಿಯುಂ ಶಶಿಯಿಲ್ಲದಂಬರ 
*ಕರಿಕಗಳಿಲ್ಲದ ದಿಕ್ಕು ಕಾಂಚನ 
ಧರಣಿಧರರಿಲ್ಲದ ನೆಲಂ ಮಣಿಯಿಲ್ಲದಂಬೋಧಿ 


1 x (ಕ) 2 ದಂಡದಿಂ ನೊಂದು (ಖ) 3 ತನ್ನರವರ ಮನೆಗೆ (ಖ) 4 ಖಂಡ (ಖ) 
5 ದಿಕ್ಕರಿ (ಖ) 


ಕುಮುದೇಂದು ರಾಮಾಯಣ ೧೪೧ 


ಸರಸಿರುಹಮಿಲ್ಲದ ಕೊಳಂ ಬಂ 
ಧುರತೆಯಿಲ್ಲದ ರಾಜ್ಯಪದದಂ 
ತಿರೆ ಬಲಾಚ್ಯ್ಕುತರಿಲ್ಲದಿರೆ ಸಭೆ ಖನ್ನಮಾಯಿತ್ತಾಗ ॥೭೮॥ 


ಇಂತಿದಂ ಕೇಳಿದ ಸುಮಿತ್ರೆ ಕ 

ರಂ ತ್ವರಿತದಿಂ ವಾರ್ತೆಯಂ ಮೊದ 

ಲಿಂತುದಿವರಂ ತಿಳಿಯಲಪರಾಜಿತೆಗೆ ಬಂದಜ್‌ಪೆ 

ಇಂತೊರೆದಂದಕೆ ಕೈಕೆಯಳಿಪಂ 

ಚಿಂತಿಸಂ ಕುಡಂವುದಕೆ ರಾಮಂ 

ಸಂತಸದಿನನುಭವಿಸುವೊಂ ಬಂದುದನೆನುತ್ತಿರಲು ॥೭೯॥ 


ಅಂತವರ್ತಮ್ಮೊಳು ನುಡಿದು ಸಲೆ 

ಚಿಂತಿಸುತ್ತಿರೆ ಬಳನುಮಚ್ಕುತ 

ನಂ ತಡೆಯದವರರಮನೆಗೆ ಮುದದಿಂದಮೆಯ್ತಂದು 
ಸಂತಸದಿ ಜನನಿಯರಿಗೆ೫ಗಿಯ 

ನಂತ ಪರಕೆಯನಾಂತು ಕುಳ್ಳಿರ | 
ಲಿಂತಿದೆಲ್ಲವನಜಪೆ ಲಕ್ಷ್ಮಣದೇವನಪರಾಜಿತೆಗೆ ೮೦॥ 


ಆಗಳುಂ ಕಳವಳಿದು ಮೂರ್ಥಾ 

ವೇಗವಂಂ ಕೌಸಲ್ಯ ತಳದಿಂ 

ತಾಗಿ ಕಿಜಸದಾನುಂ ಬೆರಕನಿರ್ದೊಯ್ಯನೆಚ್ಚತ್ತು 

ಮಾಗಿಯಂದಿನ ಕೋಕಿಲೆಯವೋ 

ಲ್ಮೂಗಂವಟ್ಟಿ ಶಂತಿರ್ದ ರಾಘವ 

ಭಾಗಿತನಮಂ ಗೆಲುವರಿಗೆ *ನೀಂ ವಕಾಡುವರೆ ವಮಂಗನೆ* ॥೮೧॥ 


ವನ್ನವೇ ತಾಯ್ತಂದೆಯರು ಯಮ 

ಸನ್ನಿಧಿಯನೆಯಿದ್ದದರಿನಯೆನಂ 

ತ್ಚನ್ನ ವೈರಾಗ್ಯಂ ತಪವನಗಮನಕುದ್ಯುಕ್ತಂ 

ಇನ್ನೆನಗೆ ಶರಣರಂ ತಂದೆಯ 

ನನ್ನಿಗೆಂದಡವಿಯನು ನೀಂಪುಗೆ 

ಮನ್ನಿಸಂವರಾರ್ಬಗೆವರ್ತಾಯೆಂಬರೆನಗಾರು 8೮೨॥ 


ನಂ ಮೂಡುವರೆ ಎಮಗೆ (ಕ) ಮಾಡುವರಿಗೆ ನಿಮ್ಮೆಗನೆ (ಖ) 
ಮಾಡುವರ ನೀಂ ಮಗನೆ (ಗ) 


೧೪೨ ಕುಮುದೇಂದು ರಾಮಯಣ 


ಕ್ರೂರಮೃಗದಿಂ ಕ್ರೂರಖಗದಿಂ 

ಕ್ರೂರಫಲದಿಂ ಕ್ರೂರಚಲದಿಂ 

ಕ್ರೂರ*ಗುಹೆಯಿಂ! ಕ್ರೂರದದದಿಂ ಕೂ ್ರಿರವನಚರರಿಂ  * 

ಕ್ರೂರನದದಿಂ ಕ್ರೂರನದಿಯಿಂ 

ಕ್ರೂರಗರಿಯಿಂಂ ಕ್ರೂರದರಿಯಿಂ 

ಕ್ರೂರತರಮಾದಡವಿಯಂ ಪುಗಲೇತು ಸೆ ೃರಿಪೆನು ॥೮೩॥ 


ಉರವನೀವರ್ಮುಡವನೀವ 

ರ್ಬೆರಳನೀವರ್ಕುರುಳನೀವ 

ರ್ಪಿರಿದುವಸ್ತುವನೀವರೀವರ್ವಳಿತವರ್ತನೆಯಂ 

ಧರೆಯನೀವರೆ ಪೆಂಡಿರೆರೆದರೆ 

ಪಿರಿಯನಿರೆ ಕಿಜಿಯಂಗೆ ನೋಡಿರೆ 

ಮರುಳಗೊಂಡನೆ ನ ಪತಿ ಕಾಣ್ಬರೆ ಕಾವಂಗರ ಹೊಡೆದವರು ॥೮೪॥ 


ಇರದೆ ಹದಿನಾಲ್ಕುಂ ಜಗಕ್ಕಾ 

ವರಿಸೆ ತನ್ನಪಕೀರ್ತಿ ತೂರ್ಯ 

ಸ್ವರವದಂ ಬಗೆಯದೆ ಧರೆಯನಾ ಕೆ ಕೆ ಬೇಡಿದುದಂ 
ಭರತನದಕೆದೆಗೊಂಡು ಪರಿಯಂತ 

*ಮುಳಿಸಿದಿರೆ* ಶತ್ರುಘ್ನ ನಿಲುವುದು 


ನಿರುತಮಜ್‌ಪರೆ ಕುಟಿಲರೆಂಬುದನಿವರು ಮೂವರುಮಂಂ 8೮೫॥ 


ವಂಗನೆ ನೀಂ ಕಿಸುಗಣ್ಣಿ ನೋಡಿದ 

ಡಗಿದು ನಿಂದಂ ನೋಡದಿರ್ದಡೆ 

ಬಗೆವನೇ ಲಕ್ಷ್ಮಣಕಂುವರಾರಂ ಭರತಗಿರತನನು 

ನೆಗೆದ ಕಡೆಗಾಲದ ಮುಗಿಲವೋ 

ಲ್ಮಿಗೆ ಗಜಜ್‌ ಗರ್ಜಿಸಿ ಧರಿತ್ರಿಯೊ 

ಳೊಗೆವ ಸಿಡಿಲೆಂಬಂತೆ ಹೊಯ್ಯನೆ ತನ್ನ ಗದ್ದುಗೆಯಂಂ ॥೮೬॥ 


1 ಹಗೆ (ಖ) (ಗ) 
2 ಮಂಳಿಸಿರದಿರೆ (ಕ) 


ಕುಮುದೇಂದು ರಾಮಾಯಣ ೦೪೩ 


ಪರಿಜನಂ ಪುರಜನಮುವಂಂತಾಃ 

ಪ್ರರಜನಂ ಗುರುಜನಮುವಿಂಲ್ಲಂ 

ನೆರೆದುವಿಂರ್ದುಂ ವಂಶ್ರಿಮಂಡಳಿಕರು ಪಸಾಯಿತರು 

ಪಿರಿಯನಿರೆ ಕಿಜಿಯಂಗೆ ರಾಜ್ಯವ 

ನೆರೆವುದನುಚಿತಮೆಂದು ಪೇಳದೆ 

ಗರಹೊಡೆದವೋಲಿರ್ದರಲ್ಲದೆ ಕೈಕೆ ಕ ೃತಕದ ಬಯಕೆ 8೮೭॥ 


ನಾಡನೊಲ್ಲದೆ ಬೀಡನೊಲ್ಲದೆ 

ನೋಡಲೆಲ್ಲಾ" ಬಂಧುವರ್ಗಂ 

ನಾಡನಂತಃಪುರದ ಸಿಂಗಾರದೊಳು ನಲಿನಲಿದು 

ಕಾಡ ನೀಂ ಪುಗಲಾನದಂತೆಲೆ : 

ನೋಡಿ ನಿಲಂವೆಂ ನಿಲ್ಲಿನೆಂದೀ 

ಡಾಡಿ ಮೆಯ್ಯಂ ಶೋಕಮಂ ತಾಳ್ವಿದಳು ಕೌಸಲ್ಯ ॥೮೮॥ 


ನೆಲನಂಮಂ ಸಪ್ತಾಂಗ ಪದವಂಂ 

ಬಲಮುಮಂ ಭಂಡಾರಮಂ ಕುಲ 

ಲಲನೆಯರುಮಂ ತಾಯುಮಂ ಬಾಂಧವರಂಮಂ ಬಿಟದ್ಬ 

ಮಲೆಯ ನೀಂ ಪೊಗಲೆಂತಂ ಸೈರಿಸಿ 

ನಿಲಂವೆ ನಾನಿನ್ನೊಡನೆ ಬಪ್ಪೆಂ 

ಮಲಮಲಂ ಮಖುಗಿಸದೆ ಹಿಂದಿರಿಸದಿರು ನೀನೆನ್ನಂ ॥೮೯॥ 


ಎನಂತ ಶೋಕಂಗೈವ ತಾಯಿಗೆ 

ವಿನಯವಿನಮಿತನಾಗಿ ಲಕ್ಷ್ಮಣ 

ನನುನಯದಿನಿಂತೆಂದನಾಗಳು ತೊಡೆದ ಕಣ್ಣೀರಂ 
ಮನುಕುಲದೊಳಿಂತಧಿಕರುಂಟೇ 

ಘನತರರ್ಕಾಯದಾನ್ವಿತವರ್ಬಾ 

ನ್ನಿನ ನೃಪಾಳಕರೊಳರೆ !ಶೌಚ'ಮೇ ರಾಘವನ ಗುಣವು ॥೯೦॥ 


ಚರಮದೇಹಂ ಬಾಧೆವಡೆವನೆ 
ಅರಿಗಳುಂಟೇ ಬಾಹುಬಳಗೆ ಸು 
ಚರಿತನಾರ್ತವನೆಯ್ದುವನೆ ನೋವುಂಟಿ ನಿರಂಜಂಗೆ 


1 ನೋಡದೆಲ್ಲಾ (ಗ, ಖ) 2 ಸಾಚ್ಯ (ಖ) 


೧೪೪ ಕುಮುದೇಂದು ರಾಮಯಣ 


ದೊರೆಕೊಳುಗುಮೆ ವಿಷಾದಮಿಂತೀ 
ಧರೆಯ ಬಗೆಯದುದಾರಮೂರ್ತಿಗೆ 
ಶರಧಿಗಂಭೀರಂಗೆ ರಾಮಂಗಂಮ್ಮಾಳಿಸಲೇಕೆ NEO 


ಕೆಲವು ದಿನದೊಳೆ ಕೆಲಬಲದ ಭುಜ 

ಬಲ ಮದೋದ್ಧ ತರಪ ಸ್ಮ ಭೂಪರ 

ನಲೆದವರ ಸಪ್ತುಂಗಮಂ ಕೊಂಡಲ್ಲಿಗೇ ನಿಮ್ಮಂ 

ಸಲೆತರಿಸದಿರ್ಪನೆಯದಕು ಕ 

ಮ್ಮಳವಡೆವುದೇ ನಿಮಗೆ ಮುದಮಂ 

ತಳೆದು ಸುಖದಿಂದಿರ್ಪುದಂಬಿಕೆ :ಬಳಯುತಂ*ಗರಿದುಂಟೆ ॥೯೨॥ 


ದೇವಿ ನಿಮ್ಮಯ ಪಾದಪದ್ಮದ 

ಸೇವೆಗಿಲ್ಲಿ ಜನನಿ ಸುಮಿತ್ರಾ 

ದೇವಿಯಿರ್ಪಳ್‌ ಭರತನೆಮ್ಮಿಂ ನಿಮಗೆ ಕಡುಭಕ್ತಂ 

ದೇವರಾಘವ ಚರಣಕಮಳದ 

ಸೇವೆಗಾಗಿರ್ದೆಂ ತದನುನನ 

ತೀವ ಹರುಷದೆ ಲೀಲೆಯಂ ಬೀಳ್ಕೊಟ್ಟು ಕಳುಹುವುದಂ ॥೯೩॥ 


ಎನೆ ತಿಳಿದು ಕೌಸಲ್ಯ ತನಯನ 

ವಿನಯಮಂ ಮನದೆಗೊಂ 

ಡನುನಯದಿನಿಂತೆಂದಳವನಿಜೆವೆರಸು ಪೋಗದೊಡೆ 

ಅನುಚಿತಂ ಕೊಂಡೊಯ್ಯಬೇಕೆನೆ 

ಘನತರಾನಂದದೊಳೆ ರಾಮಂ 

ಜನನಿಯೆಂದುದನಾಗಳೇ ಕೊಂಡತಿಮುದದಿ ಬೀಳೊ ೦ಡಂ 1೯೪॥ 


ಒಸರಿಸದಿರು ಬಳಲ್ಲೆನೆಂದಾ 
ಯಾಸಮಾಯ್ತೆನಗೆ3ನ್ನದಿರ ಶಯ 

ನಾಶನಾದಿಗಳೊಳಗೆಯ್ದೆ ಪ್ರ*ಯತ್ನ ಪರನಾಗು 

ಆಸುರದ ಮಳೆ ಬಿಸಿಲು ಚಳಿಗಂ 

ಸಾಸಿಗಂ ನೀನಾಗಿ ಸೇದೆಯ | 

ನೀ ಸಹಜ ಸುಕುಮಾರಿ ಸೀತೆಗೆ ಮಾಡಲೀಯದಿರು 1೫0 


1 ಬಳಂಗರಿ (ಕ) 2 » (ಕ) 


ಕುಮುದೇಂದು ರಾಮಾಯಣ 


ಎಂದು ಲಕ್ಷ್ಮಣ ದೇವನಂ ಮಂದ 
ದಿಂದ ಬೀಳ್ಕೊಟ್ಟಳು ಸುಮಿತ್ರೆಮು 


ಕುಂದನುಂ ರಾಘವನುಮವನಿಜೆ ಸಹಿತ ಭರದಿಂದ 


ಅಂದು ಜನನಿಯರಿರ್ವರುಂ ನಲ 
ವಿಂದ ಪರಸಿದ ಪರಕೆಗಳನಾ 


ನಂದದಿಂ ತಳೆದರಾ ಮನೆಯ ಪೊಜ ಮಟ್ಟು ಬರುತಿರಲು 


ತನತನಗೆ ನೆರೆದೆಯ್ದೆ ಚೋದ್ಯಂ 
ಜನಿಯಿಸುತ್ತಿರೆ ಭೀತಿಯಿಂ ಪುರ 


ಜನಮದೆಲ್ಲಂ ರಾಮಲಕ ್‌ ಣಜಾನಕಿಯ ಮುಖವಂಂ 


ಘನತರ ಕುತೂಹಲ ಹರುಷ ಸಾದೃಶ 
ಎನುತ ಭಾವಂ ಕೈಮಿಗುತ್ತಿರೆ 
ಜನಪರೆಲ್ಲಿಗೆ ನಡೆದು ಪೋಗುತ್ತಿರ್ದರೆನುತಿರಲು 


ಶ್ರೀ ವೀತರಾಗಾಯ ನಮಃ 
ರಾಗ-ವರಾಳಿ 


ಆಗಳುತಾಪುರದಜನವಧಿಕ ಭಯದಿಂದ 
ರಾಗಕೌತುಕಸಾಧ್ವಸಾವೇಗ ಭರದಿಂದ 
ನೋಡೆ ಜಾನಕಿ ರಾಮಲಕ್ಷ್ಮಣರ ವದನಮಂ 
ಕೂಡೆ ದರಹಃಸಲಕ್ಷ್ಮಿಯ ಸಹಜ ಸದನಮಂ 

ಗಜಘಟಾವಳಗಳೆತ್ತಂ ಸುತ್ತಿಮುತ್ತಿಬರೆ 
ವಜಯವಮದ ರದನಿ ಪೂರ್ವಾಸನದೊಳದಿರದಿರೆ 
ತಮತಮಗೆ ಚಾಮರವನಿಕಿ ಖಾ ಕನ್ನೆಯರೊಲಿದು 
ಸಮೆದ *ಸಾಮಂತತತಿ ಬಳಸಿ ಬರೆ ಸೆಲೆ! ನಲಿದು 
ಹಿಮಕರನನಿಳಿಕೆಯ್ವ ಬೆಳುಗೊಡೆಯ ನೆಳಲಿನೊಳು 
ಹಿಮಕರಾನನೆಯರುಂ ಯವ ನದ ಬಳಸಿನೊಳು 
ಕೆಲಬರಂ ನಯನಾಂಶ ೈಮೃತದಿಂದ ತಣಿಪುತಂ 
ಕೆಲಬರಂ ದರಹಸಿತ ಚಂದ್ರಿಕೆಯಿನೊಲಿಸುತಂ 
ಕೆಲಬರೆಂ ಪರಿಹಾಸ ಕಥೆಗಳಿಂ ತಣಿಪುತಂ 

1 ಸಾಮಜಸಂತತಿ ಬಳಸಿ ಬರೆ (ಖ) 


೧೪೫ 


॥೯೬॥ 


॥೯೭॥ 


ರಗಳೆ 


೧೪೬ 


ಕುಮುದೇಂದು ರಾಮಾಯಣ 


ಕೆಲಬರಂ ನಿಜಭುಜಾಟೋಪದಿಂ ಮಣಿಸುತಂ 
ಸುರಪತಿಯ ಲೀಲೆಯನೆ ಮೀಜ್‌ದ ವಿನೋದದಿಂ 
ಸರಸನಾಟಕ ಕಥಾಜನಿಶ ಪ್ರಮೋದದಿಂ 
ರಾಮಚಂದ್ರಂ ಬಾರದಿಂತೇಕೆ ಬಂದಪಂ 
ಭೂಮಿಗೆಯ್ದ ದವಳನಿಂತೇಕೆ ತಂದಪಂ 
ಸುರನಿಧಿಯ ತೆರೆದುಜುಗಲಂತೆ ಬರೆ ವಾಜಿಗಳು 
ಖರಕರನನಿಳಿಕೆಯ್ದ ಶಸ್ತ್ರಾಂಶುರಾಜಿಗಳು 
ಕತ್ತಳಮನೇಣ ರಾಮನ ಮುಂದೆ ತೋಟಜುತಂ 
ಸುತ್ತಿ ನೋಡುವ ಜನಕೆ ಹರ್ಷಮಂ ಬೀಜುತಂ 
ತಾರಾಳಿ ಬಳಸಿದಂಬರವಿರದೆ ಬರುತಿರಲು 
ಹಾರಲತೆ ಪೇರುರದೊಳಿರದೆ ನರ್ತಿಸುತಿರಲು 
ವಂಂದೆ ಜಯಜಯಯೆನುತ ವಂದ್ಯಜನ ಪೊಗಳುತಿರೆ 
ಕಂದರ್ಪ ಚೇಷ್ಟೆ ಸೌಂದರ್ಯರ್ಗೆ ನೆಗಳುತಿರೆ 
ಲಕ್ಬ್ಮೀಧರಂ ಬಾರದಿಂತೇಕೆ ಬಂದಪಂ 
1ಪಕ್ಷ್ಮಮೂಳಾ! ಜನವನಿಂತೇಕೆ ಕೊಂಡಪಂ 
ನೇವುರದ ರವಕೆಳಸಿ ಬಳಸೆ ಹಂಸೀಚಯಂ 
ಗಾವರಿಸೆ ತನಂಲತೆಯ ವೇಲೆ ಭ ಂಗೀಚಿಯಂ 
*ರಸನಾ*ರಸಿತಮನಾಲಿಸಂತ ಬರೆ ಸಾರಸಂ 
ಕುಸುಮಶರನಂ ಮನಂಗೊಳಿಸೆ ಲೀಲಾರಸಂ 
ಚಾವುರದ ಹದಪದ ಡವಕೆಯದರಿಯಪವರ್ಗಳುಂ 
ಭೂಮಿಯಿಂ ಮುಂದೆ ಮುಂದುಗ ಡಿಪವರ್ಗಳುಂ 
ಒಡನೊಡನೆ ಕನ್ನೆಯರು ಚೆನ್ನೆಯರು ಬರುತಿರಲು 
ಮರಕತದ ಕುಟ್ಟಿ ಕೈಮಸ್ಮಳಿಯೊಳಗೆ ನಡೆವುತಂ 
ಗುರಂಜಘನ ಭಾರದಿಂದಲ್ಲಲ್ಲಿ ತಡೆಯುತಂ 
ಶ್ರವಣಾವಶಂಸದೊಳು ಸುಳಿವಳಿಗೆ ಬೆದಜುತಂ 
ಹವಣುಗಳಿದಿರ್ದ ಲಾವಣ್ಯಮಂ ಕೆದಯುತಂ 
ಮೇಳಗಾರ್ತಿಯರೊಡನೆ ಲೀಲೆಯಂ ಮೆಜ್‌ವುತಂ 
ಮೂಹುಲೋಕಕ್ಕೆ ಹರ್ಷಾವಂ )ತೆವ ಕಜ“ವುತಂ 


ಕುಮುದೇಂದು ರಾಮಾಯಣ ೧೪೭ 


ಸುಳಿವ ಜಾನಕಿಯೀಗಳಿಂತೇಕೆ ಬಂದಪಳು 
ನೆಳಲಂತೆ ರಾಘವನ ಬಳಿವಳಿಯ ಸಂದಪಳು 
ಕಾರಣಮಿದಕಜ್‌ವಿರೇ ಹೇಳಿ ನೀವೆಂದು 
ಪೌರರೆಲ್ಲಂ ಬೇಗೆ ತಾಗಿದಂತಿರೆ ನೊಂದು 
ಬಾಯಳಿದು ಬೆಂಡಾಗಿ ಕಣ ಶನಿಯನಿಕ್ಕುತಂ 
ಫ್ರೀಯಳಿವನಜ್‌ದು ತಮತಮಗೆಯ್ದೆ ತೇಂಕುತಂ 
ಕೆಲಕೆಲಬರೆಮಗಾರುಶರಣೆಂದು ನುಡಿಯುತಂ 
ಕೆಲಕೆಲಬರಿನ್ನೇನೆನುತಕಟ್ಟು ಸ ತಡೆಯುತಂ 
ಕೆಲಕೆಲಬರೆಂತು ಬದುಕುವೆವೆಂದು ನಂಡಿಯುತಂ 
ಕೆಲಕೆಲಬರೊಲಿದು ದೇವತೆಗಳಂ ಬಯ್ದುತಂ 
ಇನ್ನಾರು ನವಂಗೆಂದಂ ಮುನ್ನ ಮಿಕ್ಕಳಲುತಂ 
ಭಿನ್ನವಾಯ್ತೆಮ್ಮ ಮದವೆಂದಳಲಿ ಬಳಲುತಂ 
ಇನ್ನಾರಯೋಧ್ಯೆಯಂ ಭಂಜಬಳದೆ ರಕ್ಷಿಸುವ 
ರಿನ್ನಾರುಹಗೆಗಳಂ ಬಗೆದಂತೆ ಶಿಕ್ಷಿಸುವ 

ರಿನ್ನಾರು ಕೆಲಬಲದ ನೃಪರನದಟಲೆವರುಂ 
ಇನ್ನಾರಂ ಪಾಳಿಯಿಂ ಪ್ರಜೆಯ ಪಾಲಿಸುವವರು 
ಎಂದು ಪುರಜನವೆಯ್ದೆ ತಮತಮಗೆ ನುಡಿವುತಂ 
ನೊಂದು ಬೆಂದಂತೆ ವಣಳಿದೆದೆವಳಲ ಪಡೆವುತಂ 
ಕೇಳುತಂ ಕರುಣದ ೈಷ್ಟಿಯೊಳವರ ನೋಡಂತಂ 
ಆಲೋಕದೊಳೆ ಸಂದರ್ಪಣಂ ಮಾಡುತಂ 
ವಿಪ`ಣಿ:ಮಾರ್ಗಂಗಳಿದು ದೇವತಾವಾಸದೊಳು 
ಸಫಲೀಕೃತಾಶೇಷ ಭವ್ಯ ಸಂತಾಪದೊಳು 

ಪುರದ ಪರಭಾಗವರ ಜಿನಚೆ ತ್ಯಗೇಹೆದೊಳು 
ನಿರತಿಸಾಶೇಷ ಸಂಸಾರಗಹನ ದಾಹದೊಳು 
ಪರಿರಚಿತ*ವರ*ವಜ್ರಮಯ ಪರಿಧಿ ರುಚಿರದೊಳು 
ಸುರುಚಿರೆ ವಿವಿಧ ಮಂಗಳಾರ್ಚನಾ ಪ್ರಚುರದೊಳಂ 
ಮೂವರುಂ ಪೊಕ್ಕು ಬಲಗೊಂಡುಚಿತ ಭಕ್ತಿಯಿಂ 
ದೇವದೇವರ ವಿನೋದಮಮಂಳತರ ಯುಕ್ತಿಯಿಂ 


1.೪ (6) 
2. x (5) 


೧೪೪ | ಕುಮುದೇಂದು ರಾಮಾಯಣ 


ಸ್ತುತಿಶತಸಹಸ್ರದಿಂ ಸ್ತುತಿಗೆಯ್ದು ಹರ್ಷದಿಂ 
ನುತಪುಳಕಮಂ ಬೆಳಗೆ ಹರುಷಾಶ್ರುವರ್ಷದಿಂ 
ಸಮುಚಿತಸ್ಮಾನದೊಳು ಪವಡಿಸಿ ವಿನೋದದಿಂ 
ರಮಣೀಯ ಮಹಿಮರೆರ್ಡಧಿಕಪ್ರಮೋದದಿಂ 
ಜಿನಚರಣ ಕುಸುಮ ಶೇಖರಿತ ಶೇಖರನಾಗಿ 
ನಿರುತಗಂಧೋದಕ ಪವಿತ್ರಿತ ತನುಗಳಾಗಿ 
ಫುಲ್ಲಶರವಿಜಯನಂ ಜಿನಪನಂ ಬೀಳ್ಕೊಂಡು 
ಬಿಲ್ಲಂಬುಗಳನಾಗಳತಿ ಹರುಷದಿಂ ಕೊಂಡು 

ಪುರದ ಪಕ್ಷದಾ ರದಿಂ ಮುಂದೆ ಪೊಜಮಟ್ಟು 
ಧರಣೀ ವಿನೂತೆಯಂ ನಡುವಿಟ್ಟು ಪೊಜಮಟ್ಟು 
ತೆಂಕಮುಂತಾಗಿ ಪಯಣಂ ಪೋಗುತಿರ್ಪದುಂ 
ಭೋಂಕನಾಗಳೆ ಸಕಳ ಪುರಜನಂ ಬರ್ಪದುಂ 
ಬಂದೆಜಗಿದವರೊಡನೆ ನಿಂದಂ ಮಾತಾಡುತಂ 

ಹಿಂದೆ ಬಪ್ಪಖಿಳ ಭೂಪಾಳರಂ ನೋಡುತಂ 
ಎಡೆಯೆಡೆಯ ಪುರನಗರಮಂ ಲೀಲೆಯಿಂ ಕಳಿದು 
ಕಡಂ ಗಂಭೀರತರಂಗಿಣಿಯುಮಂ ಕಂಡೊಲಿದು 
ಪುರಜನಮನೆಯ್ದೆಯಲ್ಲಿಯೆ ನಿಲಿಸವೇಳ್ಮಂದಂ 
ಸರಸಗಂಭೀರೋಕ್ತಿಯಂ*ಯಂ ನುಡಿಯುತಂ ನಿಂದು 
ಇರೆ ಭರತನಲ್ಲಿಗತಿವೇಗದಿಂದೆಯ್ತಂದು 
ಚರಣಾಂಬುಜನಿಕಟದೊಳು ಬಿದ್ದು ಮೂರ್ಚಿಗೆ ಸಂದು 
ಎಂತಾನುಮೆಚ್ಚತ್ತು ಶೀತಳಕ್ರಿಯೆಗಳಿಂ 

ಸಂತತಂ ಸುರಿವ ನಯನಾಂಬಂ ಪ್ಲವಂಗಳಿಂ 
ಗುಡುಗುಡಿಪ ದುಃಖದಾವಾನಳನಿದೆನೆ ನೆಗಳು 
ನಿಡುಸೊಯ್ದ ಸೊಯಿದು ಕೆ ಮಂಗಿದು ಪೇಳಲು ತಗುಳ್ಹು 
ಇಂತೆಂದು ದಶರಥನೃಪಾಳಕನ ಕೀರ್ತಿಯಂ 

ಸಂತಸದೆ ಜಿನದೀಕ್ಷೆಯಂ ತಳದ ವಾರ್ತೆಯಂ 
ದೇವರಿತ್ತಂ ಬರಲು ದೇವರಾಗಳೆ ನಿಮ್ಮ 
ನಾವರಿಸಿದಕ್ಕೆಯಂ ಗೆಯ್ಕ್ಯಲಾಜದೆ ತಮ್ಮ- 

ನಾವರಿಸಿ ಶೋಕಾಗ್ನಿಮೋಹಮೂರ್ಚೆಯ ತಳೆದು 


1. ತರ ಯುಕ್ತಿಯಲಿ (ಕ) 


ಕುಮುದೇಂದು ರಾಮಾಯಣ ೧೪೯ 


ದೇವಯೋಗದೆಳಿಂದುವುಪಸಮಯದೊಳು ತಿಳಿದಂ 
ನಿರತಿಶಯಂವಾಗೆ ವೆ ೃರಾಗ್ಯಭಾವಂ ತಳೆಯೆ 
ಪರಮಪಾವನವೆನಿಪ ಜಿನದೀಕ್ಷೆಯಂ ತಳೆಯೆ 
ತಳುವಿದೆಂ ನಾನಿಲ್ಲದಿರ್ದೊಡಲ್ಲಿರೆನೆಂದು 
ಲಲಿತವಿನಯದೊಳು ಬಿನ್ನವಿಸಲು ಭರತನು ಬಂದು 
ವಂತ್ತಿತ್ತ ಕೌಸಲ್ಕೆ ತನಯನಂ ನೆನೆನೆನೆದು 
ಚಿತ್ತಪ್ಪಿಯಂ ದೀಕ್ಷೆಗೊಂಡುದಂ ನೆನೆನೆನೆದು 
ಲಕ್ಷ್ಮೀಧರನ ವಿನಯ ವಚನಮಂ ನೆನೆನೆನೆದು 
ಲಕ್ಷ್ಮಣಾಕ್ಷಿ ಸೀತೆಯಾಯ!ಸವ ನೆನೆನೆನೆದು 
ಮನ್ಯುಮಿಕ್ಕಳವಳಿದು ತನ್ನ ಧೆ _ರ್ಯಮನುಳಿದು 
ವಂಗನೆ ಮಂಗಳಾ[0]ಗಿಯರ ನೊಲ್ಲದೆ ಬಿಟಿ 
ಮೃಗವಿರೋಧಿಗಳ ಗರ್ಜನೆಗೆಂತೊಡಂಬಟ್ಟೆ ಸ 

ಕಂದ ಮಣಿಮಯ ರಾಜಮಂದಿರವನಿಳಿಕೆಯ್ದು 
ನಿಂದುರಿವ ಬಿಸಿಲಿಗೆಂತಳಿಕದರ್ಥಿಗನಾದೆ 

ಕುವರ ಸಿತಚಾಮರದ ತಣೆಳಲ ನೀನುಳಿದು 
ಅವಧಾರಿತಪವನಪಾವನಾಹತಿಗಳಂ ತಳೆದು 

ತನುಜ ಬೆಳುಗೊಡೆಯ ತಣ್ಣೆಳಲನೇಕೆಯೊ ಬಗೆಯೆ 
ಘನಘೋರ ಗಿರಿಗುಹಾಕುಹರದೊಳಗೆಂತಗಿಯೆ 
ನಂದನ ಸಮಸ್ತಸುಖಸಾಮ್ರಾಜ್ಯಮಂ ತೊಣಕಿದೆ 
ಕಂದಮೂಲಾಶನದೊಳೆಂತು ಹಸಿವಂ ಮಖಜ್‌ದೆ 
ಸುತ, ಯುವತಿಲಾವಣ್ಯರಸಮನೊಯ್ದಿ ಳಿಕೆಯ್ದು 
ಅತಿವಿಷಯಜಲದೊಳೆಂತುಂ ತೃಷೆಯ ನೀಂ ಕಾಯ್ದು 
ಸುತ, ದಿವ್ಯಹಂಸತಳ್ಳಸ್ಮಳಕೆ ಳಿಸಿದ 

ಅತಿ ಕರ್ಕಶಾಭೀಳ ಶೈಳದೊಳು ನೆಲಸಿದೆ ಟೆ 

ರಾಮ ಬಂಧುಗಳಿರಲು ಏಂಧ್ಯಮಂ ಪುಗುವರೇ 
ಸೀಮೆಗಳಿದಿರ್ದ ದುಃಖಮನೆಂತು ಬಗೆವರೇ 
ರಾಘವಾ ಶ್ರೀಮುಖವನೆನಗೆಂದು ತೋರ್ಪೆಯೋ 
ಶ್ಲಾಘನೀಯಕ್ಕೆ ರಾಜ್ಯಕ್ಕೆಂದು ಕೂರ್ಪೆಯೋ 
ನೋಡಿದಡೆ ಬಾಡುವವನಿಜೆಯ ನಡೆಸಿದೆಯೆಂತು 


1 ವ (6) 


೧೫೦ 


ಕುಮುದೇಂದು ರಾಮಾಯಣ 


ಕಾಡೊಳಗೆ ನಿಂದು ನೆಲೆಯಾಗಿರ್ಪ ಪರಿಯೆಂತು 
ಎಂದು ಕೌಸಲೈ ಶೋಕಾಕುಳಿತೆಯಾಗುತಿರೆ 
ನೊಂದಳಲ್ಲ ಭಯದಿಂ ಸುಮಿತ್ರೆ ಸಂತೈಸುತಿರೆ 
ಕೈಕೆಯುಂ ಕೇಳ್ದು ತನ್ನೊಳೆ ತಿಳಿದು ಕಡುನೊಂದು 
ಶೋಕಾರಸಂ ದಹ್ಯವಕಾನವಣಾನಸಿ ಬಂದು 
ರಾಮನಿಲ್ಲದೆ ರಾಜ್ಯವೊಪ್ಪದೆಂಬಂದ ತಿಳಿದು 
ತಾ ಮುನ್ನ ಮಾಡಿದ ದುರಾಗ್ರಹವನೆಯ್ದುಳಿದು 
ಬೇಗದಿಂ ಬರುತಿರಲು ರಾವಂಚಂದ್ರಂ ಬಂದು 
ಆಗಳಂತೊಪ್ಪೆ ಪುಳಕಾಂಕುರಂಗಳಿನಂದು 
ತಾಯ ಚರಣಾಂಬಂಜಕ್ಕೆಣಗಿ ಘನಭಕ್ತಿಯಿಂ 
ನ್ಯಾಯಪಥದಿಂ ತೊಲಗಿಸಿರ್ದಧಿಕ ಯುಕ್ತಿಯಿಂ೦- 
ದಿರೆ ಕೈಕೆ ಪರಸಿ ರಾಮಂಗೆ ಕೆ ಮಂಗಿದಿರ್ದು 
ಭರತನಂಂ ಭರದಿಂದ ಬಿಚರಣದೊಳಂ ಬಿದ್ದೆರ್ದು 
ಮಗುಳೆ ಬಿಜಯಂಗೆಯಬೇಳ ,ಯೋಧ್ಯೆಗೆಯೆನಲು 
ಮುಗಿದ ಕೈ ಬೆರಸು ರಾಮಂ ತಾಯಿಗಿಂತೆನಲಂ! 
ದೇವಿ ಮನಂಕುಲದೊಳಗೆ ಬಿಳ್ಳಳಿಪುವವರುಂಟಿ 
ವ-ಕಾವಲ್ಲಿ ನುಡಿದೆರಡ ನುಡಿದವರುಂಟೆ 
ಪರಿದನಜ್‌ಯೆಂಂ ಬಾರೆ ನಿವಕ್ಮಾಣೆ ನಾನೆಂದು 
ಭರತ ನೀನುಡಿದರೆನ್ನಾಣೆ ಕಾಡದಿರೆಂದಂ 
ಭರತಂಗೆ ಪಟ್ಟಮಂ ಕಟ್ಟೆ ರಾಜ್ಯವ ಕೊಟ್ಟು 
ಪುರಕೆ ಪೋಗಲುವೇಳ್ದು 3ಲಂಹಿಂದ* ಬೀಳ್ಕೊಟ್ಟು 
ತಿಳುಹಿ ಪುರಜನಮಂವಂಂ ಕಳೆಹಿ ಪುರಜನಮುಮಂ 
ನಿಲಿಸಿ ನೃಪವಕಾಲೆಯಂ ತಳೆದಧಿಕ ಲೀಲೆಯಿಂ 


ಸಂಧಿ ೬ ರಗಳೆ ಸಮಾಪ್ತ 


1. ತೆಂದು (ಕ) 


2, ಬಲವ ಹಿಂದಕ್ಕೆ (ಖ, ಗ) 


ಸಂಧಿ ೭ 


ಶ್ರೀ ವೀತರಾಗಾಯ ನಮಃ: 
ರು:ಂಪೆಯತಾಳ 
ರಾಗ : ಮಲಹರಿ 
ಪಲ್ಲವ ॥ 
ದುಷ್ಟರನಂ ಶಿಕ್ಷಿಸುವ 
ಶಿಷ್ಟರನಂ ರಕ್ಷಿಸುವ 
ಇಷ್ಟದಿಂ ರಾಮಲಕ್ಷ್ಮಣರೆಸೆದರು 


ಶ್ರೀ ನಿಳಯನಖಿಳೆವಿ 

ದ್ಯಾನಿಳಯನನುಜನುಂ 

1ತಾನಂಂ ವಿನೂತೆ! ಸೀತಾದೇವಿಯಂ 

ಭಾನುಕಂಲತಿಲಕನ 

ತ್ಯಾನಂದದಿಂ ಪಾಯ್ದು 

ನನೂನ ಗಂಭೀರ ತಾರಂಗಿಣಿಯನು (el 


ಹಸಿಯ ತಾಳೆಲೆಗಳಿಂ 

ಬಿಸಿಲ ಪರಿಹರಿಸುತಂ 

ಹಸಿವನಮೃತೋಪಮ ಫಲಂಗಳಿಂದ 

ರಸವದಸಿತೇಕ್ಷಂರಸ 

ವಿಸರದಿಂ ತೃಷೆಯನಾ 

ಅಸುತಂದು ಮೂವರುಂ ನಡೆತಂದರು ॥೨॥ 


ಹರಳೊತ್ತೆ ಸೆಡೆವುತಂ 

3ತರುತಳವ?3ನೆಳಸುತಂ 

ಗುರುಜಘನಭಾರದಿಂ ತಡಮೆಟ್ಟುತಂ 

ಉರುತರ ಪಯೋಧರದೆ 

ಭರದಿಂದ ಜಗುಳ್ಳೂಡೋ 

ಸರಿಸುತ್ತ ಸೆಜಿಗನವನಿಜೆ ನಡೆದಳು nal 


] ತಾನು ವಿನುತ (ಖ) 2 ತರುತಳಲೆ ವ (ಖ) 


೧೫೨ 


ಕುಮುದೇಂದು ರಾಮಾಯಣ 


ಬೆವರುಣ್ಮೆ ತನುಲತಿಕೆ 

ಪವನಹತಿಯಂ ಕಂರುಳ್ಲ 

ವಯವಾ ಕೆದಣ್‌ ತಿಳೆಕಂ ತೆರಳಲು 

ಕುವಲಯ ನಯನದೊಳು 

ದ ವಿಸಿ ಕೆಂಪಾಗಳಂ | 

ತವನಿಸುತೆ ರತ್ಯಂತದಂತೆ ಬರಲು ॥೪॥ 


ನಡೆದು ಕೆಲವೆಡೆಯೊಳಂ 

!ತಡೆದು*ತಡೆದಲ್ಲಲ್ಲಿ 

ಎಡೆಯೆಡೆಯ ತರಂಚಯಂಗಳ ತೋಚಣುತ 

ಅಡಿಗಡಿಗೆ ನಮಗಿನ್ನು 

ಬಿಡುವ ?ಠಾ್‌ವಾವುದೆಂ 

ದೊಡರಿಸಿದಳಳೆಲನವನಿಜೆ ರಾವಂಗೆ (BAT 


ತೊಳಪ ಪಳುಕಿನ ಪಾದ 

ಶಿಲೆಯೊಳಗೆ ನಡೆವುತಂ 

ದಲಘಂತರ ಜಘನಭಾರದೆ ಬಳಲುವ 

ಸುಲಲಿತ ಲತಾಂಗಿ ಕೋ 

ಮಲೆ ಸೀತೆ ರಾಘವನ ಗ 

ಬಳಿವಳಿಯ ನೆಳಲಂತೆ ಬರುತಿರ್ದಳು ॥೬॥ 


ನೋಡಿರೇ ಸಂಕುಮಾರೆ 

ನೋಡೆ ನಯನಾಂಶಂವಿಂ 

ಬಾಡುವ ತನುಪ್ರಭೆಯ ಜನಕತನುಜೆ 

ಕಾಡಿನೊಳು ವಲ್ಲಭಂ 

ಕೂಡಿ ಕೊಂಡೊಯ್ವುತಿರೆ 

ಕೋಡದೇ ಕೊಂಕದೇ ಬರುತಿರ್ದಳು ॥೭॥ 


* ಖ, ಗ ಪ್ರತಿಗಳಲ್ಲಿ ಈ ಪದ್ಯವಿಲ್ಲ 
1x (ಕ) 
2ತಾ (ಖ) 


ಕುಮುದೇಂದು ರಾಮಾಯಣ ' ೧೫೩ 


ಕೆಲಕೆಲಾವೆಡೆಯಕೆಂ 

ದಳಿರನೊಲವಿಂದೆ ಕೆಂ 

ದಳಕೆ ಪಡಿಯಿಡುವಂತೆ ಲಕ್ಷ್ಮೀಧರಂ 

ಲಲಿತತರ ಭಕ್ತಿಯಿಂ 

ನಲಿನಲಿದು ಪಸರಿಸುತಿ 

ರಲು ಸೀತೆ ಮೆಲ್ಲನೆ ನಡೆದಳು ॥೮॥ 


ಎಸೆವ ಶಶಿಮುಖಿಸುಧಾ 

ರಸ ವಿಸರವೆಂಬಂತೆ 

ಪಸರಿಸುವ ಬೆಮರ ಬಿಂದುವನೆ ತಳೆದು 

ನಸುಬಾಡಿದಂಗಲತೆ 

ಯಸದಳಂ ಸೊಗನೆ ತ 

ನ್ನಸಿಯಳಂ ನೋಡಂತಂ ರಾಮ ನಡೆದಂ ॥೯॥ 


ಹಸಿವು ಬಳಲಿಕೆ ತೃಷೆಯ 

ದೆಸೆಯನಜಕಿಯ ನೀರ 

ದೆಸೆಯುಮಂ ನೆಳಲದೆಸೆಯಂ ನೋಡುತ 

ಅಸುಕೆದಳಿರಿಂದ ವಿರ 

ಚಿಸುತ ಶಯನೀಯಮಂ 

ಮಿಸುಪಭಕ್ತಿಯೊಳೆ ಲಕ್ಷ್ಮಣ ನಡೆದನು noon 


ನದನದೀಗ್ರಾವಃಜನ 

ಪದ ನಗರ ಗಹನ ಸ 

ಮ್ಮದ ಖರ ಶ್ರಮಪದಂಗಳನೆ ಕಳೆದು 

ಬಂಧನುತರನೇಕ ಗುಣ 

ಸದನರೆಯ್ದಿ ದ*ರಂದು 

ಮುದದಿಂದ ಪಾರಿಯಾಳತ್ರೆಯ? ದೇಶಮಂ ॥೧೧॥ 


ತಂಂಗ ಸರ್ವರ್ತು ವ 
ನಂಗಳ ಲತಾಮಂಟ 
ಪಂಗಳ ಸರಿತ್ತರೋವರ್‌ಕೋಟಿ್‌ಯ 


1 ಯ (ಖ) 2 ತ್ರಛಯ (ಐ) 3 ಕುಟ (ಕ) 


೧೫೪ 


1 ತೆಂವನ (ಕ) 2 ನಂದೆನುತ್ತಿ (ಕ) ನಂದೆನುತ್ತಿ (ಖ) 3 ಬಂದ ಮೂರ್ವಟ್ಟೆ 


ರಂಗದ್ದಿಶಾಲಕೂ 
ಟಂಗಳ ವಿಳಾಸದೆ ಮ 
ನಂಗೊಳಿಪ ಚಿತ್ರಕೂಟವ ಕಂಡರು 


ಆ ಗಿರಿಯ ಶೋಭೆಯಂ 
ರಾಗದಿಂ ನೋಡುತಂ 

ಬೇಗದಿಂ ಬಲಕಿಕ್ಕಿ ಕಳಿದು ಬಂದು 
ಶ್ರೀಗೆ ನೆಲೆಯೆನಿಸಿ ಚೆಲು 
ವಾಗಿರ್ದ ವಟವಿಟಪಿ 

ಪೂಗಕ್ಕೆ ಬಂದರಂತಾ ಮೂವರುಂ 


ಅಳವಿಗಳಿದುದ್ಯಾನ 
ವನದೊಳಗೆಯೋರ್ವರುಂ 
ಜಲವನಕ್ರೀಡೆಗಳನೇಕಾಡರು : 
ಕಳವಿಗೆಯ್ಬೂ ಮರಿಯ 
ಕುಲವೀಲ್ಲದೇಕಿರ್ದು 
ದಿಳೆಯಿದಿಂತೇಕೆ ನಿರ್ಜನಮಾಯಿತು 


ಕೆಲಬಲದ ನ ಪರ ಮೇ 
ಣಿಲಯಂಂ!ತ ವನೇಚರರ 


ಕುಲದಿಂದ ಬಾಧೆಯಾಯ್ತಾಗಬೇಕು 


ನೆಲನೆಂದು ಕ ಎಷ್ಣಂಗೆ 
ಬಲದೇವಕಿನೆಂದೆನುತಿ? 


ರಲು ಕಮೂರ್ಬಟೆ ಯೊಳು ಬಂದನೊರ್ವಂ8 


ಅಂತು ಬಂದಾತನ 
ತ್ಯಂತದಿಂ ಬಂದೆಜಗಿ 


ಮುಂತೆ ಭಯದಿಂ ಕೆ ೈವಂಗಿದು ನಡುಗಂತಂ 


ಭ್ರಾಂತನಾಗಿರೆ ಯಶಃ 
ಕಾಂತ ಲಕ್ಷ್ಮಣದೇವ 
ನಂತವಂಗಾಗಳಭಯವನೆ ಕೊಟ್ಟಂ 


ಯಿಂನೊರ್ವಂ (ಖ) 


ಕುಮುದೇಂದು ರಾಮಾಯಣ 


nod 


pOAl 


1(೪॥ 


OHI 


॥೧೬॥ 


w 


ಕುಮುದೇಂದು ರಾಮಾಯಣ ೧೫೫ 


ಇಂತಿದಾವುದು ವಿಷಯ 

ವೆಂತು ಪಾಳಾದುದೆನ 

ಲಂತವಂ ಬಿನ್ನವಿಸಿದಂ ವಿನಯದಿಂ 

ಕಾಂತ ಚಿತ್ತೈಸು ಇದ 

ವಂತಿ ನಾಡಿದಖಸೊಳೆ 

ತೃಂತ ಸೊಗಯಿಪ್ರದುಜ್ಜಯಂತೀಪುರಂ ॥೧೭॥ 


ಅದನಾಳ್ವನತಿಬಳಂ 

ಕದನಕರ್ಕಶ ಸಹಿತ 

ಮದರದನಿಸಿಂಹ ಸಿಂಹೋದರನೃಪಂ 

ಆದಿರದಿಲ್ಲಿಯ ದಶವು 

ರ(ದ)ವಜ್ರಕರ್ಣನಂ 

ಪದೆದು ಮುತ್ತಿದನಾತನಿರ್ದ ಪುರಮಂ os) 


ಆ ವಜ್ರಕರ್ಣನುಂ 

ಶ್ರಾವಕರ್ಗಲ್ಪದೆ ಪ 

ದಾವನತನಾಗೆ!ನೆಂದಿರ್ದಾತನಂ 

ಮೂವಳನಸಿ ಮಂತ್ತಿಯಂಂ 

ಜೀವಕೆ K ತಲ್ಲಣಿಸಿ 

ಯಾವ ಪರಿಯಿಂದಮೆಜಗದೆಯಿರ್ದನು ॥೧೯॥ 


ಮುನ್ನೆನ್ನ ಕಂಡಿರ್ಪ 

ನಿನ್ನೆನಗೆಜಗದಿರ್ಪ 

ಬನ್ನಮೆನಗೆಂದು ಸಿಂಹೋದರನೃಪಂ 

ಮನ್ನಿಸದೆ ಚರಿತಸಂ 

ಪನ್ನತೆಗೆ ಮುಳಿದು ಸಮ 

ರೋನ್ನತಭುಜಂ ಸುತ್ತಿಮುತ್ತಿರ್ದಪಂ ॥೨೦॥ 


ಆ ಪುರಮಂವಿಂಲ್ಲಿಗೆ ಸ 
ಮೀಪದೊಳು ತೋರ್ಕುವಿಂೇ 
ಭೂಪ್‌ರಿರ್ವರ್‌ ಹೊಕ್ಕುಳಿಸೆ ದೇಶಂ 


1 ನಾನೆಂದಿರ್ಷಿನಂ (ಖ, ಗ) 2 ರೀವೂರ (ಐ, ಗ) 


೧೫೬ ಕುಮುದೇಂದು ರಾಮಾಯಣ 


ಕಾಪುವಡೆಯದೆ ದೇವ 
ಪಾಪದಿಂ ಪಾಳಾಯಕ್ತು 
ಪಾಪವಾವಾವ ಕೇಡಂ ಮಾಡದು ॥೨೧॥ 


ಎಂದು ಬೀಳ್ಕೊಂಡು ಭರ 

ದಿಂದಾತ ಪೋಪುದುಂ 

ಕುಂದಬಂಧುರಕೀರ್ತಿ ರಾಮಚಂದ್ರಂ 

ದುಂದುಭಿಗಭೀರ ರವ 

ದಿಂದ ದರಹಸಿತಮುಖ 

ನೆಂದನಿಂತೆಂದು ಲಕ್ಷ್ಮೀದೇವಗೆ 1೨೨ 


ಎಸೆವ ಗುಣಮಣಿಯ ರ 

ಕ್ಲಸಿ!ಲೆಂದು ತನ್ನಂ ಬ 

ಳಸಿ ಮುತ್ತೆ ಸಿಂಹೋದರಂ ಬಂದಿರೆ* 

ಕುಸಿಯನಾತಂಗೆ ದೆಸೆ 

ದೆಸೆಗೆ ಪಸರಿಸೆ ಕೀರ್ತಿ 

ವಸುಮತೀಶಂವಜ್ರಕರ್ಣನಿರ್ದಂ 1೨೩॥ 


ಆತನನಂಪೇಕ್ಷಿಸಿದ 

ಪಾತಕಂ ತೊದಳೇನೊ 

ಪಾತಕರೆ ಮತ್ತೆ ಕೋಡೊಳವೆ ಬೇಜ್‌ 

ವಾತೇನೋ ದಶಪುರ 

ಕ್ಯಾತುರದೆ ಪೋಪೆನೆಂ 

ದಾತುರಗುಣರ್ತ್ತ್ರಳರ್ದು ಬಂದರಲ್ಲಿಂ ॥೨೪॥ 


ಅಂತಂ ದಶಪುರದ ಪರಿ 

ಯಂತರ ಜಿನಾಲಯ 

ಕೃಂತವರ್ಬಂದು ಬಲಗೊಂಡು ಮುದದಿಂ 

ಕಂತುವಿಜಯನನೊಲಿದ 

ನಂತ ನುತಿಗಳನಂದಂ 

ಸಂತಸದಿ ನುತಿಗೆಯ್ದು ಪೊಡೆವಟ್ಟರು 1೨೫॥ 


1 ಲೆಂದು ಇರ್ದನಂ ಅಸಮಬಲ ಮುತ್ತೆ ಸಿಂಹೋದರನೃಪಂ (ಖ, ಗ) 


ಕುಮುದೇಂದು ರಾಮಾಯಣ ರಿೈಜ೭ 


ಅಂತು ಜಿನನುತಿಯನ 

ತ್ಯಂತ ಮುದದಿಂ ಮಾಡಿ 

ಸಂತಸದೆ ಮಂಟಪದಿ ಕುಳ್ಳಿರ್ದರು 

ಇಂತೀಗಳಂತೆ ಗುಣ 

ವಂತನುಪಸರ್ಗಮಂ 

ಭ್ರಾಂತೇನೊ ಕಳೆಯಬೇಕೆಂದಾಗಳು ॥೨೬॥ 


ಅನುಜನ ಮುಖಾಂಬುಜಮ 
ನನಂನೆಯದೆ ರಾಘವಂ 
ಮನಮೊಲಿದು ನೋಳ್ಬುದುಂ ಲಕ್ಷ್ಮೀಧರಂ 
ಎನಯದಿಂ ಬೀಳ್ಕೊಂಡು 
ಖನಿದಂತಕನ ತೆಜದಿ 
ಧನುವ ಹಾರದೆ ಕಡುಪಿನಿಂ ನಡೆದನು 1೨೭॥ 


ಬರ!ಲಿತ್ತ! ಮೂವಳಸಿ 

ಭರದಿಂದೆ ನಾಲ್ಕುಗೋ 

ಪ್ರರದೊಳಂ ಲಗ್ಗೆ ಯಂ ಮಾಡುತಿರಲು 

ಪರಸೇನೆ ಮುತ್ತಿ3ರೆಲ* 

ಹರಿ ಮಸಗಿದಬ್ಬಿಯೊಳು 

ತರಣಿಯಿಪ್ಪಂತಿರ್ದುದಾ ದಶಪುರಂ ॥೨೮॥ 


ಆ ಪುರವ ಮೂವಳಸೆ 

ಕೋಪದಿಂ ನಿಜಸೇನೆ 

ಭೂಪಾಲ ಸಿಂಹೋದರಂ ನೋಡುತಂ 

ಆ ಪುರದೊಳರೆನೆಲೆಯೊ 

ಳಾಪಾದ ಮಸ್ತೆಕಂ 

ವ್ಯಾಪಿಸಿರೆ ವಜ್ರಾಂಗಿ ನಿಂದಿರ್ದನು 1೨೯೪ 


ಆಗ ಲಕ್ಷಿ ಧರಂ 
ಪೋಗಿಯಂರೆನೆದೆಗೆ ಕಡು 
ಬೇಗದಿಂ ಸಿಂಹೋದರನ ಕಂಡಿರೆ 


1 ಲೀತ (ಖ) 2 ರಲು (ಖ) 


೧೫೮ 


ಬಾಗಿ ಘುಡುಘುಡಿಸುತಂ ನುಡಿದನಿಂತು 


ಚಾರುಮತಿ ರತ್ನೆತ್ರ 
1ಯೂರಾಧ!ಕರ್ಗಲ್ಲ 

ದಾರಿಗುಂ ವಜ್ರಕರ್ಣಂ ಪೊಡವಡಂ 
ಆರಯ್ಯದಿಂತಿದಂ 

ಕ್ರೂರ ಸಿಂಹೋದರಂ 

ಧಾರಿಣಿ ವಿನತಂ ಮುತ್ತಿದನೆಂಬುದುಂ 


ಭರತ ಭೂಪತಿ ಕೇಳ್ದು 

ಕರ ಮುಳಿದು ಕಳುಪಿದಂ 
ಭರದಿಂದಮವನ ತೆಗೆಯಿಸಲೆನ್ನನು 
ಇರದೀಗಳಿಂತೆ ತೆಗೆ 

ಪಿರಿದೇನೊ ಕೊಡೆನೆಳಲೊ 
ಳಿರಲಾಸೆವೆಯ್ದಡುಳಿ ಮುಳಿಸನಿಲ್ಲಿ 


ಶರದ ನಿನದಕ್ಕೆ ಕೇ 

ಸರಿ ಮಸೆಗುವಂತೆದು 

ರ್ಧರಭುಜಂ ಸಿಂಹೋದರಂ ಕೋಪಿಸಿ 
ಹಿರಿಯನಿರೆ ಕೃತಕದಿಂ 

ಧರೆಯ ತಾನಾಳುವುದು 

ಪರಿಭವಂ ತನಗಾವ ಗುಣವಿಂತಿದು 


ಅಗ್ರಜಂ ನೋಡೆ ತ 
ನ್ನುಗ್ರತೆಯಿನುಳಿದನಾ 

ವ್ಯಗ್ರ ಲಕ್ಷ್ಮಣನಲ್ಲದಂದು ತನಗೆ 
ನಿಗ್ರಹಾನುಗ್ರಹಸ 
ಮಗ್ರತೆಯದೆತ್ತಣದು 
ವಿಗ್ರಹದಿನೆನ್ನ ತೆಗೆಯಿಸಲಿ ಪೋಗು 


] ಯೋದಾರ (ಕ) 


ಕುಮುದೇಂದು ರಾಮಾಯಣ 


HAO 


NAO 


IA 


AN 


PRT 


ಕುಮುದೇಂದು ರಾಮಾಯಣ ರಿ೫೯ 


ಎನೆ ಲಕ್ಷ್ಮಣಂ ಬೇಡ 
ನಿನಗಿನಿತು ಕಡುಪ್ರ ಹ 
ಮ್ಮನೆ ತೆಗೆದು ಪೋಗೆಂದು ಜಡಿದು ನುಡಿಯೆ 
ಮುನಿದು ಕೂರಸಿಯಿಂದ 
' ವನಜಾಕ್ಷನಂ ಪೊಯ್ಯ 
ಲನುಗೆಯ್ಯಲತಿ ಬಳಂ ಸಿಂಹೋದರಂ IAB 


ಹರಿಗೆ ಶರಭಂ ಮಂಳಿದಂ 
ಭರದಿಂದಮೇಲಾ ಯ್ವ 
ಪರಿಯಿಂದ ಸಿಂಹೋದರನ ಮೇರಿಗೆ 
ಸರಸಿಜಾಕ್ಷಂ ಕಾಯು 
ಲು 
ಕರದ ಕೂರಸಿ ಬೀಳ 
ಲಿರದೊತ್ತಿ ಕಂಕುಳೊಳಮರ್ಚಿಕೊಂಡಂ | IAI 


ಎಡೆಯೊಕ್ಕ ಭೂಪರಂ 

ಖಡಿ ಖಂಡ ಮಾಡಂತಂ 

ಹೊಡೆವುತಂ ಬಜಸಿಡಿಲ ತೆಜದಿ ಕೆಲರಂ 

ಇಡುತಲಾವೆಯ ಕೊಂಡು 

ಕಡಂಗೆಯ್ದ ಗಜಘಟೆಯ 

ನಡಕಿಲಿಟ್ಟಂ ಹೆಣನ ಮೇಲೆ ಹೆಣನಂ 1೩೭॥ 


ಕರಿಯಿಂದ ಕರಿಘಟೆಯ 

ತಂರದಿಂದ ತುರಗಮಂ 

ನರರಿಂದ ನರರ ರಥದಿಂದ ರಥವ 

ಧಂರದೊಳಪ್ಪಳಿಸುತಂ 

ಭರದೆ ಸಿಂ ಹೋದರನ 

ನಿರದೆ ರಘುರಾಮನಲ್ಲಿಗೆ ತಂದನಂ ॥೩೮॥ 


ಅವರೋಧ! ಕಾಮಿನೀ3 
ನಿ (ವ) ಹವೆಂಯ್ತೆಂದಂ ಗಳ 
ದವಿರಳಶ್ರುಕಿಷವಿ*ಪ್ಲಾವಿತಮುಖಂ 


1 «೬ ೨ಹ್ಮಾವ (ಗ) 


೧೬೦ 


ಕುಮುದೇಂದು ರಾಮಾಯಣ 


ಅವತಂಸಮಂ ಕಾವು 
ದವಯವವದೆ ರಕ್ಷಿಪುದು 
ಛುವನಭೂಷಣವೆನುತ್ತೆಜಿಗೆ ಪದಕೆ AEH 


ಅವರಿಗಂಜದಿರೆಂದು 

ಭುವನ ಭುಂಭುಕಯಶಂ 

ಕುವಳಯದಳ ಶ್ಯಾಮನಿತ್ತಭಯವಂಂ 

ವಿವಿಧ ಗುಣನಿಧಿಯ ರಾ 

ಘವನ ಸಾರಕೆ ತರಲು 

ರವಿ ಕುಲತಿಲಕನೆಂಟನೆಯ ಕೇಶವಂ ॥೪೦॥ 


ಇವರು ಕಾರಣ ಪುರುಷ 

ರವರು ರಾವಕಾಚ್ಕುತರು 

ಭುವನಪಾವನರಿನ್ನರುಂಟೆ ಪೆ೫ರು 

ಇವರ್ಗಿದಿರದಾರೆನು 

ತ್ರವನಜ್‌ದು ತಿಳಿದು ರಾ 

ಘವನೆ ಶರಣಃಂ ಶರಣೆನುತ್ತೆಣಗಿದಂ 1೪೧॥ 


ಅನಂಜನತಿಬಳತೆಯಂ 

ಮನದೊಳಗೆ ರಘುವೀರ 

ನನುನಯದಿ ಮೆಚ್ಚಿ ಪುಳುಕಿತಶರೀರಂ 

ವಿನಯವಿನವಮಿತನಾದ 

ವನಿಪ ಸಿಂಹೋದರಂ 

ಗನವದ್ಯಚರಿತನಭಯವನೆ ಕೊಟ್ಟಂ ॥೪೨॥ 


ಉಳಿವುದಾ* ದುರಾಗ್ರಹವ 

ತಳೆವುದಾ ಸದಾಗ್ರಹವ 

ನಳವಿಗಳಿದನುಬಂಧಮಂ ಪೃಥ್ವಿಯಂ 

ಸಲೆ ವಜ್ರಕರ್ಣನೊಳು 

ಬಳಯಿಸುವುದೆನುತ ರವಿ 

ಕುಲತಿಲಕನಾತಂಗಭಯವನಿತ್ತಂ Vall 


1 ವುದು (ಕೃ 


ಜಾನ ಕಾಹ ನ್‌ 


ಜನಪ ಸಿಂಹೋದರಂ 

ವಿನಯವಿನಮಿತನಾಗಿ 

ಯನಂನಯದಿನಿಂತೆಂದು ಬಿನ್ನವಿಸಿದಂ 

ನೆನೆಯೆನೀ ರಾಜ್ಯವಂ 

ವನವಾಸ ಸೌಖ್ಯಮಂ 

ಜನನಾಥ ನಿಮ್ಮೊಡನೆ ಮಾಳ್ಬೆ ನಾನು ॥೪೪॥ 


ಮತ್ತಿತ್ತ ದಶಪುರದೊ 

ಳುತ್ತರೋತ್ತರಮಾಗೆ 

ಚಿತ್ತೋತ್ಸವಂ ವಜ್ರಕರ್ಣನಿರ್ದಂ 

ಮತ್ತೇಭಮಂ ಸಿಂಹ 

ವೊತ್ತಿಕೊಂಡೊಯ್ದಂತು 

ದಾತ್ತನಾ ಸಿಂಹೋದರನನೊಯ್ದ ಪಂ ॥೪೫॥ 


ಎಂದು ಕೌತುಕಚಿತ್ತ 

ದಿಂದ ವೀಕ್ಷಿಸುತಂ ವಂ 

ಕುಂದನಲ್ಲದರಿಗಿನಿತಂಂಟೆ ಶೌರ್ಯಂ 

ಸಂದೇಹವಿಲ್ಲದೆ ಮು 

ಕುಂದ'ನಾಗಳ!ವೇಳ್ಳು 

ಮೆಂದಂ ನಮ್ಮಯ ಪುಣ್ಯಫಲದಿಂದವು DVL 


ಪುರಕೆ ರಾಮಾಚ್ಯುತ 

ರ್ಬರದೆ ಬಂದೆನಗಿಂತು 

ದುರಿತವಂ ಪರಿಹರಿಸಿದರ್ಕರಂಣದಿಂ 

ಪರಮಪಾವನರಿಂದು 

ಪಿರಿದು ಸಂತೋಷದಿಂ 

ಪರಿಜನಂ ಪುರಜನಂ ಸೆಹಿತಬಂದಂ ॥1೪೭॥ 


ಬಂದು ಜಿನಮಂದಿರವ 
ನಂದಾತ ಬಲಗೊಂಡು 
ಕಂದರ್ಪವಿಜಯಂಂಗೆಐಗಿ ಬಳಿಕ Ko 


1, ಸೋಡಲೆ (ಖ) 
1 1 


0೬೨ 


ಕುಮುದೇಂದು ರಾಮಯಣ 


ಸಂದ ರಾಮಾಚ್ಯುತರ 
ಸೌಂದರಪದಯುಗಾರ 
ವಿಂದಮಂ ನಿಜವಕುಟದಿಂದರ್ಚಿಸಿ IYO 


ಧಾರಣೀಸ್ತುತರಾಮ 

ಕಾರುಣ್ಯವಸುಧಾಮ 

ಪೂರದೊಳು ತನುಶರಶ್ಚಂದ್ರಿಕೆಯೊಳು 

ಚಾರು ಚರಿತಂ ಮೇರಂ 

ಧೀರನೋಲಾಡುತ್ತು 

ದಾರ ನಿಧಿಗಿಂತೆಂದು ಬಿನ್ನವಿಸಿದಂ ॥ರ೯॥ 


ದೇವೆನ್ನ ಪುಣ್ಮಪ್ರ 

ಭಾವದಿಂದೆಳ್ತಂದಿ 

ರೀ ವಸಂಧೆಗೆನ್ನ ರಕ್ಷಿಸಲು*ವೇಡಿ3 

ಭೂವಳಯದೊಳು ನಿನ್ನ 

ಪಾವನ ಗುಣಂಗಳಂ 

ದೇವೋರಗೇಂದ್ರರಳವೆ ಸ್ತುತಿಯಿಸೆ ॥೫೦॥ 


ಎನೆ ರಾಮಚಂದ್ರನಃ 

ತನ ವದನಚಂದ್ರಮಂ 

ಜನನುತಂ ಕಾರುಣ್ಯದಿಂದೀಕ್ಷಿಸಿ 

ಅನವದ್ಯಚರಿತ ಪಾ 

ಲನವಿಶಾರದನಪ್ಪ 

ನಿನಗೆ ಮೆಚ್ಚಂ ಬೇಡಿಕೊಳ್ಳೆಂಬುದಂ ISON 


ಎನೆ ವಜ್ರಕರ್ಣನತಿ 

ವಿನಯದಿಂದಿಂತೆಂದ 

ನೆನಗೆ ದೇವರ ಕೃಪೆಯಿಂನರಿದಾವುದು 

ಜನಪ ಸಿಂಹೋದರನ 

ನೆನಗಾಗಿ ಕರುಣಿಸಂವು 

ದೆನೆ ಲಕ್ಷ ಒಂ ಮೆಚ್ಚಿ ನಂಡಿದನಿಂತಂ 8೫೨॥ 


1, ಹೇಡಿ (ಖ) 


ಕುಮುದೇಂದು ರಾಮಾಯಣ ೧೬೩ 


ಪುರವ ಮೂವಳೆಸಿ ಚೆ 

ಚ್ಚರದಿ ತನ್ನಂ ಕೊಲಲು 

ಬರೆಯುಂ ಮುಳಿಯದೆ ಸಿಂಹೋದರಂಗೆ 

ಕರುಣಿಸುವುದೆಂದು ದೇ 

ವರ ಬೇಡಿಕೊಂಡಪಂ 

ಪುರುಷಾರ್ಥನಿಧಿಗಂಂಟೆ ಮಂನಿಸಾರೊಳು NPA 


ಎಂದಾತನೊಳು ಗುಣವ 

ನಂದು ಕೊಂಡಾಡಿ ಗೋ 

ವಿಂದನವರಿರ್ವರಂ ಮುಳಿಸನುಳಿಸಿ 

ಸಂದ "ಬೀಡಂನಾಡ! 

ನಂದಿರದೆ ಹಚ್ಚಿಕೊ 

ಟ್ವೆಂದನಿಂತೆಂದು ಸಿಂಹೋದರಂಗೆ 1೫೪॥ 


ಅನಂಬಂಧಗಿಡದೆ ಮನ 

ದನುನಯದೆ ನಡೆವುದ 

ನ್ಲಿನಿತು ಕಿತ್ತಡವ ಮಾಡಿದೆಯಾದೊಡೆ । 

ಅನವರತ ಕರುಣವ 

ಣ್ಣನ* ಶರಾಸನಕಿಲ್ಲ 

ನೆನೆದಿಹಂದಿದಂ ಪ್ರಯತ್ನದಿನಿರ್ವರುಂ ॥೫೫॥ 
ಮುರವೈರಿ ಸಂತೆ ಬಸಿ 

ಹರಂಷದಿಂ ಕೈಕೊಂಡು 

ಕರಕಮಲಮಂ ಮುಗಿದು ವಜ್ಪಕರ್ಣಂ । 

ಕರುಣಿಸಂವುದೆನಗೆನ್ನ 

ಪುರಕೆ ಬಿಜಯಂಂಗೆ ಓದು 

ಪಾಲಿಸುವುದೆಂದು ಬಿನ್ನವಿಸಿದಂ 1೫೬॥ 


ಎನೆ ರಾಮಚಂದ್ರನಾ 
ತನ ವಿನಯವಚನಮಂ 
ಮನದೆಗೊಂಡೆಳ್ತೆರುತ್ತಿರೆ ಹರುಷದಿಂ । 


1. ಮಾನಸ (ಐ) 
2. ನಾಡುಂ ಬೀಡ (ಖಗ) 


೧೬೪ 


1. ಮಂನವ (ಖಗ) 2. ನಿಡಿಯೊಳು ಮುಳುಗಿದಂ (8) 


ಕನಕನವರತ್ನ*ಚಂ 
ದನ*ವಣಲಿಕೆಗಳಿಂದ 
ಘನಶೋಭೆವಡೆದಂದಂತಾ ದಶಪುಠಂ 


ಗುಡಿತೋರಣಂಗಳಿಂ 

ಪೊಡೆವ ಜಯದುಂದುಭಿಯ 

ನೊಡನೆ ಹೊಗಳ್ವ ವಂದಿವ್ರಾತದಿಂ 
ಅಡಿಗಡಿಗೊಲಿದು ಸೇಸೆ 

ಯಿಂಡುವ ಕುಲಸತಿಯಂರಿಂ 

ದೊಡರಿಸಿತು ಮುದಮನಾ ಪುರದವರಿಗೆ 


ಬಂದು ಪುರಮಂ ರಾಜ 
ಮಂದಿರಮುಮಂಂ ಪುಗೆ ಮು 

ಕುಂದ ಸಹಿತಂ ರಾಮಚಂದ್ರನೊಲವಿಂ 
ಅಂದು ರತ್ನಾರ್ಫ್ಯಚಯ 
ದಿಂದವರ್ಚಿಸಿ ಮುದದೊ 

ಳೊಂದಿದಂ ವಜ್ರಕರ್ಣಕ್ಷಿತೀಶಂ 


ಭರದೆ ಸಿಂಹೋದರಂ 
ಗುರುವಸ್ತ್ರವಾಹನದೆ 

ಪರಿತಂಷ್ಟಿ ಮಾಡಿ ಸಮುಚಿತ ವಿನಯಂದಿಂ 
ಪರಮ ಕೃಪೆಯಾಸೆಯಾ 
ಸರ*ಸಿಯೊಳ್ಕ್ಮುಳುಗಿದಂಕ 

ತಿರೆ ವಜ್ರಕರ್ಣನರ್ತಿಯೊಳಿದ್ದನು 


ವರ ವಜ್ರಕರ್ಣ ಕು 
ವರಿಯರೆಣ್ಬರನಃುನಳಿದ 
ಧರಣಿಪಾಲಕಸುಶೆಯರಂ ವಿಂಕ್ಕರಂ 
ಭರದಿಂದ ಮರುದಿನದೊ 

ಳರವಿಂದ ನಾಭನಾ 

ದರದೆ ಮೂನೂರ್ವರಂ ಮದುವೆ ನಿಂದಂ 


ಕುಮುದೇಂದು ರಾಮಾಯಣ 


PL 


1೫೮॥ 


॥೫೯॥ 


॥೬೮ಿ॥ 


ILO 


ಕುಮುದೇಂದು ರಾಮಾಯಣ ೧೬೫ 


ವಂದದೆ ಸಿಂಹೋದರನ 

ನೊದವಿದ ಪ್ರೀತಿಯಿಂ 

ಪದೆದು ಬೀಳ್ಕೊಟಗ ಸಜ್ಜ ಯಂತಶಿಪುರಕೆ 

ಉದಿತೋದಿತಾಭ್ಕುದಯ 

ಸದನವಂತಾ ದಶಪು 

ರದೊಳಿರ್ದರೊಲಿದು ಕೆಲವಾನು ದಿವಸಂ ॥೬೨॥ 


ಅಲೆದು ವಕಾಗಿಯ ಬಲಂಪ 

ನುಲಿಯೆಂ ಸೀರುಡಂ ಚೀ 

ಜಳವಕ್ಕಿ ತಿಳಿಗೊಳನನುಳಿದು ಪೋಗೆ 

ಎಳಸೆ ಮರ್ಮರಪವನ 

ವಳಂರ್ವ ದಾವಾನಳಂ 

ತಲೆದೋಅಿತೊಯ್ಯನೊಯ್ಯನೆ ಬೇಸಗೆ ॥1೬೩॥ 


ತೊ ಹರಿಯಂಡಂಗೆ ಕೂಡೆ 

ಕೆಜ್ಶ ಬತ್ತಿ ಬೀಡೇಳೆ 

ಬಅಿಬಜಂ ಬತ್ತೆ ಪಥಿಕರ ಬಾಯ್ಗಳು 

ತುಐಂಗೆ ತಿಮಿಮಕರಂಗ 

ಳುಜ್‌ ಕಾಯ್ದ ಕೆಸಜ್‌ನೊಳು 

ಬಿಜುಗಾಳಿ ಬೀಸೆ ಬೇಸಗೆ ಬಂದುದು ॥೬೪॥ 


ಬಿಸಿಲ್ಲುದುರೆ ಹರಿದುಮ 
ರ್ಬಿಸಿತು ಕಾಳಿ ಚೆ ಯೆಂ 
೧ ಚ ಎ 
ವಂಸುಳವಾದವು *ಧೂವಂದಿಂ ಬೆಸೆಗಳಂ 
ವಸುಧೆ ನೀರಸವಾಯ್ತು 
ಬಿಸಿಲು ಭೀಕರವಾಯ್ತು 
ಕರ ಭೀಷ್ಮವೆನಿಸಿದ ಗ್ರೀಷ್ಮಕಾಲಂ ॥೬೫॥ 


ತರುಗಳಲೆಯಿಕ್ಕಿದವು 
ಮರುಮರೀಚಿಕೆಗಳಿಗೆ 
ಹರಿಣಿಗಳು ನೀರಳ್ಕೆಯಿಂ ಪರಿದವು 


1, ಅಲರು (ಖ) 2, ಮಾಮರದಿಂ (ಕ) 


೧೬೬ 


ಸರಸಿಜಾಕರದೊಳಾ 
ದರವುಳಿದು ವಂಧಂಪಂಗ 
ಳುರೆ ಉರಿವುತಂದು ಬಂದುದು ಬೇಸಗೆ 


ಜಲಚರಂಗಳು ನೋವಿ 
ನಳಲಿಗೆವೋಡಿದುವೆನೆ 


ತಿಳಿಗೊಳಂಗಳಂ ಬೀಡೆಬಿಟಂ ), ಬಿರಿಯೆ 


ಜಳಶಕುಂತಂಗಳಂು 
ಮ್ಮಳಿಸಿ ಹೋದವು ಬಡವ 


ರೊಳಂ ಪಕ್ಷಪಾತವೇನೋ ಖಳರಿಗೆ: ... 


ಅಂತಿರ್ದ ಬೇಸಗೆಯೊ 
ಛೆಂತಾನುವಂವರಲ್ಲಿ 
ಸಂತೈಸಿ ವಜ್ರಕರ್ಣನನಲ್ಲಿಯೆ 
ಸಂತಸಮೊದವೆ ಮುನ್ನಿ 

ನಂತೆ ಮೂವರು ತೆಂಕ 
ಮಯಂತಾಗಿ ರಾಗದಿಂ ನಡೆತಂದರಂ. 


1ಕ್ಷೊಳದ! ಹಂಲ್ಲಂತೆನ್ನ 
ನಿಳಿಕೈದನೇಕಕಂಂ 

ಡಳನೆಂಬ ಸಂತಾಪದಿಂ ಭೂಪತಿ 
ಕಳವಳಿಸಿ ದಾಹವಂಂ 

ತಳೆದಂದೆನೆ ಮಂಂಬಗಲಿ 

ನೊಳೆ ಕಾಯ್ದು ನೆಲನ ಕಾಲಿಡಲ್ಬಾರದು 


ಇನಕುಲಶ್ರೀ ನಿನಗೆ 

ಮನಮೊಲಿದು ಬಂದಿರ್ದ | 
ಡನಂಜಂಗೆ ಕುಡಂುವುದಕ್ತ್ರವಂವೆಂಬುದಂ 
ಕನಲ್ಲು ಪೇಳಲು ಬೇಡಿ 
ಮುನಿದೆನೆಂಬಂದದಿಂ 

ಘನತಾಪಮಂ ತಳೆಯೆ ಚಂಡಭಾನು 


* ಖಗ ಗಳಲ್ಲಿ ಇಲ್ಲ1, ತೊಳೆದ (ಖ) | 


ಕುಮುದೇಂದು ರಾಮಾಯಣ 


Well 


॥೬೭॥ೃ* 


॥೬೮॥ 


॥೬೯'॥ 


॥೭೮॥ 


ಕುಮುದೇಂದು ರಾಮಾಯಣ ೧೬೭ 


ಅಜಸಿ ಭೂವಿಂಯ ರಸವ 

ನೆಜ್‌ ಕೊಂಡು ಕಾನನದ 

ಮಲ್‌ಗೊಂಡಂ ತರುತಳದೊಳಿರ್ದಂತುಟಂ 

ತಣಗೆ"ಲೆಡೆಯ'ಪ್ಟೆ 

ಕೃಣಸುತಿರ್ದಪುದೆನಲು 

ನೆಣ* ಶೋಟಜ್‌ತೆಯ್ದೆ ಮರ್ಮರ ಮಾರುತಂ  : ॥1೭೧॥ 


ಕರಿ ಸರೋರುಹದಳದ 

ಭರಿಕಯ್ಯನೆತ್ತಿ ನಿಜ 

ಕರಿಣಿಯಂ ನಡೆಸಂತಂ ನಿಂದು ನಿಂದು 

ಧರಣೀತನುಜೆಯ ನೀ 

ಪರಿಯಿಂದೆ ನಡೆಸಿಮೆಂ 

ದಿರದೆ ರಾಮಂಂಗೆ ಸೂಚಿಸಂವಂತಿರೆ ॥೭೨॥ 


ಕರಿವೊಂದು ಸರಸಿಜಾ 

ಕರದೊಳಗೆ ಪೊಕ್ಕು ಪುಃ 

ಶೈರದಿಂ ಮೃಣಾಲಕಾಂಡವನೆ ಕಿತ್ತು 

ಭರದಿಂದಮಸ್ತಕದೊ 

೪ಿರದೊಟ್ಟಿ ಕೊಂಡು ಖರ 

ಕರ ಭಯಂಕರಕೆ ಸೆಡೆವುತ ನಡೆವುತಂ NLA 


ಬರುತಿರ್ದ ಮದಕರಿಯ 

ಪಿರಿದೆನಿಪ ನೆಳಲಿನೊಳು 

ಹರಿಯೊಂದದಕ್ಕೆ ಮುಳಿಯದೆ ಬಂದುದು 

ಅರಿಯಾದೊಡಾ ಕರಿಯ 

ಭರದಿಂದ ನಯವಿದ 

ರ್ಪರಿಪಾಲಿಸುವುದೆಂದು ಪೇಳ ಂದದಿಂ 1೭೪॥ 


ಬಿಸಿಲಿಗಂ ಗಾಳಿಗಂ 
ನಸುಬಾಡಿ ತನುಲತಿಕೆ 
ಕುಸುಮಕೋಮಂಲೆ ಹೊಸೆದ ಹೂವಿನಂತೆ 


ಭಖ ಳೆಡೆಲೊಳು (ಖಗ) 


೧೬೮ 


ಕುಸುಮಶರನೊಡನೆರತಿ 
ಯೊಸೆದು ಬಪ್ಪಂತೆ ರಂ 
ಜಿಸಿ ರಾಮನೊಡನೆ ಜಾನಕಿ ನಡೆದಳು 


ಅಂತು ಬುದೊಂದು ಘನ 
ಕಾಂತಾರಮಂ ಕಳಿದೆಂ 
ಶಾಂತದೊಳ್ಳೂರದವೆಸೆರ ನಗರದ 
ಸಂತತಂ ಹಿಮ*ಚಾ ಯೆ 

ಯಂ ತಳೆದ ವಟವಿಟಪಿ 

ಯಂ ತಮ್ಮಮೂೂವರುಂ ಸಾರ್ತಂದರು 


ನೀರಡಿಸೆ ಜನಕಸುತೆ 

ನೀರೆಡೆಯ ನೋಡಲ್ಕೆ 

ವಾರಿಜಾಕ್ಷಂ ಬರುತ್ತಂ ಕಂಡನು 
ಚಾರಂತರ ವನದೊಳಗೆ 
ನೀರೇಜಷಂಡವಂಂ 
ವೀರಪುರುಷರ್ಕಾಯಣ್ಣ ಕೊಂಡಿರ್ದುದಂ 


ಬಲಂಹಿಂದ ಪೊಕ್ಕಲ್ಲಿ 
ಜಳರುಹದ ದಳದೊಳಗೆ 


ಸಲಿಲಮಂ ಕೊಂಡು ಪೊಡವಂಡುತಿರ್ಪಿನಂ 


ತೊಳಪ ಕೂರಂಕುಶದ 
ಬೆಳಗ ವೆಂಜ್‌ವುತ್ತನಾ 
ಗಳೆ ಬಂದನೊ*ರ್ವಂ ಸ ಸ್ವರೂಪಂ? 


ಅಂತು ಬರುತಿರ್ಪುದುಮ 

ನಂತ ಶಾಖಾಕರಂ 

ಮುಂಂತೆ ಬೆಳಂಗೊಡೆಯ ತಣ್ಣೆಳಲಿನಲ್ಲಿ 
ಸಂತಸತನದಿನಾಗ 

ಳಂತೆ ಲಕ್ಷ್ಮಣದೇವ 

ನಿಂತೀಕೆ ಯಾರೆಂದು ಬೆಸಗೊಂಡನು 


ಕುಮುದೇಂದು ರಾಮಾಯಣ 


॥೭೫॥ 


*॥1₹.೬॥ 


॥೭೭॥ 


॥೭೮॥ 


1, ಗಂತ ಮೂ (ಏ) 2, ರ್ವ ರೂಪಂ (ಕ) (ಸ) * ಗ ಪೃತಿಯಲ್ಲಿ ಈ ಭಾಗವಿಲ್ಲ 


ಕುಮುದೇಂದು ರಾಮಾಯಣ 


ನರಪತಿಯ ಕಂಡೀಕೆ 
ತರುಣಿಯೆಂದಪೆಯೆಂದು 

ಚರರೆಯ್ದೆ ತಮತಮಗೆ ಮುಳಿದು ನುಡಿಯೆ 
ಹರಿ ವಿಸ್ಮಯದೆ ನೋಡು 

ತಿರೆಯಾಂಗಳಂತೆ ಜೆ 
ಚ್ಚರವಲ್ಲಿಗೇಳ್ತಂದನಂತಪಾಲಂ 


ಕಂಡು ಲಕ್ಷ್ಮೀಧರನ 
ಗಂಡುವರಿಜಂ ಸೋಲ್ತು 
ಬೆಂಡಾಗೆ ತಾಗೆ ನನೆಗಣೆ ತನ್ನನು 
ಕಂಡೀತ ಮದಚಂಡ 
ಶುಂಡಾಲದಿಂದಿಳಿದು 
ಪುಂಡರೀಕ್ಷೇಕ್ಷಣನನೆಯ್ದೆ ವಂದಂ 


ಬಂದು ಲಕ್ಷಿ ಎಧರನ 

ನಂದು ಕಾರಣಪುರುಷ 

ನೆಂದಜ್‌ದು ಪುರಕೆ ಬರ'ಬೇಹು:ದೆನಲು 
ಎಂದನಿಂತೆಂದಗ್ರ 

ಜಂಗೆ ನೀನಿಂದಿರಂವಿಂ 

ದಿಂದೆ* ನಾಂ ಪೋಗಿ ಪೇಳ್ದುಂ ಬರ್ಪೆನು 


ಎನಲಚ್ಯುತಂಗಾತ 
ನನುನಯದಿನಿಂತೆಂದ 

ನೆನಿತು ದೂರದೊಳಿರ್ದರವರಲ್ಲಿಗೆ 
ವಿನುತಮೀಕಿವಿಗತ*ನ 
ಮ್ಮಿನಿಬರುಂ ಪೋಪಮೆಂ 
ದನುರಾಗದಿಂದಾಗಳೇಳ್ತಂದರು 


ಭರದಿ ರಾಘವನುಮಂ 
ತರುಣಿ ಜಾನಕಿಯುಮಂ 
ವರಮಕುಟಮಣಿಗಣಂಗಳಿನರ್ಚಿಸಿ 


1. ಬಹು (ಕ) 2. ನೀವಿರಿಲ್ಲದನಂ (ಖ) 3. ಗಳ (ಕ) 


೧೬೯ 


1೮0॥ 


॥೮೧0॥ 


nS 


NOAH 


೧೩ರ 


1ಪ್ರರಕೆ ಬಿಜಯಂಗೆಯ್ದು 
ಕರುಣಿಸುವುದೆನಗೆಂದು 
ಕರಯುಗಳಮಂ ಮುಗಿದು ಬಿನ್ನವಿಸಿದಂ 


ಕರುಣಿಸುವುದೆನೆ ರಾಮ 

ನುರು ಮುಂದೆ ಬರಲೆಂದೊ 
ಡರಿಸಲೊಡಗೊಂಡಧಿಕ ಶೋಭೆಯಿಂದ 
ಪುರಮನರಮನೆಯುವುಂ 

ಭರದಿಂದ ಪುಗಿಸಿ ಚೆ 

ಚ್ಹರವರ್ಫ, ಪಾದ್ಯಾದಿಗಳನೆ ಕೊಡಲು 


ಅವರು ಮೂವರು ಮಹೋ 
ತ್ಸವದ ಮಜ್ಜನ ಭೋಜ 

ನವ ಮಾಡಿಕೆ ೈಗಟ್ಟಿ ಶೈ ಗೊಂಡಿರ್ಪುದಂಂ 
ವಿವಿಫ ಸುಮಂತದುಪ 

ನಿವಹಮಂ ಪರಿಯವೇ 
ಳ್ಲವರಿಗಿಂತೆಂದಳಾತನ 8ಜನನಿಯು 


ಅಂತ ವರ್ಗಾಗಳೇ 
ಕಾಂತದಿಂದಾಗಳಿರ 

ದಿಂತೆಂದು ಬಿನ್ನವಿಸಿದಳಂ ವಿನಯದಿಂ 
ಇಂತೀ ಪುರಕ್ಕೆ ಭೂ 

ಕಾಂತ ವಲ್ಲಭನಾಗಿ 

ಸಂತೋಷದಿಂ ವಾಲಖಿಲ್ಕನಿರ್ಪಂ 


ಆತನಂ ರಣದೊಳು ಕಿ 

ರಾಚತೇಶನತಿ* ರೌದ್ರ 

ಭೂತಿಯೆಂಬಂ ಪಿಡಿದುಕೊಂಡು ಪೋಗಿ 
ಪಾತಕಂ ಎಂಧ್ಯದೊಳು 

ಮಾತೇನೊ ಸೆಜ್‌ಯಿಟ್ಟೂ 
ಭೀತಿಗೊಳಿಸುತಮಿರ್ದನೀ ದೇಶಮಂ 


ಕುಮುದೇಂದು ರಾಮಾಯಣ 


॥೮೪॥ 


॥೮೫॥ 


॥೮೬॥ 


॥೮೭॥ 


nS 


1. + ಪೃರಮನರಮನೆಯುಮಂ (ಕ) 2, ಜನಾನಿ (ಕ) 3. ತನತಿ (ಖ ಗ) 


ಕುಮುದೇಂದು ರಾಮಾಯಣ ೧೩೧ 


ಅಂತಾತ ಪೋಪುದುಂ 

ಸಂತಾನವಿಲ್ಲೆಂದ 

ವಂತಿಯೊಡೆಯಂ ಮುಳಿದಂ ಸಿಂಹೋದರಂ 

ಇಂತಿಲ್ಲಿಗೆತ್ತಿ1ಬರ 

ಲಂತು ಸಂಭ್ರವಿಂಸೆ!ಸಾ 

ಮಂತರಾತಂಗಿಂತು ನುಡಿದರಂದು 1೮೯ 


ಜನನಾಥ ವಾಲಖಿ 

ಲ್ಕಸ ಸತಿಯು ಗರ್ಭಿಣಿಗೆ 

ತನಯನಾದಂದು ಪಟ ಣಕ್ಕೆ ಯೋಗ್ಯಂ 

ಇನಿತು ಕಾಲಂ ಪೋಪು 

ದನಂಚಿತ ನಮಗೆ ದೇವ 

ಯೆನೆನಿಂದನಾತನಿಲ್ಲಿಗೆ ಬರ್ಪುದಂ ॥೯೦॥ 


ಎನಗೆ ಗರ್ಭದೊಳಿಲ್ಲಿ 

ವನಿತೆಯುದ ೈವಿಪುದುಂ 

ತನಯನೆಂದೆಮ್ಮ ಮಂತ್ರಿಗಳೆಲ್ಲರು 

ಅನಂನಯಂದೆ ಕೊಂಡಾಡಿ 

ಘನ ಶಸ್ತ್ರ ಶಾಸ್ತ್ರಮಂ 

ಜನಜನಿತಮಾಗಿ ಕಲಿಸಿದನೆಲ್ಲಮಂ ॥೯೧॥ 


ಲೀಲೆಯಿಂ?ದಿಂತು 

ಕಲ್ಮಾಣನೆಂಬಾ?ಪೆಸರ 

ನಾಲತಾಂಗಿಗೆ ಕೊಟು ಶ್ರ ತಮ್ಮನಿಬರುಂ 

ಬಾಲಕಾಲಂ ತೊಡಗಿ 

ಯೋಲಗಿಸುತೆಲ್ಲರುಂ 

ಪಾಲಿಸುತ್ತಿರೆ ಗಂಡುವೇಷದಿಂದ ॥೯೨॥ 


ಬಂದೊರ್ವ ಮುನಿಪರಾ 
ನಂದದಿಂದಂ ಪೇಳ್ದರಾ 
ರಿಂತು ಬಿಡಂಗುಂ ವಾಲಖಿಲ್ಯನೆನಲು 


ಫಾ ರ 5 


1, ಬಿರೆ ಸಂತೈಸಿ (ಖ ಗ) 2, ಕಲ್ಯಾಣಮಾಲೆಯೆಂಬೀ (ಖಗ) 


೧೭೨ 


ಕುಮುದೇಂದು ರಾಮಾಯಣ 


ಸಂದೇಹವಿಲ್ಲದೀ 
ನಂದನದೊಳೀಕೆ ಪೆ 
ಣ್ಹೆಂದಜೌದು ನೀಂಟಬಿಟರಿ ಬಕ್ಕುವರಾತಂ" ॥೯೩॥ 


ಪುರದ ನಂದನದೆಸೆವ 

ಸರಸಿರುಹಷಂಡದೊಳು 

ಪ್ರರುಷಾಕೃತಿಯೊಳಿರ್ದಡಂ ಬಗೆಯದೆ 

ತರುಣಿಯೆಂದಾತನೇ 

ಪುರುಷನೀಕೆಗೆಯಕ್ಕು 

ಪುರಕಾತನಿಂ ಬಕ್ಕು ವಾಲಖಿಲ್ಕಂ ॥೯೪॥ 


ಆ ಕುಜುಹಂ ಕೂಡಿ ತಾ 

ನೇಕಪವನೇಜ್‌ ಕೊಂ 

ಡಾ ಕಮಲಷಂಡಕ್ಕೆ ಭೂಪಾಲರ 

ಆಕಾರದಿಂದ ಬರೆ 

ಯೀಕುಮಾರಂ ಕಂಡು 

ಈಕೆ ಯುಾರೆಂದಿಂದು ಬೆಸಗೊಂಡನಂ ॥೯೫॥ 


ಪುರಂಷಾಕೃತಿಯನುಳಿದು 

ಬರಹೇಳಲೊಡನೆ ಸುರಂ 

ಚಿರಮೂರ್ತಿ ಮುದದೆ ಕಲ್ಕಾಣಮಾಗಿ 

ಸ್ಮರನ ಪಾರ್ಶ್ವಕ್ಕೆ ರತಿ 

ಭರದಿಂದ ಬಪ್ಪವೊಲು 

ಸರಸಿಜಾಕ್ಷನ ಕೆಲಕೆ ಬಂದಿರ್ದಳು ॥೯೬॥ 


ಮುಗ್ಧ ಮನಸಿಜಶರ 

ಸ್ನಿಗ್ಗನಿಜನಯನದಿಂ 

ಮುಗ್ಗೆ ಲಕ್ಷಿ ೀಧರನನೀಕ್ಷಿಸುತಿರೆ 

ದುಗ್ಗಾಬ್ಧಿ ಫೇನೌಘ 

ದಿಗತ ಪ ನೊಳು ಸಂ 
ಎಲ ಣ 

ದಿಗ್ನನಾದಂ ಕೃಷ್ಣನಾಕ್ಷಣದೊಳು ॥೯೭॥ 
ಣ 


ಸ್ಯ ಮಕ್ಕುಮಾರಂ (ಕ ) 


ಕುಮುದೇಂದು ರಾಮಾಯಣ ೧೭೩ 


ನಡೆ ರಾಜಹಂಸೆಯಂ 

ನುಡಿ ಮತ್ತ ಕೋಕಿಳಮ 

1ನಡಿಯ ಶೋಭೆಯು ಎಸೆವ! ಕೆಂದಳಿರ್ಗಳಂ 

ನಡು ಕುಸುಮ ಸಾಯಕನು 

ಪಿಡಿದಿಕ್ಷುಚಾಪಮಂ 

ಗೆಡೆಗೊಳಲು ಕಲ್ಕಾಣಮಾಲೆಯಿಠರಲು ॥೯೮॥ 


ಸ್ಮರನ ಕೆಲದಲ್ಲಿ ರತಿ 

ಹರಿಯ ಕಲದಲ್ಲಿ ರಮೆ 

ಸುರಪತಿಯ ಕೆಲದಿ ಶಚಿಯಿರ್ಪಂದದಿಂ 

ಸರಸಿಜಾಕ್ಷನ ಕೆಲದೊ 

ಳಿರೆ ತರುಣಿ ಧರಣಿಗ 

ಚ್ಚರಿಯೆನಿಪ ಲಾವಣ್ಯ ಪುಣ್ಯಮೂರ್ತಿ May 


ಅಂತು ಲಕ್ಷ್ಮೀಧರನು 

ಪಾಂತದೊಳು ಕನ್ನೆಯಿರೆ 

ಸಂತೋಷದಿಂ ರಾಮಚಂದ್ರನೊಲವಿಂ 

ಇಂತೀ ಕುಮಾರಿಯಂ 

ಭ್ರಾಂತೇನೊ ಮದುವೆ ನಿ 

ಲೆಂತಾತನಂ ಬಿಡಿಸು ನೀನೆಂದನು ॥೧೦೦॥ 


ಎನಲೊಡಂ ಲಕ್ಷ್ಮಣಂ 

ಮನಕಿಷ್ಟವಾಯಿತೆಂ 

ದನುನಯದಿ ವಿನಯದಿಂ. ಬಿನ್ನವಿಸಿದಂ 

ವನಿತೆಯಲ್ಲಿಕ್ಕೆ ಮು 

ನ್ನಿನ ತೆಣದಿನೀ ಸತಿಯ 

ಜನಕನಂ ವಂಕೊಂಡಂ ಬರ್ಪೆನೆಂದಂ ॥೧೦೧॥ 


1. ನುಡಿದಳಿರಶೋಕೆಯೆಸವ (ಖ) ನಿಂದಳಿರ ಶೋಭೆಯೆಸೆವ (ಗ) 
2. ರ್ಪಳು (ಏಗ) 
ತಿ. ಎನಲೊಡಂ ತನ್ನ ಮನಕಿಷ್ಟವಾಯ್ತೆಂದ (ಏ) ಪೋಗುತಿರಲು ಲಕ್ಷ್ಮಣಂ ತನ್ನ 


ಮನ ಕಿಷ್ಟವಾಯ್ತೆಂ (ಕ) 


೧೭೪ ಕುಮುದೇಂದು ರಾಮಾಯಣ 


ಎಂದು ರಾಘವನಾ 

ನಂದದಿಂ ಬೀಳ್ಕೊಂಡು 

ಮಂದರಧರಂ ಬಿಲ್ಲುಮಂಬು ಸಹಿತಂ 

ಕಂದರ್ಪನಂದದಿಂ 

ದಂದು ಪೊರಮಟ್ಟು ನಡೆ 

ತಂದನೊರ್ವನೆ ವಂಹಾಗಹನದೊಳೆಗೆ . | 1೧೦೨॥ 


ಗುಣಿ ಮೇಖಳಾತರಂ 
ಗಿಣಿಯನುತ್ತರಿಸಿಯೆಡೆ 

1ಯಣ ನಾಡುಗಳ ಬೀಡಂಗಳನಂ!ಕಳಿದು 
ಗಣಾತಿವರ್ತಿ ಮೃಗ 


ಗಣದಿಂ ಶಬರರ ಸಂ 
ದಣಿಯಿಂದಗುರ್ವಿಸುವ ಪೆರ್ವಳುವನು 1೧೦೩॥ 


ಪೋಗುತಿರಲು ಲಕ್ಷ್ಮಣಂ 

ಬಗೆಯದಾ ಗಹನಮಂ 

ನಗನಗಂ ಬಿಡುತಿರ್ದ ಶಬರಸೇನೆ 

ಪುಗಲಮ್ಮನೀಯೆಡೆಗೆ 

ಗಗನಮಣಿಯಂಶುಗ 

ಳ್ಬುಗಂತಿರ್ದನೊರ್ವನಾರೀತನೆನುತಂ ॥೧೦೪॥ 


ಗೊಲೆಗೆತ್ತಿ ಬಿಲ್ಲನಾ ' 
ರ್ದುಲಿದು ತಮತಮಗೆ ಸುತ 
ಕಲಹ ಲಂಪ*ಟರೆಯ್ದೆ ಮುತ್ತಿ ಮಂಸಂಜ? 
ಹಲವುಃ ಕರಿಘಟೆ* ಮುಳಿದು 
ಮಲೆವವೊಲು ಸಿಂಹಕ್ಕೆ 
ಕಲಿಗಳೆಯ್ತಂದು ಕಾದು*ತ್ತಮಿರಲು* ೧೦೫8 


1. ಯಣೌನಾಡು ಬೀಡುಗಳ (ಕ) 
1. ಕಲಹಂ (ಕ) 
2. ಪರಿಘಟ (ಕ) 
3, ತಿರಲು (5) 


ಕುಮುದೇಂದು ರಾಮಾಯಣ ೧೭೫ 


ಬಿಲ್ಲನೇಜ್‌ಸಲವ 

ರ್ಗೊಲ್ಲದರವಿಂದಾಕ್ಷ 

ನೆಲ್ಲರಂ ಮುಷ್ಟಿಮುಷ್ಟಿಯೊಳೆ ತಿವಿದು 

ಕಲ್ಲೊಳಪ್ಪಳಿಸುತಂ 

ಬಿಲ್ಲಸೇನೆಯನೆಯ್ದೆ 

ನಿಲ್ಲದಂತಕನ ಮುಖದೊಳು ತವಿಸಿದಂ ॥೦೬॥ 


ತಳದಿಂದ ಹೊಯಿಹೊಯ್ದು 0 

ಶಿಲೆಯೊಳಪ್ಪಳಿಸುತಂ 

ತಲೆಗಳಂ ಗಜದಂತೆ ನಿಂದೊ!ದೆವು!ತಂ 

ಪ್ರಳಯಕಾಲಾಂತಕನ 

ಮುಳಿಸಿಂದ ಲಕ್ಷ್ಮಣಂ 

ತಳೆದೋಡಿಸಿದನಾಂತ ವೆ ರಿಬಳಮುಂ ॥೧೦೭॥ 


ಭೀತಿಯಿಂದೋಡಿದ ಕಿ 

ರಾತ ಸೈನ್ಯಂ ರೌದ್ರ 

ಭೂತಿಗಜಪಲು ಕ್ರೋಧದಿಂದಾತನುಂ 

ಆತಂರಬೆ ಪೊಣಮಟ್ಟು 

ಚಾತುರಂಗಂ ಸಹಿತ 

ಜಾತಕೌತುಕನಾಗಿ ನಡೆತಂದನು ॥೧೦೮॥ 


ಬಂದು ಕೈವೀಸಲು ಪು 

ಅಂದ ಬಲವೆಯ್ದೆ ಗೋ 

ವಂದನಂ ಮೂದಲಿಸಂತಂ ಹಳಚಲು 

ಸಂದಂ ಕರಿಹರಿಭಟ 

ಸ್ಮಂದನಂಗಳನೆಯ್ದೆ 

ಕೊಂದನಂದೊಂದೆ ಮೆಯ್ಕೊಳೆ ಲಕ್ಷ ೬8೦ 1೧೦೯॥ 


ಹಲವು ಮೊನೆಯಿಂಂ ಬಂದು 
ಸಲೆ ಮೂದಲಿಸಿ ತಾಗಿ 
ನಿಲೆ ನಿಂದು ಕಾದಿದತಿಬಳರನೆಯ್ದೆ 


1, ದಳಿಂ (ಖು) 2. ನಿಲ್ಲೆಂದು (ಖಗ) 


೧೭೬ ಕುಮುದೇಂದು ರಾಮಾಯಣ ' 


ಹೊಲಸೇಳೆ ಕೊಂದನೆಂ 
ದುಲಿಯೆಂ ಲುಬ್ಬಕ ಸೇನೆ 
ಮುಳಿಸಿಂದ ಬರುತಿರಲು ರೌದ್ರಭೂತಿ ॥೧೧೦॥ 


ಕಂಡು ಲಕ್ಷ್ಮೀಧ₹ರಂ* 

ಚೆಂಡಕೋದಂಡಮಂಕೊಂಡು? ಗೊಲೆಗೊತ್ತಿ* ಜೇವಡೆಯಲೊಡನೆ 
ಗಂಡುಗಿಡೆ ನಿಜಬಲಂ 

ಬೆಂಡಾಗಿ ಶಬರಪತಿ 

ಪುಂಡರೀಕಾಕ್ಟಂಗೆ ಬಂದೆಜಗಿದಂ ॥೧೧೧॥ 


ಕಾರಣ ಪುರುಷನೆಂದು 

ವಾರಿಜಾಕ್ಷಂಗೆ ಬಂ 

ದಾ ರೌದ್ರಭೂತಿ ವಿನಮಿತನಪ್ಪುದಂ 

ಭೀರುವಾಗದಿರೆಂದು 

ಧೀರನಭಯವನಿತ್ತೂ 

ದಾರನಿಧಿ ವಾಲಖಿಲ್ಯನ ಬಿಡಿಸಿದಂ ॥೧೧೨॥ 


ಆ ವಾಲಖಿಲ್ಕ ರಾ 

ಜೀವಾಕ್ಷ ಶಬರನೀ 

ಮೂವರುಂ ಕುರುವನಗರಕ್ಕೆ ಮಂದದಿಂ 

ಆವರಿಸೆ ಪಟಂಪಟಹ 

ರಾವಂ ದಿಶಾಮಂಖವಂ 

ನಾವೃತಾನೇಕಬಳರೆಯ್ತಂದರು ೧೧೩8 


ವಿನಯವಿನವೀತರಾಗಿ 

ಘನದಯಣಾನಿಧಿರಾವಂ 

ನನುಪಮ ಪದಾರವಿಂದದಿ ಿತೆಯವಂಂ 

ಕನಕಮಣಿಮಕುಟರುಚಿ 

ಜನಿತಬಾಳಾತಪದಿ 

ನನುನಯಂದೆ ಮೂವರುಂ ಪೂಜಿಸಿದರಂ ॥೧೧೪॥ 


1. ಧರನ (ಖಗ) 
2. ಸೊಲೆಗೆತ್ತಿ (ಕ) 


ಕುಮುದೇಂದು ರಾಮಾಯಣ 


ಅನುಜನ ಪರಾಕ್ರಮವ 
ನನುನಯದೆ ರಾಘವಂ 

ಮನದಿಂದ ಮೆಚ್ಚಿ ತಕ್ಕೆ ಸಿಕೊಂಡು 
ವನಜಾಕ್ಷನಾಗಳಾ 
ವಿನಯವಿನಮಿತರಾದ 

ಜನಪ ವನಚರರನೇಳಲ್ಪೇಳಲು 


ಧಾರುಣ ವಿನೂತಬಲ 
ನಾರಾಯಣರ್ಕಳಿವ 
ರಾರು!ಳಿದರಿಂತು* ಬಿಡಿಸುವರೆನಂತ್ತಂ 
ಆರೈದು ಮನದೊಳೆ ವಿ 
ಚಾರಿಸಿಯಣ್‌ದು ವಿನಯ 

ದಾರರಿರೆ* ಸಮುಚಿತಸ್ಥಾನಕದೊಳು 


ಪಲಕಾಲ ಸೆಜ್‌ಯೊಳಿ 

ರ್ದಲಘುತರ ಪಾಪಮಂ 
ಕಳೆಯಲೊಳಪೊಕ್ಕು ಗಂಗಾಯವಣನೆಯ 
ಬಲದೊಳಿರ್ದಂದದಿಂ 

ಬಲಕೇಶವರ ದೇಹ 

ಲಲಿತರುಚಿಯೊಳು ವಾಲಖಿಲ್ಯನಿರ್ದಂ 


ಬೆಸಕ್ಕೆಸಿಕೊಂಬು*ದಾ 

ಛೆಸಕಾನೆ ದಕ್ಷನೀ 

ಕ್ಲಿಸುವುದೆನ್ನಂ ಕರುಣದೃಷ್ಟಿಯಿಂದ 
ದೆಸೆದೆಸೆಗೆ ನಿಮ್ಮ ಜಸ 
ಪಸರಿಸಿತ್ತೆಂದು ನಯ 

ವೆಸೆಯೆ ರಾಮಂಗೆ ಶಬರೇಂದ್ರನೆನಲು 


1, ಳಿದರಿಂದರಿಂತು (ಕ) 

2, ಸಮುತ ಸ್ನಾನದೊಳು (ಕ) 
ಆ 

3. ದಾಗಳ್ಳೆಸಕಾನೆ (ಖಗ) 

12 


6೩೭ 


॥(0()೫॥ 


॥0೬॥ 


॥(2೧೭॥ 


NOOSH 


೧೬೮ 


ವಾಲಖಿಲ್ಯನೊಳಂ ನೀಂ 

ಪಾಲಿಪುದಂ ವಿನಯಮಂ 

ಲೀಲೆಯಿಂ ಭರತಂಗೆ ಬೆಸಕೆಯ್ತುದುಂ 
ಪಾಲಿಪುದಂ ವಿನಯಮಂ 
ಬಾಲತೆಯನುಳಿವುದಿದ 
ನೇಳಿಸದಿರೆಂದು ಸೌಮಿತ್ರಿ ನುಡಿದಂ 


ಅವರೀರ್ವರಿಗೆ ಸು ಬಾಂ 

ಧವತೆಯಂ ಮಾಡಿ ಕೇ 

ಶವನಾತನಂ ಬೀಳ್ಕೊಡಿಸಿ ಕಳಿಪಿ 
ಸವಿ'ನಯವಿ`ನಮಿತನಾ 
ಭುವನಭೂಷಣ ಶಬರ 

ರವನತಿ ಮುದದೆ ತನ್ನ ಪುರಕೆ ಪೋದಂ 


ಈ 


ನ್ರಾಣೋಪಕಾರದಿಂ 
ೇಣಿಸಿದರೆನ್ನನ 

ೂಣಸತ್ವಕ್ಕೆ ಪಾಲಿಸಿದರಿಳೆಯಂ 
ಕ್ಷೋಣೀಭರಣಸಹ ಧು 
ರೀಣರ್ಗೆ ಲೋಕಸಂ 


ತ್ರಾಣನ ಗುಣಂ ನಿಮಗೆ ಸಹಜಮಲ್ತೆ 


೮ 86 (Eo 


ಅನಿಮಿತ್ತವೆನ್ನೊಳಿಂ ' 

ತಿನಿತು *ಕಾರುಣ್ಯರಸ8 
ಜನಿಯಿಸಿತ್ತಿದನೆನೆಗೆ ಬೆಸಸಿವೆಂನಲ? 
ಮನೆಗೆ ಪೋಗಿಯೆ ನಿನ್ನ 

ವನಿತೆಯೊಳೆ ಕೇಳೆಂದಂ 

ಜನನಂತಂ ಬೀಳ್ಕೊಡಲು ವಾಲಖಿಲ್ಕಂ 


1. x (ಖ,ಗ) 
2, ಕಾರಸ (ಖ) ಕಾರುಣ್ಯ (ಸ) 


ಕುಮುದೇಂದು ರಾಮಾಯಣ 


॥೧೧೯॥ 


10201 


1೧೨೧೩ 


10೨೨ 


| ಕುಮುದೇಂದು ರಾಮಾಯಣ ೦೭೯ 


ಆಗ ಬೀಳ್ಕೊಂಡಧಿಕ 

ರಾಗದಿಂ ನಿಜಗೃಹಕೆ 

ಪೋಗಿ ಮಜ್ಜನ ಭೋಜನಾದಿಗಳನು 

ಬೇಗದಿಂದುಂಡು ಮ 

ತ್ರಾಗಳೆಲ್ಲವನಜ್‌ದಂ 

ಭೂಗಧೀಶ್ವರಸಮೀಪಕ್ಕೆ ಬಂದಂ 1೧೨೩॥ 


ಲೀಲೆಯಿಂ ಕಲ್ಯಾಣ 

ಮಾಲೆಯಂ ಸೌಭಾಗ್ಯ 

ಶಾಲೆಯಂ ಲಕ್ಷ್ಮೀಧರಂಗೆ ಕೊಟ್ಟು 

ಮೂಲೋಕಮಂ ಕೀರ್ತಿ 

ವರಾಲೆ ಪರಿವೇಷ್ಟಿಸೆ ವಿ | 

ಶಾಲ ವಿಭವದೆ ವಾಲಖಿಲ್ಮನಿರ್ದಂ 8೧೨೪॥ 


ಕೆಲವು ದಿನ ಆ ಪುರದೊ 

ಳಲಘುಬಲನಿರ್ದು ಮೆ 

ಯ ಲಿಗಳೆಲ್ಲಿಂ ತಳರ್ದು ಮುನ್ನಿನಂತೆ 

ಬೆಳಗಪ್ಪಜಾವದೊಳು 

ಲಲಿತ ಜಾನಕಿ ಸಹಿತ 

ಪೊಳಲ ಪೊಜಿಮಟ್ಟರಂತಾ ಮೂವರಂ 1೧೨೫8 


ದಕ್ಷಿಣ ದಿಶಾಭಿವಂಖ 

1ರ!ಕ್ಷೂಣ ಲಕ್ಷಣ 

ರ್ವೀಕ್ಷಿಸುತ್ತಂ ಭಯಂಂಕರಮೆನಿಸಿದ 

ಖಂಕ್ಷ ಚಕ್ಷುಃಶ್ರವತ 

ರಕ್ಷ ಹರಿಯಕ್ಷಪರಿ 

ರಕ್ಷಿತ ಮಹಾವಿಂಧ್ಯಗಿರಿಗೆ ಬರಲು ॥೧೨೬॥ 


ಕರಿಗಳಿಂ ಹರಿಗಳಿಂ 
ಶರಭಂಗಳಿಂ ವಿನಿ 
ಷ್ಮು3ರ ಚಂಡ? ಭೇರುಂಡವಂಂಡಳಿಗಳಿಂ 


1. ರ್ವ (6) 2. ಚಂಡರ (ಖ) 


೧೮೦ ಕುಮುಡೇಂದು ರಾಮಾಯಣ 


ಉರು ಚಮೂರವರಾಹ 
ಹರಿಣೀಕುಳಂಗಳಿಂ 
ಭರಿತಮಾಗಿರ್ದುದಾ ವಿಂಧ್ಯಶೈ ಲಂ 1೧೨೭೫ 


ರಸೆಯುಮಂ ದೆಸೆಯುಮೂ 

ಗಸಮುಮಂ ಮುಸುಕಿಯ 

ರ್ವಸಿ ಕಜಂಗಿದ ರಾತ್ರಿ*ಯೊಡ್ಡಿನಂತೆ? 

ಬಿಸಿಲಿಗೆಡೆಗುಡದೆ ರಂ 

ಜಿಸುವಂತೆ ಭೈರವನ 

ಮಸಕದಂತಿರ್ದುದಾ ವಿಂಧ್ಯಾಚಳಂ ॥೧೨೮॥ 


ಕಂಲನಗಂಗಳನೆಯ್ದೆ 

ಗೆಲಿದುದುನ್ನತಿಯಿನೆನೆ 

ಬೆಳಗಿರ್ದ ವಿಂಧ್ಯಾಚಲೇಂದ್ರದಲ್ಲಿ 

ಬಲಕೃಷ್ಣಜನಕಸಂತೆ 

ತಳೆದು ಸಂತೋಷಮಂ 

ಬಳಯುತರ್ಮೆಲ್ಲಮೆಲ್ಲನೆ ಬಂದರು ॥೧೨೯॥ 


ಮದರದನಿಗಮನೆ ಮೃಗ 

ಮದತಿಲಕೆ ನೀಲನೀ 

ರದಚಾರುಕುಂತಳೆ ಮಳಯಂಜಗಂಧಿನಿ 

ಮದ ಪಿಕಸ್ವನೆ ಕಮಲ 

ವದನೆ ಕೈರವನಯನೆ 

ಸಂದತಿ ಜಾನಕಿ ವಿಂಧ್ಯದಂತೆ ನಡೆಯೆ ॥೧೩೦॥ 


ಉಗ್ರಾಂಶುವಂಶರ 
ವ್ಯಗ್ರರೀ ವೂೂವರಂವಂ 
ದಗ್ರೆಯಂ ವಿಂಧ್ಯಮಂ ದಾಂಟಿ ಬಂದಂ 


1, ಯೊಡೆನಂಕೆ (ಖ) 


ಕುಮುದೇಂದು ರಾಮಾಯಣ ೧ 


ಅಗ್ರ*ಜ ನಿಯೋಗದೆ*ಸ 
ಮಗ್ರಮದರುಣಿಯೆಂ 
ಬಗ್ರಹಾರಮನೆಯ್ದಿಲೀಲೆಯಿಂದ 10೩0 


ಬಂದೊರ್ವ ಭೂಸುರನ 

ಮಂದಿರದ 8ಜಗಲಿ8ಯೊಳು 

ಕುಂದ ಬಂಧುರಕೀರ್ತಿಗಳಂ ನಿಂದಿರೆ 

ಿತಂದೆಐಗಲಿಕ್ಕಿಕವುದ 

ದಿಂದ ಕುಳ್ಳಿರಿಸಿಯೆ 

ಲ್ಲಿಂದ ಬಂದಿರಿಯೆಂದಂ ಬ್ರಾಹ್ಮಿಣಿಯರಂ ॥೧೩.೨॥ 


ಬೆಸಗೊಳುತ ಜಾನಕಿಯ 
: ಎಸೆಯ ಲಾವಣ್ಮಮಂ 
ಮಸಗಿ" ತಮತಮಗೆ ನೋಡುತ್ತಿರ್ಪಿನಂ 
ಹಸಿಯ ಮಟ್ಟಿಯನಿಟ್ಟು 
ಕುಶೆಯ ಕಯ್ಯಲಿ ಪಿಡಿದು 
ಹಸಿಯ ಧೋತ್ಪವ ಪೆಗಲೊಳಿಕ್ಕಿಕೊಂಡು ॥೧೩೩॥ 


ಜಪಿಸಂತಂ ಸಾಮಮಂ 

ಕಪಿಳನೆಂಬಂ ಕರಂ 

ಚಪಳನಂತಾ ಮನೆಯ ಯಜವಕಾನನು 

ಕುಪಿತನಾಗಿಯೆ ಬಂದು 

ವಿಪರೀತ ವಚನಮಂ 

ಪ್ರಕಟಿಸಲು ಲಕ್ಷ್ಮೀಧರಂ ₹ಕೋಪಿಸೆ* ॥೧೩೪॥ 


1. ಜನ್ಮೋಗದೆ (ಖ ಗ) 
2. ಜಗುಳಿ (ಖ) 

3. ತಂದೆಣಲಿಯಕ್ಕೆ (ಖ) 
4. ಮುಸುಗಿ (ಖ) 

5, x (ಕ) 


೧೮೨ ಕುಮುದೇಂದು ರಾಮಾಯಣ | 


ದ್ವಿಜನವಂದ್ಕಂ ಬೇಡ 

1ಗಜಲದಿರಿವನನೆಂದಂ! 

ಸುಜನನುತರಲ್ಲಿಂ ತಳರ್ದು ಬಂದು 

ವಿಜಿಗೀಷುಗಳುಜಗ 

ದ್ವಿಜಯರುತ್ತರಿಸಿದ 

ರ್ನಿಜ ನಿರ್ಮಲಯಶರ್ತರಂಗಿಣಿಯನು ' ॥(೩೫॥ 


ಲುಳಿತ ಪುಳಿನಸ್ಮಳದೊ 
ಳೆಳೆದಳಿರ್ಗಳಿಂದೆಸೆದು 
"ಬೆಳೆದು ನಳನಳಿಸುತಿರ್ದಾಲದೆಮರಕೆ 
ಲಲನೆ ಜನಕಾತ್ಮಜೆಯ 
ಬಳಲಿಕೆಯನಾಜ್‌ಸಲು 
ಬಲವಾಸುದೇವರೇಳ್ವ್ಮಂದರೊಲವಿಂ ॥(೧೩೬॥ 


ಬರೆ ಕಂಡು? ಮುಂದೋಖಶಿ 

ದಲ್ಲಿಯೇ ನೆಲಸಿರ್ದ 

ಕರಿಕರ್ಣದೇವ ಬಾಹವರ ಕೆಂಡು 

ಪರಿದೆಯ್ದಿ ವಿಂಧೈ*ಭೂ 

ಧರದ* ಯಕ್ಷಂಗೆ ಚೆ 

ಚ್ಚರದೆ ಕ್ರೀಡಾಪೂತನೆಂಬಾತಗೆ ॥೧೩೭॥ 


ಭರೆದಿಂದವಜೀಪೆ 
ಚ್ಹರವಠಾತನವಧಿಯಿಂ 
; ವರ ಬಲಾಚ್ಮುತರುಮೆಂದಜ್‌ದು ಬಂದು 
ಪಿರಿದು ಸತ್ಕಾರಮಂ 
ಎರಚಿಸಲ್ವೇಳೆಂದು 
ಪುರವೊಂದನಾಗಳೆ ವಿಗುರ್ವಿಸಿದನು ॥೧೩.೮॥ 


1. ಗಡದಿರಿವನಿವನೆಂದು (ಖ) 
2. ಬಲಗೊಂಡು (ಗಖ) 
3, ಭೂವರದ (ಕ) 


ಕುಮುದೇಂದು ರಾಮಾಯಣ | ೧೮೩ 


ಸುರಪುರಕ್ಕಂ ಯಕ್ಷ 

ಪ್ರರಕಮತಿಶಯವೆನಿಪ 

ಪ್ರರವೊಂದನಾಗಳಂತೇ ವಿರಚಿಸೆ 

ಬರದಿನೇಳ್ಮಂದು ಬಲ 

ಹರಿಗಳಂ ಪೂಜಿಸಿ ಸು 

ಚರಿತರಂ ಮುದದಿನೊಡಗೊಂಡು ಪೋದಂ 10೩೯1 


ಪೋಗಿ ಅರಮನೆಯನನಂ 

ರಾಗದಿಂ ಪುಗಿಸಿಯಂ 

ಭ್ಯಾಗತಿಗಳನೆ ಮೆಜ್‌ದು ವಿನಯದಿಂದ 

ಏಗೆಯ್ದು ದೇವವ 

ರ್ಷಾಗಮಂ ಪೋಪಿನಂ 

ಪೋಗಲಾಗೆಂದವರ ಬೇಡಿಕೊಂಡಂ ॥೧೪೦॥ 


ಅಲ್ಲಿ ಮದದಿಂಯಕ್ಷ 

ವಲ್ಲಭಂ ಬೆಸಕೆಯ್ಯೆ 

ಸೆಲ್ಲಲಿತ ಗುಣರಿರೆ ಕರಂ ಹರುಷದಿಂ 

ಮೊಲ್ಲೆ ವಬುಗುಳೊತ್ತೆ ಕಂ 

ಕೆಲ್ಲಿ ರಾಗವನಂಳಿಯೆ 

ಉಲ್ಲಾಸಮಾಯ್ತು ವರ್ಷಾಸಮಯಕೆ ೪೧8 


ಉಲಿಯೆ ಚಾದಗೆಗಳು 
ಮ್ಮಳಿಸೆ ಹಂಸೆಗಳು ಬೆಳ 
: ಸುಳೆವೊಟ್ಟೆಗಟ್ಟೆ ಕೇತಕಿಗಳಲ್ಲಿ 
ನಲಿದು ನರ್ತಿಸೆ ಕೇಕಿ 
ಕುಳವಲರೆ ಕಡವು ತ 
ಮ್ಮಲೆದು ತೀಡಿತ್ತು ಪಶ್ಚಿ ಮಮಾರಂತಂ 8೧೪೨॥ 


-ನೀಪದೊಳು ಲೋಧ್ರದೊಳ್‌ 
ವ್ಯಾಪಿಸಿದ ಸುಮನಃ ಕ 
ಳಾಪಮಂ ಮಂಸುಲ ಮುತ್ತಿದ ವಳಿಗಳು 


1, ನಿಪದ (ಕ) 


೧೮೪ 


ಪೋಪುದಂ ಮಾವಿನಮ ಕ 
ತೋಪಮ ಫಲಮನ 
ಸ್ಪಾಪದಿಂ ವೂಗುವಟ್ಟ ವು ಕೋಗಿಲೆ 


ಐಂಸಂಪ ನೇಹಲ ಪಣ್ಣ 
ರಸವನೊಸೆದೀಂಟಿಯಾ 

ಅಸಿದುವು ಸಂಖಂ ಭೂತಜಾತಾರ್ಥಿಯಿಂ0 
ಎಸೆವಂಜನಾದ್ರಿಗ 

ಳ್ಸಸರಿಸುತ್ತಿರ್ದವಾ 

ಗಸದೊಳೆನೆ ಕರಿಯ ಮುಗಿಲುಗಳೆದ್ದುವು 


ವಿರೆಹಿಗ!ಳಿಗೀ!ರೌದ ಖ್‌ 
ತರವಾರಿಯಂ ಕಾಮ 


_ ನುರುಮುದದೆ 8ಯೀವುತಿರ್ದಪನೆಂಬಿನಂ? 


ಕರಿಯ ವಂಣಗಿಲೆಡೆಯೆಡೆಯೊ 
ಳಿರದೆ ಸಂಚಳಿಸಂತಂ 
ಧರೆಗೆ ಭೀತಿಯನೊದವಿಸಿತ್ತು ವಿಂಂಚಂ 


ವಿರಹಿಗಳ ಮೇಲೆತ್ತಿ 

ಬರಲೆಂದು ಕಾಮನಾ 

ದರದೆ ಪೊಡಯಿಸಿದ ಭೇರಿಯ ತೆ೫ದೊಳು 
ಧರೆಯಂಮಂ ಸಕಳೆದಿ 

ಗ್ವಿರತಮಂ* ಗಗನಮಂ 

ಪರಿಚುಂಬಿಸುತ್ತ ಘುಡುಘಂಡಿಪ ಮೊಳಗು 


ವಿಜಿಗೀಷು ಮನ್ಮಥನ 
ವಿಜಯಗಜದುರುವಣೆಯೊ 
ರಜಮೆನೆ ಕರಂ ಭಯಂಕರವಕಾದದು 


1. ೪3 (ಕ) 
2. ಬೇಡಿಯುಣಿತಿರೆರ್ದಪ (ಖ) ಬೆದವುತಿರ್ದಪ (ಗ) 
ತಿ. ದಿಗ್ವರಮುಮಂ (ಖ) 


ಕುಮುದೇಂದು ರಾಮಾಯಣ 


॥(2೪೩॥ 


॥(೪೪॥ 


॥೧೪೫॥ 


೧0೪೬ 


ಕುಮಂದೇಂದು ರಾಮಾಯಣ ೧೮೫ 


ತ್ರಿಜಗಕ್ಕೆ ಮಣಿಗಣ 
ವ್ರಜ ರಂಚಿರವಕಾದಂತೆ 
ನಿಜದಿಂದ ನೆಗೆದಿಂದ್ರಚಾಪಲೇಖೆ 1೧೪೭॥ 


ಪೊಡವಿಯೆಲ್ಲವನಿನ್ನೂ 

ಕೆಡೆ ಬೀಳಲೆಸುವೆ'ಯಾ 

ರೆಡೆರುವವರೆನಗೆ ಮೂಜಗದೊಳೆನುತಂ 

ಹಿಡಿದು ನಿಜ ಧನುವಂ ಜೇ 

ವಡೆದನಂಗಜನೆನಲು 

ಘುಡುಘುಡಿಪ ಸಿಡಿಲು ಭೀಕರವಕಾದುದು ॥೧೪೮॥ 


ಸರಿಮಳೆಯ ಸೋನೆಯಂ 
ಬ ) ರವೆನಿಪ ಪೆರ್ಮಳೆಯ 
ಬರವಿಂಗೆ ನದನದಿ ತಟಾಕವಾಪಿ 
ಸರಸಿಜಾಕರ ಶರಧಿ 
`: ಬೆರಸಿದವು ಜಲವೂಯಂಂ 
ಧರಣಿಯಾಯಿತೆನೆ ವರ್ಷಾಸಮಯವು ROVE 


ಅಂತಸೆವ ಮಳೆಗಾಲ 

ಮಂ ತಮ್ಮ ಮೂವರುಂ 

ಸಂತಸದೆ ತತ್ಟರದೊಳಗೆ ವರಾಡಲಂ 

ಶಾಂತವರಾಗಿರ್ದ ಶರ 

ದಂ ತೋಣ್‌ ಹೊನ್ನೆಯ ಲ 

ತಾಂತದಿಂ ಹೊನ್ನಾವರೆಯ ಹೂಗಳಿಂ ॥೧೫೦॥ 


ಇರುಳು ಚಂದ್ರಿಕೆಯೊಳಗೆ 
ಭರದಿಂ ಚಕೋರಗ 
ಳುರು ಮುದದೆ ಸುಳಿವುತಿಪ್ಪವಸರದೊಳಂ 


1. ದಾರೆಡುಮವನರೆನಗೆ (5) ಯಾವೆರಡುವರೆನಗೆ (ಖ) 
2. ಶರನಿಧಿ (ಕ) 


೧೮೬ 


'ಸುರ!ನಿಧಿಯ ಪೀಯೂಷ 
ಶರಧಿಯೊಳೆ* ಮೀಂಗಳಂ? 
ತಿರೆರಾಜಿಸಿರ್ದವು8 ಶರನ್ಮುಖದೊಳು 


ಆ ಶರತ್ಕಾಲದೊಳು 
ಭಾಸುರಗುಣಪೋರ್ಗ 
ಎಸೆಗೆಯ್ದೆಜ್‌ಪೆ ಕ್ರೀಡಾಪೂಶಗೆ 
ಆ ಸಮಯದೊಳು ಯಶೋ 
ವಾಸರವಿಯೋಗಕ್ಕೆ 


ಆಸುರಂ ನೊಂದು ನಿಲಿಸುಗು ಗಮ್ಮನೆ 


ರುಮಂಗೆ ಮೌಕ್ತಿಕ ಸು 

ದಾಮ ಮನನರ್ಫ್ಯ;್ಯಮಂ 

ರಾಮಾನುಜಂಗೆ ವಂಣಿಕುಂಡಳವನುಂ 

ರಾಮವಲ್ಲಭೆಗೆ ಚೂ 

ಡಾಮಣಿಯುಮಂ ಕರ 

ಪ್ರೇಮಮಂ ಮಾಳ ಸೆ ವೀಣಾರತ್ನವಂಂ 

ಉರು ಮುಂದದಿನೋಲಗಿಸಿ 

ಕರಕಮಲಮಂ ಮುಗಿದು 

ಹಿರಿದು 4ಬಿನ್ನಹದಿಂದ* ಬಿನ ವಿಸಿದಂ 

ಸ್ಮರಿಯಿಸುವುದೆನ ನನು 

ವರದೊಳೆಂದಾತ ನಿಜ 

ಪುರದ ಪೊಜವೊಳಲಲ್ಲಿ ಬೀಳೊ ಂಡನು 

ಬರೆ ಸರಸಿಜಾಕ್ಷನುಂ 

ಧರಣೀ ತನೂಜೆಯುಂ 

ಪುರವ ಪೊರಮಂಟು )ಿ, ಬಿಲ್ಲಂಬ ಕೊಂಡು 

ಪರಮ ಪಾವನ ಚರಿತ 

ನುರುತರಗುಣಾನಿ ಸತಂ 

ಸರಸಕವಿ ಮುಖತಿಳಕನಿಂತೆಂದನು 
ಸಂಧಿ ೭ 


1, ಶರ (ಖಗ) 2, ಮಿಗಳಿಂ 3, ರ.ಜಿಸುತ್ತಿರ್ದವು (ಕ) 


ಕುಮುದೇಂದು ರಾಮಾಯಣ 


॥೧೫೧॥ 


"೧೫೨ 


॥(2೫೩॥ 


೧೫೪॥ 


೧೫೫8 


4, ಬಿನ್ನಹದಿನಂದು (ಖ,ಗ) 


ಎಂಬಿನೆಯ ಸಂಧಿ 


ಶ್ರೀ ವೀತರಾಗಾಯನವಾಃ 


ರಾಗ : ಮಧುವರಾಧವಿ ಅಡ್ಡತಾಳ 
ಪಲ್ಲವ॥ 

ಭೂ ಚಕ್ರ ಪೊಗಳ್ವಿನಂ 

ಭೂ ಚರರ ಗೆಲಿದೆಯ್ದೆ 

ಖೇಚರರ ಗೆಲಲೆಂದು ರಾಮನಿರ್ದಂ 8 


ಶ್ರೀನಿಳಯನಚಲವಾಕ್‌ 
ಶ್ರೀನಿಳೆಯ!ನುರುಯಶಃ 
ಶ್ರೀನಿಲಯ'ನಮಳಿನ ಕಳಾನಿಲಯವನು 
ಭಾನುಕಂಲತಿಲಕನ 

ತ್ಯಾನಂದದಿಂ ತಳರ್ದ 

ನಾ ನಗರಮಂ ವಾದಿಗಿರಿ ವಜ್ರನಂ Je 


ಅಜಿತಬಲರನುಪಮ 
ರ್ನಿಜಭುಜರ್ವಿಜಯರಖ 
ಲಜ್ಜಗನ್ನುತರು ಮೂವರುಂ ಲೀಲೆಯಿಂ 
ಜಮೃಗಖಗಾನೇಕ 
ಕುಜಗಹನಮಂ ಕಳೆದಂ 
ವಿಜಯಪುರದುಪವನಮನೆಯ್ದ ರವರು ॥೨॥ 


ಅಲ್ಲಿ ನೇಸರ್ಪಡಲು 

ಮಲ್ಲಿಕಾಮಂಟಿಪವ 

ನುಲ್ಲಸಿತಮಾದಕಂಕೆಲ್ಲಿ ಕುಜದ 

ಘಲ್ಲತಲ್ಲದೊಳಿರಲು 

ಸಲ್ಲಲಿತ ರಾಘವಂ 

ವಲ್ಲಭೆವೆರಸು ರತಿಪತಿಯಲೀಲೆಯಿಂ An 


| 2 (ಕ) 


೧೮೮ ಕುಮುದೇಂದು ರಾಮಾಯಣ 


ಬಳ!ಲುತಂ! ಲಕ್ಷ್ಮಣಂ 

ತೊಳಲಂತಿರೆ ವನದೊಳಗೆ 

ನಳನಳಿಸಿ ಬೆಳದ ಕದಳಿಯೆಡೆಯೊಳು 

ತೊಳಲೆ ವನಲಕ್ಷಿ ಯೆಂನೆ 

ಲಲಿತ ತನುವಾಗಳೊ 

ರ್ವಳೆ ಬರುತ್ತಿರ್ದಳವನೀಶ ತನುಜೆ ॥೪॥ 


ಈಕೆಯಿಂದ್ರಾಣಿಯೋ 

ಈಕೆ ರೋಹಿಣಿಯೋ ಮೇ 

ಣೀಕೆ ಈ ನಂದನದ ವನಲಕ್ಷ್ಮಿಯೊ 

ಈಕೆ ವಿದ್ಯಾಧರೆಯೊ 

ಈಕೆ ಸುರ ಕಾಮಿನಿಯೊ 

ಈಕೆ ಯಾರೆಂದು ಲಕ್ಷ್ಮಣ ನೋಡಿದಂ ॥೫॥ 


ಏಳಿಸಂತ್ತಿರೆ ಗತಿ ಮ 

ರಾಳಿಕಾ ಲೀಲೆಯಿಂಂ 

ಸೋಲಿಸೆ ಮೊಗಂ 3ಶರಚ್ಚಂದ್ರ*ರುಚಿಯಂ 

ಸೋಲಿಸೆ ಮನೋಜಶರ 

ಮಾಲೆಯಂ ನಯಾನಾಂಶು 

ವಕಾಲೆಯೊರ್ವಳು ಬರುತ್ತಿರಲು ಕಂಡಂ ॥೬॥ 


ಅಂತೂ ಲತಾಂಗಿ ಬರೆ 

ತಾಂ ತಮಾಲದ₹ ಮಖಕಿಗೆ 

ಸಂತಸದೆ ಸಾರ್ದು ಲಕ್ಷ ಒಇಕುಮಾರಂ 

ಕಂತುಸರಳಿಂಗಾಗ 

ಛಂತೆ ಗುಜತಿಯಾಗಿ ಸಂ 

ಭ್ರಾಂತ ಚಿತ್ತ[0] ಪಡೆದು ನೋಡುತಿರ್ದಂ ॥೭॥ 


1. ಯು (ಖಗ) 
2. ತಚ್ಚಂದ್ರ (ಕ) 
3, ದಳಂ (ಖ) 


"ಕುಮುದೇಂದು ರಾಮಾಯಣ ರಿಲೇ 


ಆ ಕುಮಾರಿಯುಮಾಗ 

ಳಾಕರ್ಣ ವಿಶ್ರಾಂತ 

ಕೇಕರದ್ಯುತಿ ಬೇಗದಿಂದ ಪೋಗಿ 

ಭೀಕರವೆನಿಪ ವಟಾ 

ನೋಕಹಮನೆಯೊಯತಿ 

ಶೋಕಾಕುಲಿತೆಯೋರ್ವಳೆಯ್ದುತಿರಲು_ ॥೮॥ 


ರಾಜಪುತ್ರಿಯ ಕಾಲ 

ರಾಜಿಸುವ ನೇವುರಕೆ 

ರಾಜಹಂಸಂ ಸೋಲ್ತು ಪೋಪಂದದಿಂ 

ರಾಜೀವನೇತ್ರನಂ 

ದೋಜೆಯಿಂ ಪೋಗಿ ವಟ 

ಭೂಜಮಂ ಮಜ್‌!ಗೊಂಡು ನೋಡುತಿರ್ದಂ! HE 


ಅಂತಾ ಮರಕೆ ಕಾಂತೆ 

ಯಿಂತೆಂದಳಾಗ[ಳ] 

ತ್ಯಂತ ಶೋಕಾಕುಲಿತೆ ಕರುಣೋಕ್ತಿಯಿಂ 

ಎಂತಾನುವಿಲ್ಲಿಗೆ ವ 

ನಾಂತರ*[ದೊ]? ಬಂದಂದು 

ನೀಂ ತಡೆಯದಣಜ*ಪಿಂತು ಲಕ್ಷ್ಮಣಂಗೆ* ICO 


ಎನೆ ಲಕ್ಷಣಂ ಕೇಳ್ದು 

ಜನಿತಕೌತುಕವಿದೇ 

ನ[ನ]ಜ್‌ಪಿಯೆ ಪೇಳ್ದ ಪಳಿದೇನನೆಂದು 

ವನಿತೆಯೆತ್ತಿರುಳೆತ್ತ 

ವನಮೆತ್ತ ಲಕ್ಷ್ಮಣ 

ಧ್ವನಿಯೆತ್ತವೆನುತವಂ ನೋಡುತಿರಲಂ ॥೧೧॥ 


1. ಗೊಂಡ ಲಕ್ಷ್ಮಣಂಗೆ (ಖಗ) 
2. ದೊಳು (ಕ) 
* ಖ ಪ್ರತಿಯಲ್ಲಿ ಪದ್ಮವಿಲ್ಲ (ಖ) 


೧೯೦ ಕುಮುದೇಂದು ರಾಮಾಯಣ 


ಇಂತೆಂದಳೀ ಪುರದ 

ಕಾಂತ ಪೃಥ್ವೀಧರನ 

ಕಾಂತೆಯಿಂದ್ರಾಣಿಯಾ ಸತಿಯ ತನಂಜೆ 

ಭ್ರಾಂತೇನೊ ನಾನೆನ್ನ 

ಸಂತಸದೆ ಸಾಕೇತ 

ಕಾಂತದಶರಥನ ಸುತಲಕ್ಷಣಂಗೆ 10೨ 


ಭರದೆ ಮದುವೆಯ ಮಾಡ 

ಲಿರೆ ದಶರಥಂ ತಪವ 

ಧರಿಸಿದಂ ತಮ್ಮ ತಂದೆಯ ನನ್ನಿಗೆ 

ಭರತಂಗೆ ಸಾಮಾ ್ರಿಜ್ಯ 

ಭರವನಿತ್ತವನಿಸುತೆ 

ವೆರಸಡವಿವೊಗಲು ರಾಮಲಕ್ಷ್ಮಣರು ೧೩8 


ಭರದಿಂದ ಕೇಳ್ದಿಂದ್ರ 

ಪುರದ ಸೌಂದರನೃಪಂ 

ಗಿರದೆನ್ನನೀಯಲಿರ್ದುದನಜ್‌ದು [ನಾಂ] 

ಪಿರಿದುಮ್ಮಳಿಸಿ ನೆವದೆ 

ಸಂರಭಿಶರನಂ ನೋನ 

ಲುರುವಿಭವದಿಂದಿಂದು ವನಕೆ ಬಂದೆ 1೧೪॥ 


ಕತಿಪಯ ಸಖೀಜನಾ 

ವೃತೆಯಾಗಿ ಬಂದಿಂದು 

ರತಿಪತಿಯ ನೋಂತು ಜಾಗರವನಿದ್ದು 

ವಂತಿಯ ಮಜ್‌ದೊಣಗಿ ಸಖಿ 

ತತಿಯಿರಲು ಬಂದೆ ನಾ | 

ನತಿ ಭರದೆ ನಟ್ಟಿರುಳೊಳೀ ಠಾವಿಗೆ ॥೧೫॥ 


ಈ ಯವಟವಿಟಪಿಯ ಕೆಳ 
ನಎವರಿಸಿ* ನೆಲಸಿರ್ದ 
ದೇವತೆಗಳೆಲ್ಲರುಂ ಕೇಳಿ ಮುದದಿಂ 


1, ವಿಟಪಿಯರ್ಕೆಳಗೆಯೂವರಿಸಿ (ಕ) 


_ ಕುಮುದೇಂದು ರಾಮಾಯಣ ೧೯೦ 


ಈ ವನಕೆ ಲಕ್ಷ್ಮಣಂ 
ದೇವನೇಳ್ಮಂದಾಗ 
ಳೀ ವಾರ್ತೆಯಂ ತಿಳಿಯೆ ಪೇಳಿ ನೀವು, ॥1೧೬॥ 


ತರುಣಿ ವನವರಾಲೆ ನ 

ಟ್ವಿರುಳು ಬಂದಿಲ್ಲಿಯಂ 

ತ್ತರ ಭವದೊಳಾದೊಡಂ ಲಕ್ಷ್ಮಣಂಗೆ 

ಅರಸಿಯಾದಪೆನೆಂದು 

ಕೊರಲನೇಣಕ್ಕಿ ತಾಂ 

ಮರಣವೆಯ್ದಿದಳೆಂದು ಮಜಿ್‌ಯದಜ್‌ಪಿ ॥೧೭॥ 


ಎಂದಾ ಮರದ ಬೀಳ 

ಲೊಂದಂ ತೆಗೆದು ಕೊರಳೊ 

ಳಂದಿಕ್ಕಿ ಸೇದಿಕೊಂಬವಸರದೊಳು 

ಬಂದು ಕೆ ವಿಡಿದು ನೀ 

ನೆಂದ ಲಕ್ಷ್ಮಣನಾನೆ 

ಬಂದೆನೆಂದೆಯ್ದೆ ತಳ್ಳೆ ಸಿಕೊಂಡಂ, ॥೧೮॥ 


ಪರಿತಂದು ತಳ್ಳೆ,ಸಿ 

ಕೊರಳಪಾಶವ ತೆಗೆದು 

ಕರಕವಂಲದಿಂ ಕಣ್ಣನೀರನೊರಸಿ 

ಧರಿಸಿ ಕೌತುಕ ಹರುಷ 

ಭರಜನಿತ ಪುಳಕಮಂ! 

ಸರಸಿಜಾಕ್ಷಿಯ ಕಯ್ಯ ಒಡಕೂ ॥೧೯॥ 


ಕೋಮಲೆಯನೊಡಗೊಂಡಂ 
ತಾಮರಸ* ಲೋಚನಂ 
ರಾಮನಂ ಜಾನಕಿಯಂಮಂ ಕಾಣಿಸಿ 


1. + ತಳೆದು (ಐ ಗ) 
2. 4 ಜಾಕ್ಷನಂ (ಕ) 


೧೯೨ 


ಆ ವರಾನಿನೀ ರತ್ನ 
ವಾ ಮಹಾಮಹಿಮರ್ಗೆ 
ಪ್ರೇಮದಿಂ ವಿನಯವಿನವಿಂತೆಯಾದಳಂ, 


ಅವರ್ಗಿದೆಲ್ಲವನಜ್‌ಪೆ 
1ಸ್ಪವಿನಯಂವಬದದಿ ಕೇ 

ಶವನಿತ್ತ ಮತ್ತಾಕೆಯಾಪ್ತಜನವು : 
ಕುವಲಯಕಾಕ್ಟ್ರಿಯನಜಸ 
ಲವರವರ್ತಮತವಮಂಗೆ 

*ಯಾವನವ ನೋಡುತಿವರಂ ಕಂಡರಂ 


ಬಂದವರ್ಬಲಕ ಷ್ಣ 

ರೆಂದವರ್ಪೊಗಿ ಭರ 

ದಿಂದ ಪೃಥಧ್ವೀಧರಂ್‌ಗಜ್‌ಪಲೊಡನೆ 
ಅಂದಾತನತಿ ಹರುಷ 

ದಿಂದ ಬಂದೆಜಗಿಯಾ 


ನಂದದಿಂ ನಿಜನಗರಿಯಂ ಪೊಗಿಸಿದಂ 


ರಾಮನುಂ ಸೀತೆಯುಂ 

ತಾಮರಸನೇತ್ರನುಂ 

ಪ್ರೇಮದಿಂದಾ ವಿಜಯಪುರವ ಪೊಕ್ಕು 
ರಾಮಣೀಯಕ ಯಶ 
ರ್ಭ್ಧೂಮಹಿತರಖಿಳಸುಖ 

ಧಾಮರಿರೆ ಮತ್ತೊಂದು ಶುಭದಿನದೊಳು , 


ಭರದೆ ವನಮಾಲೆಗಂ 
ಸರಸಿಜಾಕ್ಷಂಗಿರದೆ 
ಪರಿಣಯನಮಂ ವನಾಡಿ ಸುಖದಿನಿರಲಂ 


1. ವಿನಯದಿಂ (ಕ) 
೩, ದನವ ನೋಡುತ್ತಲಿವರಂ (ಕ) 
3, ಗೆಜಗ (ಖ) 


॥೨೦॥ 


॥೨()॥ 


॥.೨೨॥ 


॥.೨೩॥ 


'ಕುಮುದೇಂದು ರಾಮಾಯಣ 


ಚರನೋರ್ವನತಿವೀರ್ಯ 
ಧರಣಿಪತಿ ಕಳಿಪೆ ಚೆ 
ಚ್ಚರ ಬಂದು ಪ ಓಥ್ವೀಧರನ ಕಂಡನು 


ನಿರುಪಮ ಬಲಾಚ್ಯುತರ 
ಚರಣನಿಕಟದೊಳಿರ್ದ 

ಧರಣಿಪತಿ ಪ ಥ್ವೀಧರಂಗಾಗಳು 
ಚರನೆಂದನಿಂತೆಂದು 

ಭರತನಂ ಗೆಲಲೆಂದಂ 

ಭರದಿನತಿ ವೀರ್ಯನ ಓಪನೆತ್ತಲಿರ್ದಂ ಸ 


ಧರೆಯ ಭೂಪರನೆಯ್ದೆ 

ಬರಿಸಿ ನಿಮ್ಮಲ್ಲಿಗಾ 

ದರದೆ ಕಳುಹಿದೌನೆನ್ನನದು* ಕಾರಣಂ 
ಇರದೆ ಬಹುದೀಗಳಿಂ 
ತರವರಿಸದೆಂಬುದುಂ 

ಸರಸಿಜಾಕ್ಸಂ ನಗಂತ್ತಿಂತೆಂದನಂ 


ಅರಿನೃಪಂ ಬಪ್ಪುದಂ' 
ಭರತನಜ್‌ವನೆಯೆನಲು 
ಚರನೆಂದನಾಗಳತಿ ವಿನಯದಿಂದ 
ಚರನ ಕಳುಹಿದಡವರ 

ಪರಿಹರಿಸಿ ತಗುಳ್ಳೆಮ್ಮ 

ಪುರಕೆತ್ತಿ ಬರೆಂತಿರ್ದಪಂ ಕೋಪದಿಂ 


ಚರಣಕೆಜಗುವುದೆಂದಂ 
ಚರರ ಕಳುಹಿದಡವಜ 
ಪರಿಹರಿಸಿ ತಗುಳ್ಳನೆಂಬೀ ಕೋಪದಿಂ ' 


1. ಪತಿಕರನ (ಕ) ಪೃಥ್ವೀಧರನಂ (ಖ) 
2. ನದು (ಖ) 
19 


೧೯೩ 


॥೨೪॥ 


॥೨೫॥ 


॥೨೬॥ 


॥೨೭॥ 


೧೯೪ 


ಧರೆಯ ಭೂಪರನೆಯ್ದೆ 
ತರಿಸಿಯತಿ ವೀರ್ಯ ಭೂ 
ವರನೆತ್ತಿ ನಡೆಯಲಂ`ದ್ಯುಕ್ತ'ನಾದಂ 


ಧರೆ ನೆಜೆಯದತಿವೀರ'|್ಯ 

ಧರಣಿಪಾಲಕನ ಗಜ 

ತುರಗರಥ ಭಟ ಚಮೂಚಕ್ಕಬಲಕೆ 
ಭರತನಂ ಗೆಲುವುದೊಂ 

ದರಿದಲ್ಲ ಸಂಗರದೊ 

ಛೊರಸಿ ಮುಕ್ಕುವನೆಮ್ಮ ನ ಪನೆಂಬುದುಂ / 


ಇರದೆ ಸಮುಚಿತವಸಃ 

ಪರಿತೋಷವಂ ಮಾಡಿ 

ಚರನ ಬೀಳ್ಕೊಟ್ಟು ಪೃಥಿ ೀಧರನ ಪಂ 
ಭರದೆ ಲಕ್ಷಿ ಧರಂ 

ಗುರು ಮುದದಿನೆಂದನಾಂ 
ಪರಿಹರಿಸುವೆಂ ಕಾದಲೀಯೆನವರಂ 


ದರಹಸಿತಪದನಸರ 

ಸಿರುಹನಾಗಿಯೆ ಕ ಷ್ಣ 
ನಿರವೇಳ್ಜುಪೃಥಿಿ ಸೀಧರನನಲ್ಲಿಯೆ 
ತರವೇಳ್ದು ರಥಮೂ 

ವರುಮೇಜ್‌ ಮುನ್ನಿನಂ 

ತಿರೆ ವಿಜಯಪುರದಿಂದ ಪೊಜಮಟ್ಟರಂ 


ಅಂತು ಮೂವಜುಮೇಲಳಕ 
ಸಂತಸದೆ ರಥವನ 


ಲ್ಲಿಂ ತಳರ್ದು *ಜಾನಕಿಬಲಾಚ್ಯುತರು [ಗಳ್‌] 


pd 


x 
2. ಚತುರಂಗ ಮೂಚಕ್ರ (ಐ) 
3. ಜನಕಸುತೆ (ಖ ಗ) 


ಕುಮುದೇಂದು ರಾಮಾಯಣ 


nH dO 


॥೨೯॥ 


॥೨.೦॥ 


॥೩.೧॥ 


ಕುಮುದೇಂದು ರಾಮಾಯಣ ೧೯೫ 


ಪಿಂತಿಕ್ಕ ವಿಜಯಪುರ 

ಮಂ ತಡೆಯದೆಯ್ದಿ ದ ; 

ರ್ಮೂಂತೆ ನಂದ್ಯಾವರ್ತ 1[ದಾರಾಮಮಂ)]: : 15,೨॥ 
RN 


ಪುರದ ಜೆ ಎತ್ಕಾಲಯದೊ 
ಳಿರೆ ರಾಮನುಂ ಸೀತೆ 

ಯಿರಲು ಲಕ್ಷ ಒಣನಣ್ಣನನಂವಂತದೊಳು 
ಭರದಿಂದ ಪೋಗಿ ಚೆ 
ಚ್ಚರಮಾಗಳತಿವೀರ್ಯ 


ನರಮನೆಯ ದಾರವಟ ಶವನೆಯ್ದಿ ದಂ NAAN 


ಅರಮನೆಯ ಪೊಕ್ಕು ಚೆ 

ಚ್ಹರಮಂವಂಗೆಜಗದಿರೆ | 

ವರವಜ್ರಶೈಲದಂತಿರ್ದೆಂದನು 

ಭರತ ಭೂಪತಿಯೆತ್ತಿ 

ಬರುತಿರ್ದಪಂ ಬಂದು | 
ಶರಣೆಂದೆಜಗಂ ನೀಂ ಬದುಕಬಲ್ಲರೆ ॥೩,೪॥ 


ಅಳಿಗಂಡುತನವನೆ 

ಯ್ದುಳಿದು ಭರತೇಶ ರನ 

ಚರಣನಳಿನಕ್ಕೆಜಗು ಬಂದೀಗಳೆ 

ಬಳಿಸಿಕೊಂಡಿರ್ದವಜ 

ಬಳವ ನೀ ನಚ್ಚದಿರು 

ಹಲವು ಮೀಂಬುಳರವಿಗಿದಿರ್ಜಿದಪುವೆ ॥೩೫॥ 


-3ಹಿಡಿದಿರ್ದ ಕೂರಸಿಯ* 
ಜಡಿದು ಲಕ್ಷ್ಮೀಧರನ 
ಹೊಡೆಯಲೆಂದತಿವೀರ್ಯನನುಗೆಯ್ಯಲು 


1. ಪುರವ ರಾಮಂ (ಕ ಖಗ) 
ಪ. ಪಿಡಿದ ಕೂರಸಿಯಿಂದ (ಖ ಗ) 


೧೯೬ 


ಕುಮುದೇಂದು ರಾಮಾಯಣಿ 


ತಡೆಯದಾಗಳಕೆಯ್ಯ 
ಪಿಡಿದೊತ್ತೆ `ಬಾಹ್ವಾಯ' 
ಹೊಡೆದು ಹೆಡೆಗುಡಿಯ ಕಟ್ಟಿ  ದನಾತನಂ ALI 


ಬಳಸಿರ್ದ ಭೂಪರಳ 

ವಳಿದು ಕಳವಳಿಸಿಯಾ 

ಗಳೆ ತೆರಳ್ಹೋಡೆ ಬೆಲ್ಲೆ 2ರಳೆಗಳಿನೆ3 

ಜಳಜಾಕ್ಷನಾತನಂ 

ಬಲದೇವನಲ್ಲಿಗಿರ 

ದೆಳೆದಂ ತಂದಂ ತೊತ್ತ ತಪ್ಪಂದದಿಂ ॥೩೭1॥ 


ಕಂಡು ಜಾನಕಿಯುವಂಂ 

ಗಂಡುಗಲಿ ಬಲನುಮಂ 

ಚಂಡ ಕೋದಂಡದ ೈಯಂಗಳುವಂನು 

ಪುಂಡರೀಕಾಕ್ಷನಂ 

ಚಂಡಕರಕುಲದಪ್ರ 

ಚಂಡಬಲ ಕ ಷ್ನರೆಂದಣದನಾತಂ, ॥೩೮॥ 


ಅತಿವೀರ್ಯನಾಗಳೇ 

ಹತವೀರ್ಯನಾಗೆ ಪದ 

ಶತಪತ್ರಯಂಗಳಕ್ಕೆ ಬಂದೆಜಿಗಲು 

ವಿತರಿಸಿದ ವಿನಯಂವಂಂ 

ವಿತರಣಯುತಂ ರಾಮ 

ನತಿ ವಬದದೆ ಮೆಂಚ್ಚಿದಂ ಲಕ್ಷ ಒಣಂಗೆ ॥೩೯॥ 


ಭರತಂಗೆ ಬೆಸಕೆಯ್ದ 
ಪ್ರರದೊಳಗೆ ಮುನ್ನಿನಂ 
ತಿರೆ ಸುಖದಿನಿಪ್ಪುದೆಂದಭಯವೀಯೆ 


1. ಬಾಯಿಪಾಯ (ಖ) 
2, ಬೆಳರಳಗಳೆನೆ (6) 


ಕುಮುದೇಂದು ರಾಮಾಯಣ ೧೯೭ 


ಕರಯುಗಗಳಂ ಮುಗಿದು 
ಚರಣಯಂಗಳಕೆ ಜಿಗಿ 
1ಭ್ರರದಿ!ನತಿವೀರ್ಯ ಬಿನ್ನೈೈಸುತಿರ್ದಂ,” ॥೪೦॥ 


ಇರಲಾಸೆ *ಬಿಟ್ಟುದೀ* 

ಪುರದಾಸೆ ಬಿಟ್ಟುದಾ 

ದರದಿನಾಂ ಮಾಡುವೆ ತಪೋರಾಜ್ಯ್ಮವಂಂ 

ಎರೆವುದೀ ರಾಜ್ಯಮಂ 

ಕರುಣಮುಳ್ಳೆವರ್ಗೆಂದು 

ಬಲನಂಮಚ್ಯುತನ ಬೀಳ್ಕೊಂಡಂ ಪೋದಂ ॥೪೧॥ 


ಇತ್ತಲಾತನ ಸಂತಂ 

ಗಿತ್ತು ವಿಜಯರಥಂಗು 

ದಾತ್ತ ಚಿತ್ತಂ ಸಕಲಸಾಮ್ರಾಜ್ಯಮಂ 
ಉತ್ತಮಯಶಂ ದಿಶೋ 
ಭಿತ್ತಿಯನಂ ಧವಳಿಸಲು | 
ಮತ್ತುಳಿದ ನೃಪರಿಗಭಯವನೆ ಕೊಟ್ಟಂ ॥೪೨॥ 


ಚತಂರಂಗಬಲಸಹಿತ 
ನತಿವೀರ್ಯನೊಳ್ಳೂಡಿ 
ುತುಲಬಲ ಭರತನೊಳ್ಕಾದಲಿರ್ದ 
ಕ್ಷಿತಿಪತಿಗಳೆಲ್ಲರುಂ 
ನತರಾಗೆ ಬಂದಂ ರಘು 
ಪತಿಯವರ್ಗಂ ಮುದದಿನಭಯವಿತ್ತಂ 8೪೩॥ 


ಭರದಿಂದವರ ವಜ್ರ 
ಧರ ವಿಜಯಭದ ಕೇ 
ಸರಿ ನಂದನಾರಾತಿವೀರ್ಯರೆಂಬ 


1. ಭರತ (ಖ) 
2. ಬಿಟ್ಟಡಿ (ಖ) 


“೧೯೮ 


1. ಲಂಬೋದರೋಷ್ಮರ (ಖ ಗ) 


ಧರಣ'ಲಂಭೋಷ್ಮನಿ 
ಷ್ಮುರ! ವಾರಿದತ್ತನೆಂ 


ಬರಸಂಗಳುಬಂದೆಅಗಿ ಬೀಳ್ಕೊಂಡರ್ಕು 


ಅತಿವೀರ್ಯನಾತ್ಮಭವೆ 
ರತಿಮಾಲೆಗಂ ಜಗ 


ನ್ನುತ ಲಕ್ಷ್ಮಣಂಗವಾ ಪ್ರರವರದೊಳು 


ವಿತತ್‌ಮಂಗಳ ಪಟಹ?೫ 
ರುತಿಯೆಸೆಂೆಂ ಪರಿಣಯನ 


ಮತಿ ವಿಭವದಿಂದಾಗ ಸುಖದಿನಿರ್ದಂ. : 


ನಿಲ್ಲದೆ ಬಲಾಚ್ಯುತರು 

ಬಿಲ್ಲಂಬಂಗಳ ಕೊಂಡು 

ಸಲ್ಲಲಿತ ವೆ ದೇಹಿವೆರಸು ಮುದದಿಂ 
ಅಲ್ಲಿಂ ತೆರಳ್ಳುತ 

ಮ್ಮೊಲ್ಲರುಂ ಪುಗುತಂದ 
ರುಲ್ಲಸತ್ಕೇವಕಾಂಜಲೀಪುರವಂಮಂ 


ಅಂದಾ ನಗರದ ಶ 

ತ್ರುಂದಮ ನೃಪಾಲಕನ 
ಸೌಂದರಿಗೆ ಕನಕಾಭೆಯೆಂಬಳಿಂಗೆ 
ನಂದನೆಯುದಯಿಸಿದ ತ್‌ 
ಛೆ ೈಂದರ್ಪೆಚಾಪಲತೆ 


ಯಂದದಿರೆ ಜಿತಪದ್ಮೆಯೆಂದು ಕೇಳ್ದು 


ತರುಣಿ ಹಂಟಿ ದ ದಿನಂ 
ವರಶಸ ೈಶಾಲೆಯೊಳಂ 


ಧರೆಹೊಗಳುಲುದಯಿಸಿತು ಶಕ್ಟ್ಯಾಯುಧಂ 


ಭರದಿನದಜ್‌ಂದಿಡಲ 
ದಿರದೆ ಪಿಡಿದಾತನೇ 
ವರನಾಕೆಗೆನೆ ಕೇಳ್ದು ಲಕ್ಷೀಧರ್ಲೂ 


ಕುಮುದೇಂದು ರಾಮಾಯಣ 


॥೪೪॥ 


8೪೫॥ 


॥೪೮॥ 


॥1೪೭॥ 


॥೪೮॥ 


2. ಮಾಗಲ್ಬಟಹ (ಖಗ) 


'`ಕುಮುದೇಂದು. ರಾಮಾಯಣ ಕ ೧೯೯ 


ಪುರದ ನಂದನದೊಳೂ 

ದಿರೆ ರಾಮನಂಂ ಸೀತೆ 

ಯುರು ಮುದದೆ ಪೊಜಮಟ್ಟು ಲಕ್ಷ್ಮೀಧರಂ 

ಅರಮನೆಯನೆಯ್ದಿ ಪೊ 

ಕ್ಕಿರದೆ ಶಕ್ತಿಯ ತರಿಸಿ 

ಭರದಿನದ ಪಿಡಿದನಿಡೆ ಶತ್ರುಂದಮಂ 1೪೯ 


ಅಣಾದು ಲಕ್ಷ್ಮೀಧರಂ 

ಗೆಜಗಿ ಶತ್ರುಂದಮಂ 

ನೆಜ್‌ ತನ್ನ ಚತುರಂಗ ಸೇನೆ ಸಹಿತಂ 

ಪೊಲುಮಟರ ), ಬಂದು ನಾ 

ಡೆಜ್‌ಯ ರಾಮನ ಪದ 

ಕೈಜಗಿಯರಮನೆಗೆಯೊಡಗೊಂಡು ಪೋದಂ non 


ಜಿತಪದ್ಮೆಗಂ ಗುಣೋ 

ನ್ನತ ಲಕ್ಷ್ಮಣಂಗಮ 

ತ್ಯತಿಶಯದಿನಾಯ್ತೂ ಪುರದೊಳಗೆ ಮದುವೆ 

ಅತಿಬಲರು ಅಖಿಲಗುಣ 

ಯುತರಾ ಪುರದೆ ತಳರ್ದು 

ಮತಿಯತರ್‌ ಪೂರ್ವಾಭಿಮುಖವಾದರು ॥೫೧॥* 


ವಂಶಸ್ಥಳೀಪುರದ 

ವಂಶಸ್ಥಾಳಾದ್ರಿಗಿನ 

ವಂಶಾಧಿಪರ್ಮುನ್ನಿನಂತೆ ಬಂದಂ 

ಸಂಶಯದಿ ತಮತಮಗೆ 

ಹಿಂಸಾತಿ ಭೀತಿಗೆ ಜ 

ನಂ ಸೆಡೆದು ಕೂಡೆಯೋಡುತ್ತಿರ್ದುದು ॥೫೨॥ 


ತಮತಮಗೆಯಂದು* ಸಂ 
ಭ್ರಮದಿ ನೋಡುತ್ತಿರಲು 
ಕಮನೀಯ ಮಹಿಮರಂತೆಂದರವಗೆ 


* ಈ ಪದ್ಯ "ಖಗ' ಪೃತಿಗಳಲ್ಲಿ ಇಲ್ಲ 1. | 


೨೦೦ 


ನಿಮಗಿದೇ ಕಾರಣಂ 
ಸಮನಿಸಿತು ಭೀತಿಯೆನೆ 
ಕೃವಂಕಮಲಕೆಣಗಿಯಂದೊರ್ವನೆಂದಂ 


ಇಂದಿಂಗೆ ಮೂಯಿದಿನ 
ಬಂದಲ್ಲಿಗಸುರವಡೆ. 

ಯೊಂದಾಗಿ ನೆರೆದು ಗಿರಿವರದ ಮೇಲೆ 
ನಿಂದಾ ಗರ್ಜಿಸುವುದೇ 
ನೆಂದಜ್‌ಯೆವದನಿಲ್ಲಿ 


ನಿಂದು ಪೇಳ್ವಾಗ *ನಡುಗಿತ್ತು ದೇಹಂ 


ಇದ ವಿಚಾರಿಸಂವೆವೆಂ 
ದದಿರದಾಗಿರಿಯಂನತಿ 


ವುದದೆ ಮೂವರಂುಮೇಜ್‌ನ ನೋಳ್ಸಾಗಳು 


ವಂದರದನಿ ಸಿಂಹಶರ 
ಭದ ನೆರವಿಯಂಂ ಭಯ 
ಪ್ರದವೆಂನಿಪ ಶಾರ್ದೂಲಜಾಲಮಿರಲು 


ಬಾಳಂಬಿಟ್ಟಲಂ ರಂಂಡ 
ಮಾಲೆ ತಿ ಶೂಲ ಬಿ 


ಟ್ವಾಲಿ ಡಮರುಗ ಕೊರಳ ಕರಂಳವರಾಲೆ 


ಹಾಳೊಡಲು ಹಣ'ದ ತಲೆ 
ಕಾಳೆದಂಷ ದೊಳೆ ಭೇ 
ತಾಳೆಜಾಲಂ ನೆರೆದು ಬರುತಿರ್ದದಂ 


ಕಾಳರಾತ್ರಿಯ ತೆಜದೆ 

ಕಾಳಿಕಂಕಾಳಿ ಭೇ 

ತಾಳಿ ಚಂಡಾಳಿ ಚಾಮುಂಡಿ ಚಂಡಿ 
ಶೂಲಧಾರಿಣಿಯೆಂಬ 

ಕಾಳೋರಗದ ಕೊರಳ 

ಮಾಲೆಯ ಪಿಶಾಚಪರಿಕರಮಿರ್ದುದು 


NN 


 ನದಿಹಿತು (ಖ) ನಡುಗಿಹಿತು (ಗ) 


ಕುಮುದೇಂದು ರಾಮಾಯಣ 


S28 


॥೫೪॥ 


॥೫೫॥ 


87೬8 


HAL 


ಕುಮುದೇಂದು ರಾಮಾಯಣ ೨೦೧ 


ಕೊಂಬು ಡಮರುಗ ಡವುಡೆ 

ಶಂಬಕ ಕಹಳೆ ಢಕ್ಕೆ 

ಟೊಂಬುಳಿ ಕರಡೆ 3ಜಗುಟೆಜರ್ಶುರಿಗಳಿಂ! 

ಕುಂಭಿ ಕುಕ್ಕುಜ್‌ದಾರ್ದ 

ಳುಂಬಮಾಗಿರೆ ಗಿರಿನಿ 

ತಂಬದೊಳಂ ರಾಕ್ಷಸರು ನೆರೆದಿರ್ದರು IAC 


ಕೆಲರು ಕೊಲುಕೊಲ್ಲೆನುತ 

ಕೆಲರು ಹೊಡೆ ಹೊಡೆಯೆನುತ 

ಕೆಲರು ತೆಗೆತೆಗೆ ಹಿಣಿಲುಗರುಳನೆನುತ 

ಕೆಲರು ಕೆಡೆಕೆಡೆಯೆನುತ ; 

ಕೆಲರು ತೊಲತೊಲಗೆನುತ 

ಉಲಿಯುತಿರ್ದುದು ಶಾಕಿನೀಸಂಕುಲಂ 1೫೯॥ 


ಕತ್ತಲೆಯ ಮೊತ್ತದೊಳು 

ಸುತ್ತಿ ಕಾಳ್ಗಿಚ್ಚು 8ಬರೆ3 

ಪತ್ತಿ ಗರ್ಜಿಸೆ ಭೂತಭೇತಾಳರು 

ಕಿತ್ತಕೂರಸಿವೆರಸು 

ಮುತ್ತೆ ದಾನವಕೋಟಿ 

ಯೆತ್ತೆತ್ತ ನೋಳ್ಪಡಂ ಭಯಂಮಾಗಿರೆ 1೬೦॥ 


ಬಿಲ್ಲನೇಜ್‌ಸಿಕೊಂಡು 

ವಿಲ್ಲದೆ ಬಲಾಚ್ಯುತರು 

ಸಲ್ಲಲಿತೆ ವೈದೇಹಿ ನಡುವೆ ಬರಲು 

ಬಲ್ಲಾಳ ಳೇಜಖದ 

ತ್ತಲ್ಲಣಿಸದಾಗಿರಿಯ 

ನಲ್ಲಿ ಕಂಡರ್ದಿವ್ಯಮುನಿಪತಿಯನು ೬೧॥ 


ಮಣಂನಿಪತಿಯ ಯೋಗಮಂ 
ದನುಜನೊರ್ವಂ ಜನ್ಮ 
ಜನಿತ ವೆ ಬರದೆ ಕೆಡಿಸಲೆಂದು ಬಂದು 


1. ಚಕ್ಕುಜ್ಜರಿಗಳಿಂ (ಕ) 2. ಪರೆ (ಖ) 


೨೦೨ 


ಇನಿತು ವೆ ಕುರ್ವಣೆಯ 
ಜನಿಯಿಸಿದನೆಂದಂ'ತ 
ಮ್ಮನಿಬರುಂ] ನೋಡುಶಿರ್ಪವಸರದೊಳಂ 


ಸತಿಯ? ಕೆಂಡದ ಮಳೆಯ 
ಕಲಕಿಯಂತಿರೆ ದಾನವರು 

ಬಜಸಿಡಿಲ ಕಡುಪಿಂದ ಗುಡುಗಡಂಸುತ 
ನೆ೫ಹ ಮುನಿಯ ಮೇಲೆಣಗಿ 

ಲಲಿತ ಕುಂಕುಮರಸದ 

ತೆಣದೆ ಶೀತಲಮಾಗೆ ಶೀವ್ರಾನಲಂ 


ಆಗಳಸುರನ ಕಂಡು 

ಬೇಗದಿ ಬಲಾಚ್ಕುತರು 
ಸಾಗರಾವರ್ತ ವಜ್ರಾವರ್ತವಂಂ 
ಬೇಗದಿಂದೇಜ್‌ಾಸಿ ದಿ 

ಶಾಗಜಂ ಪೆಳಅಲಿಂ 

ಬಾಗಿ ಭರದಿಂ ನೀವಿ ಜೇವಡೆದರು 


ಕಡುಪಿಂದ ಬಿಲ್ಲ ಜೇ 

ವಡೆಯೆ ಬಲಕೇಶವ 
ರ್ಪೊಡವಿಯದಿರಿತು ಫಣಿಪತಿಯಳುಕಿದಂ 
ನಡುಗಿದಂ ಕಮಠಪತಿ 

ಸೆಡೆದವಾ ದಿಗ್ಗಜಂ 

ಕಡಲು *ಕದಡಿತ್ತು3 ಸುರರಳೆವಳಿದರಂ 


ಭರದಿನಗ್ನಿಪ್ರಭಂ 
ವರ ಬಲಾಚ್ಯುತರ ಕೂ 
ಡಿರದೆ ವೆ ಕುರ್ವಣೆಯನಂಳಿದು ಪೋಗೆ 


1. ನಮ್ಮನಿಬರುಂ (ಖ) 
2. ಕಣ್‌ ಯ (ಖ) ಧಜ್‌ಯ (ಗ) 
3, ಕದಡಿದವ (ಖ) 


ಕುಮುದೇಂದು ರಾಮಾಯಣ 


॥೬೨॥ 


॥೬೩.॥ 


॥೬೪॥ 


॥೭೫%॥ 


ಕುಮುದೇಂದು ರಾಮಾಯಣ | ೨೦೩ 


ಪರಮವಬನಿಗಾಗಳೆಂ 
ತಿರೆ ಪುಟ್ಟೆ ನವಲಬ್ಬಿ 
ಸುರ ಪುಷ್ಪವೃಷ್ಟಿ ನಭದಿಂ ಕಜ್‌ಯಲಂ | ॥೬೬॥ 


ಈ ಮಹೋಪಪ್ಲ್ಸವಮ 

ನೀ ಮಹಾತ್ಮರಿವರ್ಗೆ 

ಭೂಮಂದರದ ತೆಖದಿನಿರ್ದರೆಂದು 

ರಾಮಾಚ್ಯುತರ್ಬಂದಂ 

ಭೂಮಿಜೆವೆರಸು ಕರ 

ಪ್ರೇವಂದಿಂ ಮೂವೆ ಬಲಗೊಂಡಾಗಳು nL. 


ಸ್ತೂತಿ ಶತಸಹಸ್ರದಿಂ 

ಸ್ತುತಿಗೆಯ್ದು ಮುನಿಚರಣ 

ಶತಪಶ್ರಯುಗಳಕ್ಕೆ ಸರ್ವಾಂಗದಿಂ 

ನತರಾಗೆ 3ಮುದದೆ ಸವಯಂ 

ಚಿತ ಕೋಷ್ಮದೊಳು ಳ್ಳ 

ರ್ದತುಲ ಬಲರಿರಲಿತ್ತಲಾ ಪದದೊಳು 1೬೮8 
ಅಮರಕುಸುಮಾಸಾರ 

ಮಮರದುಂದುಭಿ ನೆಗಳ್ಹ 

ವಮರ *ಜಯಶಬ್ದಕೆಳಸುವ* ವಕಾರುತಂ 

ಸುಮನಿಸಲು ನಾಲ್ಕು ತೆಜ 

ದಮಂರಸಂಕುಲವೆಯ್ದೆ 

ವಿಮಲಕೇವಲಿ ಪೂಜೆಗೆಯ್ತಂದರು ॥೬೯॥ 


ಆಗಳಗ್ನಿ ಪ್ರಭಂ 

ಬೇಗದಿಂದೆಯ್ತಂದಃ 

ರಾಗದಿಂದರ್ಚಿಸಿ ವಿನಮ್ರನಾಗಿ 

ಯೋಗೀಂದ್ರರಂ ಹರುಷ | 

ವೇಗದಿಂ ಸ್ತುತಿಯಿಸಿ ಜಿ 

ನಾಗಮಮನಜ್‌ದು ಸದ್ದ ಷ್ಟಿಯಾದಂ Lon 


1, ಮುಳಿದೆ (ಖ) 2. ಜಯಜಯ ಶಬ್ದ ಬೀಸುವ (ಖ) ಜಯಶಬ್ದ ಬೆಳೆಸುವ (ಗ) 


೨೦೪ 


ಅಂತಿದಂ ರಾಘವಂ 

ಸಂತಸದಿ ಕಂಡು ಮುನಿ 

ಕಾಂತರಂ ದೇಶಭೂಷಣನಾಮರಂ 
ಕಂತುವಿಜಯರನಾಗ 

ಳಿಂತೆಂದು ಬೆಸಗೊಂಡ 
ನಂತರಂಗದ ಭಕ್ತಿ 3ಕಣ್ಮಲೆ!'ಯಲು 


ಗರುಡಪತಿಯೆಯ್ವಂದು 

ವರ ಮುನೀಂದ್ರರ ಚರಣ 
ಸರಸಿರುಹವನರ್ಚಿಸಿ ಹರುಪದಿಂ 
ಭರದಿಂದೆಣಗಿ ಬಳಿಕ 

ನಿರುಪಮ ಬಲಾಚ್ಯುತರ 
ಧರಣೀತನೂಜೆಯಾ ಚರಣಕೆಅಗಿ 


ಭರದಿನಗ್ನಿಪ್ಪಭಂ 

ದುರಿತಕ್ಕೆ ಚೆಚ್ಚರದಿ 

ನುರುತರ ಮಹೋಪಸರ್ಗವ ಮಾಡಿದಂ 
ಗರುಡ ನಿಂತೇಕೆಮಗೆ 

ಹಿರಿದು ಭಕ್ತಿಯ ವಕಾಳ್ಪೆ 

ನೆರೆದವರು ತಿಳಿಯೆ ಬೆಸಸುವುದೆಂಬುದಂಂ 


ದೇಶಭೂಷಣನಾಮ 
ಧೇಯರೆಂದರ್ಜಗದ 

ಧೀಶಂಗೆ ರಾಮಚಂದ್ರಂಗಾಗಳು 

ಈ ಸಂಸರಣಮಹಾ 
ಪಾಶದೊಳ್ಳಿಲಿಕಿದ 

ರ್ಗಾಸುರವೆಂ ಹಗೆಗಳುಂ *ಕೆಳೆಗಳಿಂದು* 


ಹ ಾವತಾವಾಗಾಘ:)ಘೌಸಗಉ;"್ಬಹಾರತ್ತ ಕ 


*೭೧, ೭೨ರ ಕ್ರಮ ಅದಲು ಬದಲು 
1 ಕಣ್ಣೆಲೆ (ಗ) 
2 ಕೇಳ್ಕೇಳೆಂದಂ (ಖ) 


ಕುಮುದೇಂದು ರಾಮಾಯಣ 


॥೭.)॥ 


॥೭೨॥* 


Lan 


॥೭.೪॥ 


ಕುಮುದೇಂದು ರಾಮಾಯಣ ೨೦೫ 


ಅತುಲಿತಾರಿಷ್ಟಪುರ 

ಪತಿ ಪ್ರಿಯವ್ರತನೃಪನ 

ಸುತೆಗೆ ಪದ್ಮಾವತಿಗೆಯಮಳ್ಗಳಾಗಿ 

ನುತ ರತ್ನರಥನುಮು 

ನ್ನತಚಿತ್ರರಥನೆಂಬ 

ರತುಲಬಲವಿಕ್ರಮರ್ಸುತರಾದರು ॥೭೫॥ 


ನಿರುಪಮಚರಿತ್ರತ 

ದೃರಣಿಪಾಲಕನ ಕೇಳಿ 

ಯರಸಿ ಕನಕಾಭೆಗವಂುಮಂದ ವಾಕ್ಯಂ 

ಪಿರಿಯಮಗನಾದನಿವ 

ರಿಗೆ ಸುಖದಿನೊಂದಂ ದಿನ 

ತರಿಸಿ ಮೂವರು ಸುತರನವರ ತಂದೆ ॥೭೬॥ 


ವಸುಮತಿಯ ಹಚ್ಚೆ ನಿರ 

ಎಸಿಯವರ್ಗೆ ಕೊಟ್ಟು ತಾ 

ನೆಸೆವ ತಪಮಂ ಕೊಂಡು ಪೋದನಿತ್ತ 

ಒಸೆದು ಸಾವಕ್ರಾಜ್ಯದೊ 

ಳ್ಚಸರಿಸೆ ಯಶೋಲತೆಯ 

ರಸುಗಳಾಗಿರ್ದರಿಂತೀ ಮೂವರು. ' ॥೭೭॥ 


ಅಂತಮಂಲಳ್ಗ 'ಳಿಗೆಃ ಕೋಪ 

ವಂಂ ತಳೆದನುಂದರಂ 

ಕಾಂತೆ ಶ್ರೀಪ್ರಭೆಯ ದೂಸಖ್‌ನವಜಸೊಳಂ 

ಭ್ರಾಂತಚಿತ್ತಂ ಕಾದ 

ದಂತವರ್ಮುಳಿದು ದೇ 

ಶಾಂತರಮಂನಾತಂಗೆ ಮಾಡಿಸಿದರು ॥೭೮॥ 


ಕಾದಿ ಸೋಲ್ತಲ್ಲಿ ತನ 
ಗಾದಳಲಿನಿಂ ಪೋಗಿ 
ಕಾದಲಂ ಕೈಕೊಂಡು ಪಂಚಾಗಿ ಯಂ 


1 ಳೀಕೆಗೆ (ಕ) 


೨೦೬ ಕುಮುದೇಂದು ರಾಮಾಯಣಿ 


ಆದರದೆ ನೆಗಳ್ಳು ಸ 
ತ್ತಾದಿವಿಜ ಲೋಕದೊಳ 
ಗಾದನಗ್ನಿಪ್ರಭಂ ಜ್ಯೋತಿರವಂಣಂ 8೭೯॥ 


ನುತರತ್ನ`ರಥ*ನುಮಂ 

ನ್ನತಚಿತ್ರರಥನಂವ್ಲೂ 

ರ್ಜಿತತಪಶ್ಚರಣದಿಂ ತನಂವನಂಳಿದಂ 

ಅತಿಶಯಾ*ಮರರಾಗಿ* 

8ಸುಖಿವಡೆದು ಬಂದಿಲ್ಲ 

ವತರಿಸಿ ಸಿದ್ಧಾರ್ಥಮೆಂಬಾ ಪುರದೊಳೆಂ Son 


ಸಂಧಿ ೮ 


We a A 
2. ರದಿನಾಗಿ 
3, ವೈರಿ (ಬಗ) 


ಸಂಧಿ ೯ 


ಶ್ರೀ ವೀತರಾಗಾಯ ನವಂಃ 
ರಾಗ : ಧನ್ಯಾಸಿ 
ಪಲ್ಲವ ॥ 


1251) ದಾಯತ ಸೂರಿಯಹಾಸಾಸಿಯ 
ಕೊಂಡಾ ಶಂಬುಕಖರದೂಷಣರನು 
ಗಂಡಾಗಲೆ ಕೊಂದನು ದಶರಥರಾಮನನುಜನಂ ಲಕ್ಷ್ಮಣನು 


ಶ್ರೀಯುತೆ ಜಾನಕಿಲಕ್ಷ್ಮಣದೇವಜ 

ಟಾಯುಂವೆರಸುಂ ಬಂದಾವನದೊಳಗಾ 

ಜೇಯನಿರಲು ರಿಪುಭೀಕರನಿನಕುಲದೀಪಕನತುಲಬಲಂ 
ನ್ಶ್ಕಾಯವಿದಾತನಪಾಯವಿರಹಿತನ 

ನಾಯತನಾದಿ ವಿದೂರನಖಳವಿ 

ದ್ಯಾಯತನುರ್ವೀಜನನಂತನಿರ್ದಂ ವಾದಿಭಾಳಲೋಚನನು ॥೧॥ 


ರಾಮಂ ಸೀತೆವೆರಸಂ ವಿಶ್ರವಿಂಸಿರೆ 

ತಾವಂರಸಾಯತಲೋಚನನಿರದು 

ದ್ಹಾಮಂ ಶಂಭುಕನಿರ್ದಾ ಹಿಂಡಿಲ ಹೊರಯಿಕೆ ಲಕ್ಷ್ಮಣನಂ 

ಭೂಮಹಿತಂ ಬರುತಂ ಕಂಡಂ ರವಿ 

ಸೋಮಸಹಸ್ಪ ಪ್ರತಿಮಮನತಿಶಯ 

ಭೀವಂವಂನಾಗಸದಿಂ ಬರಂತಿರ್ದಾ ಸೂರ್ಯಹಾಸಖಡ್ಗ ವನಂ ॥೨॥ 


ಪರಿರಕ್ಷಿಸಿ ಸಾಸಿರ್ವರು ಯಕ್ಷರು 

ಬರೆಬರುತಿರೆ ಕೂರಸಿ ತಾನಾಗಳೆ 

ಬರುತಂ ಕಂಡೊಲವಿಂ ಕೈನೀಡಲು ಕೆ ಗಳವಡೆ ನಿಂದು 

ಹರುಷದಿ ಜಡಿದು ಹೊಡೆಯೆಂ ಮುಂದಿರ್ದಬಿ 

ದಿರ ಹಿಂಡಿಂ ನಡುವಣ ಶಂಭುಕವೆರ 

ಸುಜ ಹಜದುಕ್ಕುಅೌಸಿತು ಲಕ್ಷ್ಮಣದೇವ ಹೊಯ್ದ ಘಾಯದಲಿ' 8೩8 


1, ಡಂ (ಕ) 2, ಹಿಡಿದು (ಖಗೆ) 


೨೦೮ ಕುಮುದೇಂದು ರಾಮಾಯಣ 
ಈ 


ಅರಿಮಂತ್ರದಿನೀ ಖಡ್ಲವ ಸಾಧಿಸಿ 

ಚರಮದೊಳದಣ್‌ಂದಂ ತಾನಕ್ಕಟ 

ಮರಣಮನೆಯ್ದಿ ದನೀತನೆನುತ್ತಂ ಕರುಣಾರಸಮೊದವೆ 

ಪರಿಭಾವಿಸದಾಂ ಪೊಯ್ದೆನೆನುತ್ತಂ 

ಪರಿತಾಪಮನೆಯ್ದ್ಹುತ್ತಂ ರಾಮನ 

ಪರಿಸರಕಾಗಳೆ ಬಂದನಿರದರವಿಂದ ಲೋಚನನು ॥೪॥ 


ಎಂದಾ ವೃತ್ತಾಂತಮನಾಗಳು ನಯ 

ದಿಂದಂ ಬಿನ್ನವಿಸಲು ರಾಮಂಗರ 

ವಿಂದಾಕ್ಷಗೆ ಪೂಮಳೆ ನಭದಿಂ ಸುರಿದವು!ಜಯರವ'ದೊಡನೆ 

ವೃಂದಾರಕ ದುಂದುಭಿ ಮೊಳಗಿದವಾ 

ನಂದದೆ ಸಾಸಿರ್ವರು *ವರ*ಯಕ್ಷರು 

ಬಂದೆಜಗಿದರರ್ಚಿಸಿ ಪೋದರ್ಮುದದಿಂದಾ*ರಾಮಲಕ್ಷ ಣರ ॥೫॥ 


ಯಕ್ಷ ಸಾಸಿರ್ವರ್ಬೆಸಕೆಯ್ದೀ 

ಕೌಕ್ಷೇಯಕಮಾದುದು ಸಾಧಿಸದೆ ವಿ 

ಪಕ್ಷರುಅಕ್ಷಯಮಂಖ್ಯಿರಂಗವಿದ ಸಾಧಕಖಚರವಡೆ 

ಈ ಕ್ಷಿತಿಯೊಳಗಿನ್ನಿದಜ್‌ಂದಧಿಕವ 

ಪೇಕ್ಷಿಸುವುದಂ ಪೆಅತಿಲ್ಲೆಂದೆನುತ 

ಬ್ಹಾಕ್ಟಂಗಾಗಳು ರಾಘವನೆನುತಿರಲಿತ್ತಾ ಮತ್ತಾ ಸಮಯದೊಳು Well 


ವಂಗನಿರ್ದಲ್ಲಿಗೆ ಸೂರ್ಯಹಾಸಂ 

ಮಿಗೆ ಚೆಲಂವಿಂ ಬಂದಪುದದನಾನುಂ 

ಬಗೆವಿಂಗೆ ನೋಡುವೆನೆನುತಂ ಬಂದಾನಂದದೆ ಚಂದ್ರಮುಖಿ 

ಒಗೆದಾಡುತ್ತಿರೆ ಹದ್ದುಂ ಕಾಗೆಗ 

ಳಗಿದಂಗಿದಳುಕಿ ಬಳಂಕುತಂ ಬಂದ 

ಲಿಗೆ ಕಂಡಳು ಹಿಂಡಿಲುವೆರಸಿಕ್ಕಡಿಯಾಗಿ ಬಿರ್ದ ಶುಭುಕನಂ ॥೭॥ 


1. ಸುರ ಜಯಜಯ ರವ (ಖಗ) 
ಖೈ 2" (ಖ) 
3, +ವೀರ (ಖ) 


ಕುಮುದೇಂದು ರಾಮಾಯಣ ೨೦೯ 


ಬಿಸಂನೆತ್ತರ ಹೊನಲೊಳು ತೇಂಕಾಡುತ 

ದೆಸೆವರಿಗೆದ್‌ದ ತೆಜದಿ ಕರುಳ 

ಬ್ಬಿಸುತಿರೆ ತಲೆಯೊಂದೆಸೆಯಟೆ  ಯೊಂದೆಸೆಯಾಗಿರಲಲ್ಲಿ 

ಬಸವಳಿದಾಗಳೆ ಮೂರ್ಛೆಗೆ ಸಂ 

-ರ್ಧಾಸುರೆ!ಹೊರಳ್ಹಾಯೆಡೆಯಲಿ ಬಾಯಂ 

ಬಸುಜುವ ತದೆದುಕೊಳುತಿರ್ದಾಗಳು ಶಂಭುಕ ಸತ್ತುದ ಕಂಡು ॥೮॥ 
ಹಾಹಾ ಕರದೂಷಣತ್ರಿಶರರ ಸುತ 

ಹಾಹಾ ರಾವಣನಳಿಯನೆಯಕ್ಕಟ 

ಹಾಹಾ ಹಗೆಗಳ ಗಂಟಲಗಾಳಾ ವಿದ್ಯಾಧರಪತಿಯೆ 

ಹಾಹಾ ಸುತ ನೀನಿಂತೇಕಿರ್ದಪೆ 

ಹಾಹಾ ನಿನಗಿದು ಸಾಯಲು ಹದನೇ 

ಹಾಹಾ ನಿನ್ನಂ ಕೊಂದವನಾವನು ಕರುಳನುಚ್ಚು ವನಂತವನಾ ॥೯॥ 


ಕೊಂದನ ಕೊಲ್ಲದೆ ಬಜ್‌ದೆಯಳುತ್ತಿ 

ರ್ದಂದೆನ್ನ [ದವ]ಳಲಡಗದು ಹಲಹಲ 
ವಂದದೊಳವನೆಲ್ಲಿರ್ದಹನೆಂಬುದನೀಗಳೆ ನೋಡುವೆನು 

ಇಂದೇ ಕೊಲುವೆಂ ಕೊಲಲಾಅದೊಡಾ 

ಸಂದೆಹಮೇನೋ ಸಾವೆನೆನಂತ್ತ 

ಲಂದೆರ್ದಅಸಿದಳೆಯ್ದೆ ಹಜ್ಜೆಯ ಹಸಿದ ಹುಲಿಯಂದದೊಳು HOO 


ಎರಡೇ ಹೆಜ್ಜೆಯಲೀ ಹೋದ₹8ವನೀ3 

ನರನಲ್ಲದೆ ವಿದ್ಯಾಧರನಲ್ಲಿ 

ನ್ನವಧರಿಪೆನೆ ಬಿಸುನೆತ್ತರ ಕಂಡಿವೆಂ ಕುರಂಳನ್ನಚ್ಚುವೆನು 

ಭರದಿಂ ಹದ್ದುಂ ಕಾಗೆಗಳುವಂನಾ 

ದರದಿಂದಾಡಿಪೆನೆನುತತಿಭರದಿಂ 

ಬರಂತಂ ಕಂಡಳು ಪಂಚವಟಿಯೊಳ್ಳೀರರಾಮಲಕ್ಷ ಣರ ॥೧೧॥ 


1. ರ್ದಸಂ (ಕ) 
2. ನೇಯಿವ (ಕ)ವನಿತೆಯ(ಏ) 
14 


೨೧೦ 


ಕುಮುದೇಂದು ರಾಮಾಯಣ್ಯ 


ಗರುಡೋದ್ದಾರದ ವಂಣಿಯಂ ಕಂಡಾ 

ತುರದಿಂದುರಗಿಯ ಘನವಿಷವಿಳಿವಂ 

ತಿರೆ ಸುತಕೋಕವ ಮಣ'ದವರಂದವ ಕೌತುಕದಿಂ ನೋಡಿ 
ಅರಳಸರಲ ತೆಗೆದೆಸೆ ಕಾಮಂ ಚ 

ಚ್ಚರದಿಂ ಕಳವಳಿಸಿದಳಳವಳಿದಳು 

ತರುಣಿಯ ರೂಪಂ ಕೈಕೊಂಡಳು ಸಾಂದ ್ರಿಚಂದ್ಭುಯತವದನೆ 


ತರುಣಿಯ ರೂಪಂ ತಳೆದಂತಾಗಳೆ 

ಕರುಣಾಭಾವದೆ ಗದ್ದದ ಕಂಠಂ 

ಬೆರಸಿದ ಶೋಕಾವೇಗದ ನುಡಿಯಂ ಸುಯ್ವುತ್ತಡಿಗಡಿಗೆ 
ಬರೆ ಚಂದ್ರಮುಖಿ ಬಲಾಚ್ಯುತರಲ್ಲಿಗೆ 

ಧರಣೀಸುತೆ ಪಿರಿದುಂ ದಯೆಯಿಂ ನಿಜ 

ಕರತಳದಿಂ ಕಣ್ಬನಿಗಳನೊರಸಿದಳಂದಾ ಠಕ್ಕನ ರಕ್ಕಸಿಯ 


ಪೇರಡವಿಯೊಳೊರ್ವಳೆಯಂಜದೆ ನೀ 

ನಾರಲ್ಲಿಗೆ ಹೋದಪೆ ನಿನಗಳಲೆಂ | 
ತಾದುದು ಯೇಕಳುತಿರ್ದಪೆ!ನೀನಿಂತಾವಕುಲದಾಕೆ 
ಭೀರುತೆಯಂಂ ಬಿಡು ಪೇಳೆಂದಾಗಳು 

ವಾರಿಜನಾಭಂ ಬೆಸಗೊಳೆ ಪಿರಿದುಂ 

ದಾರುಣತರ ಶೋಕಾನಲನಿಂದಂ ಬೆಂದು ನೊಂದಂತಿರಲಂದುಳ 


ತಾಯಯಂ ತಂದೆಯುಂಮೊಡಹುಟಿ ದರುಮ 

ಪಾಯಮನೆಯ್ದಿ ದರಂತಕನಿಂದಾ 

ನೀಯಡವಿಯೊಳೇ ಹುಲಿ ಕರಡಿಗಳಿಗೆ ಸಿಂಹಶರಭಕೆ ಬ್ಯ 
ಕಾಯಮನೊಪ್ಪಿಸಿ ಸಾಯಲು ಬರುತಂ 

ತೀಯೆಡೆಯೊಳು ನಿಮ್ಮಂ ಕಂಡೆಂ ಸ್ಮರ 

ಸಾಯಕಕೋಟಿಗೆ ಗಂಜ್‌ಯಕಾದೆಂ ಕೆ ಕೊಂಬಂದೆನ್ನಕಿನೊಕಿರ್ವರು 


1. x (2) 
2. ದು ತಿರಲು (ಕ) 
3. ನದೊ(ಖ) 


॥()೨॥ | 


॥(೨೩ 8 


॥(೨೪॥ 


॥೫॥ 


ಕ್ಲ 


ಬಜ ಇತ 


id ಆ ಮೂನ ಮ 


ಕುಮುದೇಂದು ರಾಮಾಯಣ ವಿ೧೧ 


ದುರಿತಕ್ಕಂಜದೆ ತನ್ನಿಂ ದುಃಖವ 

ಪರಿಭಾವಿಸದೇ ರಕ್ಕಸಿ ಬಗೆದಳು 

ಪುರಪುರುಷಾಭಿಲಾಷೆಯ ಮಾಡಲು ಠಕ್ಕಿಂದಿರ್ದಪಳು 
ನರರಾಕೃತಿಯಲ್ಲಿವಳೆನುತಂ 

ಪರಿಭವಿಸಲು ಲಕ್ಷ್ಮೀಧರನಲ್ಲಿಂ 

ತೆರಳ್ಹಾ ದುರ್ಜನೆ ಕಡುಪಿಂ ತಾಂ ಪೋದಳು ಮಿಂಚಿನಂತೆ ಗಗನದೊಳು ॥೧೬॥ 


ಪೊಯ್ದುಕೊಳುತ್ತಂ ಬಾಯಂ ಬಸುಜುಮ 

ನೆಯ್ದೆ ಖರನ ನೆರದೋಲಗ ಶಾಲೆಗೆ 

ಮಾಯ್ಡ ಕುಚರ್ಚೆಯ ಮಾಯದ ಪುಂಜಂ ರಕ್ಕಸಿ ಸೂರ್ಪನಖಿ 

ಬಯ್ಸಾಗಳೆ ತನ್ನಿನಿಯನ ನಿಡುಸು 

ಯ್ಸುಯ್ಹಾಗಳೆಯೂ ಪಾತಕಿ ಮೂರ್ಛೆಯ 

ನೆಯ್ದಿದಳಾಗಳೆ ಶೀತಲಕ್ರಿಯೆಯಿಂ ಚೆಚ್ಚರಮೆಚ್ಚಜಾಸಿ ॥೧೭॥ 


ನರರಿರ್ವರೆ ದಂಡಕಗಿರಿವರದೊಳು 

ಬರುತಂ ಬರುತಿರೆ ಸೂರ್ಯಹಾಸವ 

ನರವರಿಸದೆ ಕೊಂದೆನ್ನಯ ಮಗನಂ ರಾವಣನಳಿಯನನು 
ಖರದೂಷಣತ್ರಿಶರರತನುಜಾತನ 

ನುರುತರ ಬಾಹಾಬಳ ಮದದಿಂಚ 

ಚ್ಹರಮೀಗಳೆ ಹೊಯ್ದಂ ತಲೆಯೊಂದೆಸೆಯಟ್ಟೆಯೊಂದೆಸೆಯಾಗಿ*ರಲು* ॥೧೮॥ 


*ಎನುತಂ ಮೂರ್ಛಿಯಿನೆಳ್ವಜಂತಿರೆ ನಿಜ 

ವನಿತೆ ಖರಂ ಶಂಬುಕ ಬಿರ್ದಿರ್ದಪ 

ನೆನೆ ಮನದೊಳು ಬಾಳಂ ಬೀಸಿದವೊಲಾಗೆ ಕಡುಮುಳಿದು 

ನೆನೆಯದೆಯೆನ್ನ ತನೂಭವನೆಂಬುದ 

ನನಿತಂ ಮಾಡಿದ ದೇಸಿಗರೀರ್ವರ 

ಮನುಜರ ನೊರೆನೆತ್ತರ ಕುಡಿದೀಗಳ ಬಪ್ಪೆನಾನೆಂದನೆ ದನುಜಂ ॥೧೯॥ 


1, ತನೂಜ (ಖ) 
2. ಬರಲು (ಕ) 
* ೨೦ ನೆಯ ಪದ್ಯ ಇಲ್ಲೇ ಬಂದಿದೆ 


೨೧೨ ಕುಮುದೇಂದು ರಾಮಾಯಣ 


ಉರಿವಗ್ಗಿಗೆ ತುಪ್ಪವನೆಜ್‌ವಂತಿರೆ 

ಮರಳೆಂದಳು ನಾನಂತಾ ನರಕೀ 

ಟರ ಕೆಯ್ಯಲಿ ಕೂರಸಿಯೆಸೆದಿರ್ದುದ ಕಂಡು ಕಡುಮುಳಿದಂ 

ಅರವರಿಸದೆ ಮೇಲಾ ಯ್ದ ಡೆಯೆನ್ನಂ 

ಪರಿಭವಿಸಿದರೀಯಂದದೆ ಮೂಗುವಮು 

ನರಿಯಲು ಬಂದರು ಬೆಚ್ಚರು ಬೆದಜರು ಪಂಚವಟೆಯೊಳಿರ್ದಪರಂ ॥೨೦॥ 


ಘನನಿನದವ ಕೇಳಿದ ಕೇಸರಿಯೆಂ 

ಬಿನವಕಾಗಳೆ ಬೆಮರುಣ್ಮಿ ಕಪೋಲದೊ 

ಳನವರತಂ ತುಟಿ ಕಂಪಿಸೆ ಗಂಟಿ!ಡೆ!ಕೂಡೆ ಹುಬ್ಬೆರಡು 

ಕನಕಾಸನಮಂ ಕಡುಪಿಂ ಪೊಡೆದಂ 

ಕನಲಿದ ಕೋಪದೆ ಮೀಸೆಯ ತಿರುಹುತ 

ದನುಜಂ ನಿಜಕೂರಸಿಯಂಂ ಜಡಿದನು ಕಾಳಕುಳಿಕನಂದದಲಿ ॥೨೧॥ 


ಆಗಳು ಮಂತ್ಚಿಗಳೆಲ್ಲಂ ಮಾರ್ಕೊಂ 

ಡೇಗೆಯ್ದುಂ ನೃಪನೀತಿಯ ಮೀಣಜದೆ 

ಪೋಗಲೆವೇಳ್ಟುದು ಆಲೋಚಿಸಿ ವಿದ್ಯಾಧರಬಲಸಹಿತಂ 

ಪೋಗದೆ ಸಂಭ್ರಮಿಸುವುದನುಚಿತವಿ:ಂ 

ತಾಗದು ಸಾಧಾರಣರೆನಲವರುಮ 

ನೀಗಹನದೊಳಿರ್ಬರು ಬಂದೊಮ್ಮೆಯೆ ಸೂರ್ಯಹಾಸವ ಕೊಂಡವರು ॥೨೨॥ 


ಹನ್ನೆರಡುಂ ವರುಷಂ ನಿನ ಯಂ ವಂಗ 

ನಿನ್ನೆವರಂ ಸಾಧಿಸದಾ ಕೂರಸಿ 

ತನ್ನಿಂ ತಾನೇ ಸಾಧ್ಯಮಾದಂದು ಪುಣ್ಯದಿನಂತವರ್ಗೆ 
ಇನ್ನೇನಾದಪುದಜ್‌*ಯಲ್ಟ್ಪಾರದು 

ಮುನ್ನವೆಂ ಪೋಗದೆ ವಿದ್ಯಾಧರಬಲ 

ಮಂನೆಜ್‌ ಬೇಗಂ ಬರಹೇಳೆಂದವರಾಗಳೆಲ್ಲ ಮಂತ್ರಿಗಳು 12೩1 


ಕೇಳಿದ ಕರದೂಷಣತಿಶರರ್ತ 
ಮ್ಮಾಳು ಕುದುರೆಯ ತೇರಾನೆಗಳಂ ಬ 
ಲ್ಲಾಳುಗಳನ್ನಾಗಳೇ ಬರಹೇಳೆಂದು ನಿಸ್ಸಾಳವ ಸೂಳೈಸೆ 


1 ಕ್ಕಿ (ಐ) 


“ಕುಮುದೇಂದು ರಾಮಾಯಣ | ೨೧೩ 


ಕಾಳಗಕೆಲ್ಲರು ಪೊಜಮಟ್ಟರು ಕ 
ಟಾ )ಳುಗಳರ್ಚಿಸಿ ಕೆ ದುಗಳಂ ಸಲೆ 
ಕಾಲಾಂತಕನನುಚರರೆಂಬಂತಿರೆ ಮಿಕ್ಕ ರಕ್ಕಸನಾಯಕರು ॥ ೨೪॥ 


ಕೊಲೆಗಳೊಳೆಂಭತ್ತೊಂದಜೊಳಂ ರಿಪು 

ಬಲವಂ ಹಲವಂದದಿ ನಲಿದಾಜಿಗೆ 

ಕೊಲೆಗಡಿಗಾನೆಗಳಂ ಪರಿಪರಿಯ ರನ್ನದ ಗುಳವಿಕ್ಕಿ 

3ಕಲಿ'ಜೋದರ ಭಾಷೆಯ ಕೊಡಂತಂ ನಿ 

ಟ್ಲೈಲುವಂ ವಂಜ್‌ವೆವು ನೋಡೆಮ್ಮಿದಿರೊಳು 

ಬಲುವಿಡಿವವರಾರೆನುತಂ ನುಡಿದರನೇಕ ಕೋಟಿ ಗಜಘಟೆಯಂ 1೨೫॥ 


ಇವು ಕಡೆಗಾಲದ ಮುಗಿಲಗಡಣವೋ 

ಇವು ಮೇಣ್ನಡೆವ ಕುಲಾದ್ರಿಗಳೋ ಮೇ 

ಣಿವು ಕಲ್ಪಕೃತಾಂತಕನಂತಾ ವಾಹನಕೋಟಿಗಳೊ 

ಇವಕೆಡೆಯಿಲ್ಲಿಳೆಯುಂ ಗಗನಮುಖವೆನೆ 

ಯಿದ ಕಾವುದು ಮಾರ್ವಲವೆಂದೆನೆ 

ಹವಣಿಲ್ಲದ ಗಜಘಟೆಗಳು ನಡೆದವು ತೀವೆ ಠೆಕ್ಕೆಯವಾಗಸಿಮಂ ॥೨೬॥ 


ಏಳುಂಲೋಹದೆ? ಪರಿಠವಿಸಿದವಂ 

ಕಾಳಗದೊಳಿ ಗಳ ದೂಶಿಸಿದವನಾ 

ಭೀಳತರಂಗಳನಿಪ್ಪವನೊಪ್ಪುವನೇಕ ವಾಜಿಗಳಂ 

ಆಳಿಸಿ ಜೋಡಂಂ ಹಕ್ಕರಿಕೆಗಳಂ 

ಬಾಳೆರ*ಡಿಕ್ಕಕಿಡಿಕೆಲದೊಳಂು ದಜ್ಜೆಸಿ 

ಕಾಳಾನ್ವಕನಂತಿರೆ ಪೊಣಮಟ್ಟರು ಕೂಡೆ ರಕ್ಕಸರಾವುತರು ॥೨೭॥ 


ಕೆಲಕೆಲಬರು ಮೋಡಾ ಮೋಡಿಗಳಂ 
ಕೆಲಕೆಲಬರು ಗಂಂಥಾಗುಂಧಿಗಳಂ 
ಕೆಲಕೆಲಬರು ಧಾರಾಪಂಚಕಮಂ ಮುಂದೆಯೆ ತೋಹುತ್ತಂ 


1. ಕರಿ (ಖ) 
2. ಲೋಹೆ (6) 
3, ದಲ್ಲಡಿ (ಖ) 


೨೧೪ | ಕುಮುದೇಂದು ರಾಮಾಯಣ 


ಜಲಧಿತರಂಗದ ತೆಜದಿಂದಾ ಹಯ 
ಬಲವಿಘಟಂಗಳ ಕಾಲ್ಲಾ ಪಿನೊಳಿ 
ಕೈಲದೊಳಮತಿಶಯಮಾಗಿರೆ ನಡೆದವು ಹಿಂದೆವಯಂದೆ ಸಂದಣಿಸಿ ॥೨೮॥ 


ಹಲವಂದದಕೆ ದಂಗಳೆಂ ತೀವಿ ಮು 
ಗಿಲ ಮುಟು ಶವ ಹಳೆವಿಂಗೆ ಪೊಜಮಟ ರಂ 
ಮಲೆವವರಾರೆಮಗಿಲ್ಲೀ ಜಗದೊಳು ವೀರಭಟರೆನುತ್ತ 
ನೆಲನೆಡೆಯಲ್ಲೀ ಬಲಕೆಂದೆನೆ ರಥ 
೫ ಬಲ ನಡೆತಂದವು ಮಾರಿಯ ಮೂರಿಯ 
ಬಲವೆನೆ ಬಲವಂತರ ಭಾಷೆಯ ಕೊಡೆ ಕೊಡೆ! ತೆಕ್ಕೆಯ ತೆಕ್ಕೆಯಲಿ ॥೨೯॥ 


ಈಸುಗಳೊಳು ನೊಗದೊಳು ಗಾಲಿಗಳೊಳು 

ಕೇಸರಿಯಂದದ ಕೇಸರಿಗಳೊಳ 

ತ್ಯಾಸಂರವರಾಗಿರೆ ತೆತ್ತಿಸಿ ಕೂಡೆ ಕೂಡಿ ಕೆ ದುಗಳಂ 

ಭಾಷೆಯ ಕೊಡಂತಂ ಮುದದಿಂ ನಡೆದರು 

ಭಾಸಂರತರ ಸಿಂಗಾರದಿನೆಸೆದಿರ 

ಲಾ ಸೂಸಿದ ಸಾಸವಿ ಬೀಳವು ನೆಲಕತಿರಥಮಹಾರಥದಿಂ ಪೊಜಮಡಲು ॥೩೦8 


ಇಟ್ಟಿಯ ಕೊಂಡದ ಸಬಳದ ಸುರಗಿಯ 

ಬಟ್ಟೇಲನ ಸೆಲೆಹದ ಮುಸುಂಡಿಯ 

ಪಟ್ಟೆಯದ ಕಠಾರದ ಕಕ್ಕಡೆಯ ಕುಠಾರದ ತೋಮರದ 

ನಿಟ್ಟೆಯ ಕಡಿತಲೆಯಡ್ಡಾ ಯಂಧಗಳ 

ಪಟ್ಟಿ ಸಂ ನೆರಸಿಂಹಮಂಖಂಗಳ 

ಕಟ್ಟಾಳುಗಳೆಲ್ಲಂ ಪೊಜಮಟ್ಟ ರು ನಂಜನೆಂಜಲಿಪಂದದೊಳಂ ॥೩೧॥ 


ಉರಗದ ಕೊಡನುರಂವಿನನಂಜಿನ ಕ 

ತ್ತರಿವಾಣಿಯ ಹಲಗೆಯ ಮೊರಾಡಿಯ! 

ಹರಿಗೆಗಳಂಗರಕ್ಕರ ಬಲು ದಟ್ಟಿಹ ಜೋಡು ಹಕ್ಕ3ರಿಕೆಳಯ 

ಬಿರಂದಿನ ವೀರರಂ ತಮತಮಗೆಲ್ಲರು 

ಪರಿಪರಿಯಿಂದಂ ಭಾಷೆಯ ಕೊಡುತರ 

ವರಿಸದೆ ರಣಕೇಳಿಗೆ ನಡೆತಂದರು ಜನಜಂಗುಳಿಯೆಂಬಂತೆ 1A 


1 x (ಕ) 2 ರ (ಖ) 


ಕುಮುದೇಂದು ರಾಮಾಯಣ ೨೧೫ 


ಬಿರುದಿನ ನಾಯಕರೆಲ್ಲಂ ಪೊಜವಂ 

ಟ್ಚರವರಿಸದೆ ನಿ ಜಸಂವರಣೆಗಳಂ 

ಪರಿಪರಿಯಿಂದಂ* ತೋಟುತ್ತಂ ರಣಮಂಡಲದೊಳು ನಿಂದು 

ಪರಬಲ ಪಿರಿದಲ್ಲಿರ್ವರೆ ಗಡ ಮೋ 

ಹರಿಸಿದ ಲಾವಣಿಗೆಯೊಳೇ ಪಿಡಿವೆವು 

ಧುರದೊಳು ಮಾಜೂಂತಡೆ ಕೊಲುವೆವು ದೇವೆಂದು ಖರನಂ ಬೀಳ್ಕೊಂಡಂ 
HAAN 


ಖರನೆಲ್ಲರಿಗೆ ಛಡಾಯದ ಜೀವಿತ 

ವೆರಸುಡಕೊಟ್ಟತಿ ಮುದದಿಂ ಬೀಳ್ಕೊಡೆ 

ಪರಿಪರಿಯಿಂದಂ ಭಾಷೆಯ ಕೊಡುತಂ ಕೂಡೆ ಪೊಣಮಡಲಂ 
ಉರುಮಂದದಿಂದಾ ಹಾರವ ಮಾಡಿಯೆ 

ಪಿರಿದುಂ ದಾನಂಗಳನೆಲ್ಲರಿಗಾ 

ದರದಿಂ ಮಾಡುತ ಪೊಳಮಟ್ಟಂ ರಘುವೀರನೊಡನೆ ಕಾದಲಿಕೆ PRT 


ಮೂವರುವೊಡಹುಟ್ಟಿದರೆನಗಿದಿರಿ 

ನ್ನಾವನೆನುತ್ತಂ ಮೂಜಂ ಮೊನೆಯೊಳಿ 

ಳಾವಿಖ್ಯಾತಂ ಪದಿನಾಲ್ಭಾಸಿರ ಖಚರೇಂದ್ರರ ಕೂಡೆ 

ಆವರಿಸಲು ರಣತೂರ್ಯಧ ನಿಯಾ 

ಶಾವಲಯಮನೊಲವಿಂ ಪೊಅವಂಟ್ಟ 

ರ್ತೀವೆ ಜಗತ್ರಯಮಂ ಕಹಳಾರಂತಿ ಭಾವನ ಗಂಧವಾರಣರು 1೩೫ 


ಈ ವಾರ್ತೆಯನಜ್‌ಪಲುವಾಗಳೆ ಸು 

ಗ್ರೀವನ ಹೊರಯಿಕೆ ದೂತರ ಕಳುಹಿ ರ 

ಣಾವಷ್ಟಂಭದೊಳಿತ್ತಲು ಖರದೂಷಣರತಿ ಸಂಭ್ರಮದಿಂ 

ಆ ವಾಹಿನಿಸಹಿತಂ ನಡೆತರುತಿರ 

ಲಾವರಿಸುವ ನಿಸ್ಸಾಳದ ಕಹಳೆಯ 

ರಾವವ ಕೇಳಿದೆವೆನುತಿರ್ದರು ವೀರರಾಮಲಕ್ಷ್ಮಣರು HAL 


*ಸೂಳ್ಳೆಸುವ* ಕರಡೆಯ ಮಂರಜದ ನಿ 
ಸ್ಸಾಳದ ಭೇರಿಯ ಪರಡಕ್ಕೆಯ ಕೈ 
ಸಾಳದ ಬೊಂಬುಳಿಯಟ್ಟುಂಗಾಳೆಯ ತಿತ್ತಿರಿಗಾಳೆಗಳ 


1 ಸಂವರಣೆಯಿಂದಂ (ಖ) 2 ಸೂಳವಿಸುವ (ಗ) 


ಕುಮುದೇಂದು ರಾಮಾಯಣ 


ಕೋಳಾಹಳಮೆತ್ತಂ ತೀವುತ್ತಿರೆ 
ಕೇಳಿದ ಜಾನಕಿಯಂಜಿಯಿದೇನೆನೆ | 
ನೀಳಾಂಬರನಂಜದಿರಂಜದಿರೆನೆ ಬಂದುದಿತ್ತಲು ರಿಪ್ರಸೇನೆ ॥೩.೭॥ 


ಈ; ಖಡ್ಗ ವನೊಲವಿಂ ಸಾಧಿಸುತಿ 

ರ್ದಾ ಖೇಚರತನಂಜನ ಮಾತಾಪಿತೃ 

ನಾಕೆಯ ತೆಶ್ತಿಗರಾಗಲೆವೇಳ್ಳುಂ ಕಾದಲ್‌! ಬಂದಪರು 

ಈ ಖೇಚರ? ಮೆಚ್ಚುವಿನಂ ನೆರೆದ ' 

ತ್ರೀ ಖಗಸೇನೆಯನೀಗಳೆ ರಣದೊಳ 

ಗಾ ಖಗಮ್ಮಗಕೋಟಿಗೆ ಬಿರ್ದಿಕಂ ಫವೆನೆಂದನಂದು ಲಕ್ಷ ನಂ ॥೩೮॥ 


ಅಂತಾ ಖೇಚರಬಲ ಬರುತಿರೆ ಕೇ 

ಳ್ಲಂತಿರದೆನ್ನದೆ ಮರಳಿ ನೋಡದೆ 

ಕಾಂತೆಯ ಮಂಖಸರಸಿಜದೊಳು ನೆಲೆಸಿದ ನಯನಭ್ರಮರವನು 

ಎಂತಂಂ ತೆಗೆಯದೆ ಭುಜಶಾಖೆಯನ 

ತ್ಯಂತ ಮಂದದಿನೀಡಿದನಾಗಳು ದಿಗು 

ದಂತಿಕರಾಕಾರಮನಾ ರಾಘವನಂದು ವಜ್ರಾವರ್ತಕ್ಕೆ 8೩೯1 


ಸುರೆನರನಾಗೇಂದ್ರರ ಬಲವಲ್ಲಿದು 

ನಿರಂಪಮಭುಜಶಾಖೆಗಳಂ ದೇವರು 

ವರವಚ್ಛ್ರಾವರ್ತಕ್ಕೇ: ನೀಡುವುದನ:ಚಿತವೆಂದಾಗ 

ಪರಿಭಾವಿಸಂವುದಂ ದೇವರು ರಿಪುಖೇ 

ಚರಬಲದಟ್ಟೆಗಳನಿಸಿನಿಸೆಂಬುದ 

ನರಿಕದೆ*ಣಿಸಲೈಂಬಂತಿರೆ ಮಾಡುಂವೆನಾನೆನೆ ದೇವರ್ಬೆಸಸಿದಡೆ ॥೪೦॥8 


ಮಾಯಾವಿಗಳು ವಿಯಚ್ಚ ರರದಖಶ0 
ದೀಯೆಡೆಯಿಂ ತೊಲಗದೆ 4ದೇವಿಯನ" 
ತ್ಯಾಯತಮಾಗಿರೆ ಕಾದಿರ್ಪದು ಎನಗನಂವರಮರಿದಾಗೆ' 


1 ಕೊಡಲು (ಕ) 2 ಖಚರರು 3 ತಕ) 4ದ (ಕ) 
ನಿ ವೆಂದಟ್ಟಿಗಳನಿಸಿನಿಸೆಂಬುದನನುವರಮರಿದಾಗೆ (ಕ) 


ಕುಮುದೇಂದು ರಾಮಾಯಣ 


ಆಯೆಡೆಯಿಂದಂ ಸಿಂಹಧ್ವನಿಯಂ 
ಶ್ರೀಯುತಮಾಡುವೆನೆಂದೊಲವಿಂ 
ಜ್ಯಾಯನ ಬೀಳ್ಕೊಂಡು ಲಕ್ಷ ೀಧರನಂದು ಕಾದುವುತ್ಸವದಿಂ 


ಇಲ * 


ವರವಜ್ರದ ಕವಚವನೊಲವಿಂ ತೊ 

ಟ್ಟುರುತರವೆನಿಸಿದ ತವದೊಣೆಯಂ [ತಾ] 

2ಭೈರವ*ವಕಾಗಲು ಹೆಗಲೊಳು ಬಿಗಿದಾಲಿಸಿ ಕೆ ಪೊಡೆಯಂ ಕಟ್ಟಿ 
ಭರದಿಂ ಸಾಗರವರ್ತವನೇಜ್‌ಸಿ 

ಸರಲೊಂದಂ ಬಲಗೆಯ್ಯಿಂ ತಿರುಪು 

ತ್ತಿರದಾ ರಿಪುಬಲಕಿದಿರಂ ನಡೆದಂ ವೀರಧೀರ ಲಕ ಣನು 


ಅರಿನೆಲೆಯೊಳು ಖರನೆಡೆಯೊಳು ದೂಷಣ 

ನಂರುಮಂದದಿಂ ಚೂಳಿಯೊಳು ಶ್ರಿಶರಂ 

ಬರುತಂ ಲಕ್ಷ್ಮೀಧರನಿದಿರೊಳು ದೂರದೆ ಬರುತಿರೆ ಕಂಡಂ 
ಅರಿದೊರ್ವನೆಯರವರಿಸದೆಯಾ ಖೇ 

ಚರ ಬಲಕಿದಿರೂ ಬಂದಪೆನೆನುತಂ 

ಪಿರಿದುಂ ಕೌತುಕದಿಂ ನಡೆ ನೋಡಿದರಂದು ರಿಪುಗಳು ಲಕ್ಷ್ಮಣನ 


*ಆಳಂಕುದುರೆ ತೇರಾನೆಗಳಂ ನಿಂ 

ದೋಳಿಕ್ರಮದಿಂ ಮೋಹರಿಸಲು ಬ 

ಲಾಳುಗಳನಿಸಿದ ಹರಿಗೇಕಾಅರು ಮೂದಲಿಸಂತ ಬರಲು 
ಕಾಳಗಕವರಿಕ್ಕೆಲದೊಳು ಬಲುಬ 

ಲಛ್ಲಾಳುಗಳೆಯ್ತರೆ ಲಕ್ಷಣದೇವಂ 

ತೋಳಿನ ಕಂಡೂತಿಯ ಕಳೆವೆಂ ಪದೆದೆಂದು ನಿಂದಂ ನೋಡುತಿರೆ 


ತೊಲತೊಲಗೆನುತಂ ಹರಿಗೆಯ ಠೆಕಿ ಸಿ 
ನಿಲೆ ಕೂರಸಿಯಂ ಚಿ ದತ ಬಂ ; 
ದುಲಿಯುತ್ತವರಿಕ್ಕೆಲದೊಳುಮೆಸುತಂ ಖೇಚರಭಟರಿರಲು 


1 ತಾ ತಾರದಲು (ಖ) 
2 ಚೆಚ್ಚರ (ಖ) 

ತಿ ಚರನೆಡೆಯೊಳು 

4 ಆಗಳೆ (6) 


೨೧೭ 


॥೪೧ 


॥೪೨॥ 


॥೪೩॥ 


॥೪೪॥ 


೨೧೮ 


ಕುಮುದೇಂದು ರಾಮಾಯಣ 


ವಂಳಿದೆಯ್ದಿಂದಡೆ ಹರಿಗೆಗಳೊಡೆದಿ 
ತ್ರಿಳೆಯೊಳು ದಿಂಡುಮುಂಡಾಗುತ್ತಮು 
ರುಳೆ ಮೂಗಿಂ ಬಾಯಿಂದಂ ಸುರಿಯಲು ಕೂಡೆ ನೆತ್ತರು ಬರಿವೊನಲಃ ॥೪೫॥ 


ನಿಲ್ಲದೆ ಬಿಲ್ಲಾಳುಗಳಾರ್ದೆಸುತಿ 

ರ್ದಲ್ಲಿಗೆ ಪರಿತಂದವರಂ ಪಿಡಿದಂ 

ದಲ್ಲಿಯವರ ಕುಕ್ಕುಜೌಸಿ ತಲೆಗಳಂ'ಥರಥರ:ದಿಂತಣಯೆ 

ತಲ್ಲಣಿಸದೆ ಸಬಳಿಗರೆಯ್ತಂದಡೆ 

ಬಲ್ಲಾಳ್ಗಳ ತಲೆಯಂ ಕೊಂಡಿಟ್ಟಂ 

ಬಲ್ಲಾಳುಗಳಟ್ಟೆಗಳಾಡುತ್ತಿರೆ ತೀವಿ ಚೂಣಿಯ ಬವರೆದೊಳು ॥೪೬॥ 


ಸುರುಗೆಯ ಕಿತ್ತರವರಿಸದೆ ರಣದೊಳು 

ಬೆರಸಿದ ಖೇಚರವೀರರನೆಲ್ಲರ 

ನರವರಿಸದೆ ಹಿಂಗಾಲಂ ಪಿಡಿದಪ್ಪಳಿಸಲು ಕರುಣಿಸದೆ 
ನರಸಿಂಗಮುಖವ ಕೊಂಡೆಯ್ತರುತಿರೆ 
ಯುರವಣೆಯಿಂದ ವರಾಯುಧದಿಂದ 


ವರ ಕರುಳ ತೆಗೆದುಚ್ಚಿ ತಣಿಯದೆ 8ಸೀಳಿಸಿ್‌ ಹರಹಿದನಂ ॥1೪೭॥ : 


ಕಕ್ಕಡೆಕಾಣರು ಪೋಗದೆ ತಾಗಿದೊ 

ಡಕ್ಕುಯೆನುತ್ತವರಿದ್ದೆಡೆಗೆಯ್ದಿಯೆ 

ನಿಕ್ಕು ನಿಜ್‌ಲು ನಿಳಿಲೆನೆ ನಿಟ್ಟೆ ಲುವಂ ಮೆಟ್ಟಿ ಕೆ ಮುಖಂವುತಿರೆ 

ಹೊಕ್ಕುಂ ಬೆರಸಿ ಕಠಾರಿಗಳಂ ಕೊಂ 

ಡಿಕ್ಕೆಯ್ಕೊಳುಮವರಿರ್ವರ ಪಿಡಿ 

ದಿಕ್ಕೆಲದಿಂ ಬರುತಿರ್ದರ ಹೊಯ್ದನು ವೀರರಕ್ಕಸನಾಯಕರ [೪೮॥ 


ಕಂಡವರಂಜುವ ಬಿರುದಿನ ಭಾಷೆಯ 
`ಕೊಂಡಾಡದ ವೇಳೆಯ ಬಲುಗಂಡ 

ರ್ಸೆಂಡು ಕೋಲ ಕೊಂಡಿಡುತಂ ಬರುತಿರೆ ಕಂಡು ಲಕ್ಷ್ಮಣನು 

ದಿಂಡು್‌ದಿರಿಸಿಕ ತಲೆ ಖಂಡಿಸೆ ಹೊಯ್ವುತ 

ಸೆಂಡಾಟಮನಾ ತಲೆಗಳಿನಾಡುತ 
ಮುಂಡಂಗಳನೆಲ್ಲಡೆಯೊಳುಯಾಡಿಸುತಿರ್ದನಂದು ನಟನಂತೆ ೪೯॥ 


1 ರಥರಥ (ಖ) 2 ಸೀಳ್ಳು (ಖ) 3 ರಿಸಿದ (ಖ) 


[ 
| 


ಕುಮುದೇಂದು ರಾಮಾಯಣ ೨೧೯ 


ಅಣಕಿಸುತೆಯ್ತಪ್ಪವರಂ ರಣದೊಳು 

ಮಣಿಯದೆ ನಿಂದಗಿಯುತ್ತಿರ್ದವರಂ 

ಸೆಣಸಿಂ ಬಯಲೊಳು ಮೂದಲಿಸುವರಂ ಹೊಲಸೇಳಲಾು ಕೊಂದು 
ಕುಣಿಯುತ್ತಿರೆ ಯಟ್ಟೆಗಳೆತ್ತೆತ್ತಂ 

ತಣಿಯುತ್ತಿರೆ ಶಾಕಿನಿ ಡಾಕಿನಿಯರು 

ಹೆಣಮಯಮಾಗಿರೆ ಖಂಡದೊಳಿಂಡೆಯನಾಡುಂತ್ತಿರ್ದ ಲಕ್ಷ್ಮಣನು... 8೫೦॥ 


ಕಡಿತೆಲೆಕಾಣರ ನೆರವಿಯನಾಗಳು 

ಬಿಡೆ ಬೆಂಬತ್ತಿ ಪಿಡಿದು ಹಿಂಗಾಲಂ 

ಪಿಡಿದ ಹಲಗೆ ನುಚ್ಚುಂ ನಂಜಯಕಾಗಲು ಕಡುಪಿಂದಪ್ಪಲಳಿಸಿ 
ಹೆಡಮೆಟ್ಟಿನೊಳಲಗಂ ಕೊಂಡೆಯ್ತಂ 

ದೊಡನೆ ಬೆರಸಿ ಕೆಲಕೆಲಬರು ವೀರರ 

ಖಡಿಖಂಡು ಮಾಡಿದನಾಕ್ಷಣದೊಳು ಹಿಣಿಲಗರುಳನುಚ್ಚಿದನು HHO 


1ವಣಿಸುವವರಾರೀ1ಯಂಟಿ ಓಯನೆನಂತಂ 

ಕುಣಿದಾಡುತ್ತಿರೆ ಭೂತಗಣಂಗಳು 

ರಣವಂರುಳುಗಳಾಡುತ್ತಿರೆ ಸುತ್ತುಂ ಕಂಡಂ* ಕಂಡು ಮುಳಿದು* 

ಮಣಿಯೆ ಪದಾತಿಬಲಂ ಕಂಡೊಮ್ಮೆಯೆ 

ಗಣನಾತೀತ ಹಯಂಗಕಿಳದಾ*ಗಳು 

ಮಣಿಯದೆ ರಾಹುತ ರಾಹುತವೆನುತುಂ ಬಿಟ ಶರೊಂದೆ ವಾಘೆಯಲಿ ॥೫೨॥ 


ಹವಂಂ ನಿಲ್ಲಿನೆ ಕುದುರೆಯ ಬಿಡೆ 

ಹದಿಂ ಮುನ್ನುಸುಳೆ ಹಯಂಗಳು 

ನೆಲ್ಲಹ ತಮ್ಮಯ ಬೆನ್ನನೆ ತಾಗಲು ಬಿಟ್ಟು ರಾಹುತರು 

ನಿಲ್ಲದೆ ದೂಹತ್ತಿಯ ಕೊಂಡಾ*ಲು4 

ತ್ತೆಲ್ಲರಂವೆಂಯ್ದೆ ಮಂಳಿದಂ ಮೂವಳಿಸಲು 

ತಲ್ಲಣಿಸದೆ ನಸುನಗಂತಂ ನೋಡಿದನಂದು ಲಕ್ಷ್ಮಣನಾ ಬಲವ HAN 


3 
ಸೆಲೆ 
ಛಿಗಿ 
ಸೆಲೆ 
(qe) 


1 ಯಣಿಯರಾಲ (ಖ) 
2 ಮನಂಗಂದಿ (ಖ) 

3 ಳಾಗೆ ನಾ (ಐ) 
4ಡು (ಖಗ) 


ವಿ೨೦ 


I 
2. 


ಕುಮುದೇಂದು ರಾಮಾಯಣ 


ತುರಗದ ಖರಖುರ ಪಟಪಟಹತಿಯಿಂ 

ಧರಣೀತಳದಿಂದೆದ್ದು ದಿಶಾಸಿಂ 

ಧಃರನಯನಂಗಳ ಮುಚ್ಚಿಸಿ ಕದಡುತ್ತಂ ಬರೆ ಗಂಗೆಯನು 
ಶರಧಿಗಳೆಲ್ಲವ ಕಂಪಲು ಮಂಸಗಿಸಿ 

ಯುರುತರ ಕಂಜಾಕಾರದಿನುರ್ವಿ 

ತ್ತರರೆ ಜಗತ್ತಯಂವೆಡೆಯಿಲ್ಲೆನಿಸಿತು ಪರ್ಬಿರುರ್ಬಿದ ಕೆಂಧೂಳಿಂ 


ಕಡೆಗಾಲದ ಸಿಡಿಲಂತಿರೆ ಗರ್ಜಿಸಿ 

ಹೊಡೆಯಲು ನಡೆತರೆ ರಕ್ಕಸರಾಹುತ 

ರೆಡೆಗುಡದವರಂ ಕಡುಪಿಂ ಸೆಡೆಯದೆ ಕುದುರೆವೆರಸಿಪಿಡಿದು 
ಬಿಡದೆರಳೆಯ ಹಿಂಡಂ ಹುಲಿಕೊಲುವಂ 
ತೊಡನೊಡನೆಲ್ಲರನಡಿಗಡಿಗಲ್ಲಿಯೆ 

ಹಿಡಿದಪ್ಪಳಿಸಿದನತಿ ಭೂರ!ದೆತಾ [ನಾ11ಗಳೆಂಟನೆಯಚ್ಛುತನು 


ದೂಶತಿವೊಂದೆಸೆ ಸೆಲ್ಫೆಹವೂೊಂದೆಸೆ 

ವಾಹನವೊಂದೆಸೆ ಹಕ್ಕರಿಯೊಂದೆಸೆ 

ರಾಹುತನೊಂದೆಸೆ ಶೆಕ್ಕೆಯವೊಂದೆಸೆ ಜೋಡೊಂದೆಸೆಯಕಾಗಿ 
ಹಾಹೆಗಳೊಂದೆಸೆಯಾಗಿರೆ ಕಡಿಕಡಿ 

ದಾಹವದೊಳಂ ಬೀಳುತ್ತಿರೆ ಕೊಂಡಂ 

ಸಾಹಸದಿಂ ತನಗಿದಿರಿಲ್ಲೆಂಬಿನಮಂದು ವೀರಲಕ್ಷ್ಮಣನು 


ಆಗಲು ಕೆಲಕೆಲರಂಳಿದಿರ್ದವರತಿ 

ವೇಗದೊಳೋಡುತತ್ತಿರೆ ಕಂಡವರಂ 

ಹೋಗದಿ ಹೋಗದಿರೆನುತಂ ರಥರಥದಿಂ ತೇರಂ ನೂಂಕಿ 
ಸಾಗರಗದಡಿ*ತ್ತದಿರಿತ್ತುರ್ವರೆ* 

ನಾಗೇಂದ್ರಂ ಕಂಪಿಸಿದಂ ಕೂರ್ಮಂ 
ಕೂಗಿಡಲುಜ್ಜುಗಿಸುತ್ತಿರೆ ಮುತ್ತಿದರಂದು ಲಕ್ಷ್ಮಣನ 


ದದಿನಾ (ಖ) ದೆತಾಯಾ (ಕ) 
ತ್ತುರ್ವರೆ (ಕ) 


॥೫೪॥ 


HEE 


॥೫೬॥ 


॥1೫೭॥ 


ಕುಮುದೇಂದು ರಾಮಾಯಣಿ ೨೨೦ 


ಧರೆಯುಂ ಗಗನಮುಮಿವಕೆಡೆಯಿಲ್ಲಿನೆ 

ಸುರಿಯುತ್ತಂಬಿನ ಬಲುಸರಿಯುಮನಾ 

ತುರದೊಳೆ ರಥದಿಂದತಿರಥರೆಯ್ತರೆ ಕಂಡು ಕಡುಮುಳಿದು 

ಅರವರಿಸದೆ ಲಕ್ಷ್ಮೀಧರನೆಯ್ತಂ 

ದುರವಣಿಯಿಂ ಪಿಡಿದವರವರಂ ಸ 

ಮ್ಮುಖದಿಂದಾಕಾಶಕ್ಕಿರದೆತ್ತಿದ ಮತ್ತೆಹೊಯ್ದನಪ್ಪಳಿಸಿ ॥೫೮॥ 


ಸಾರಧಿಯುಂ ತೇರುಂ ಬಲ್ಲಾಳ್ಗಳಂ 

ಮಾರುಂ ತಪ್ಪದ ತೆಜದಿಂದೆಲ್ಲರ 

ನೋರೊಂದೇ ಗಾಯದೊಳೇಕೊಲುತಂ ಮುಳಿದುತಕನಂತೆ 
ವಾರಣಮಂತ್ರದ ರೂಪಂ ಕೊಂಡುವಿ 

ದಾರಿಸುತಂ ಪೋದಪುದಿಂದಿಂತೆನೆ 

ವಾರಿಜನಾಭಂ ಬೆಂಬತ್ತಿದನಂದಂತಾ ವಿದ್ಯಾಧರಬಲವಂ ॥೫೯॥ 


1ಛು!ಕುದಂರೆ ತೇರಿನಿತುಂ ಚೂಣಿಯ 

ಕಾಳಗದೊಳು ಕೆಟ್ಟೋಡಿ ಬರುತ್ತಿರೆ 

ಕಾಲಾಂತಕನೆಂಬಂತಿರೆ ಲಕ್ಷ್ಮಣನೆಚ್ಚ ಕೊಂಡು ಬರೆ 
ಶೈಲೇಂದ್ರಂಗಳಿವೆನಲೊಪ್ಪುವ ಶುಂ 

ಡಾಳಘಟೆಯನಣದೊಮ್ಮೆಯೆ ನೂಂಕಲು 

ನೀಲಜಲಧರಂಗಳು ಕವಿತಪ್ಪವೊಲಂದು ಬಂದವು ಹರಿಗಿದಿರಂ 1೬೦॥ 


ಬೆದಜ ದಿಶಾದಂತಿಗಳತಿ ಭಯದಿಂ 

ದೊದಲ್‌ ಫಣೀಂದ್ರಂ ಕೂರ್ಮಂ ಕೂಗಿಡೆ 

ಯದಿರೆ ಧರಿಶ್ರೀ ದಿಕ್ಬಾಲಕರಂ ಕೂಡೆ ಬಿಜುತೋಡೆ 

ತುರಗಜಘಟೆಗಳು ನೂಂಕುತ್ತಿರೆ ಕಂ 

ಡದಟರ ದೇವಂ ಸಿಂಹದ ತೆಜದಿಂ 

ದದಿರದಿರಲು ನಡೆತಂದರು ಲಕ್ಷ್ಮಣನೆಯ್ದೆ ಕಂಡಂ ನಸುನಗುತ ॥೬೧॥ 


ಪದದುಂಗುಟದಿಂದೊಮ್ಮೆ ಯೆಜೀಯೆಂ 
ದೊದೆದೀಗಳ್ನೂಂಕಿದರಾವಿಂತೀ 
ಕದನಕ್ರೀಡೆಗೆ ಸೆಡೆದೆವೆಯೆಂಬಂತಿಳೆಯೊಳಂಬೃಂಹಿತವು 


1, ಆಗಳೆ (ಐ) 


೨೨೨ 


ಕುಮುದೇಂದು ರಾಮಾಯಣ 


ಮದರದನಿಗಳದಿರದೆ ಬರುತಿರೆ ಕಂ 
ಡೊದವಿದರಣರಾಗದೆ ಲಕ್ಷ್ಮೀಧರ 
ನಿದಿರೊಳು ಕೆಲಬಲದೊಳು ಸುತ್ತುತ್ತಿರೆ ಮುಂತೆ ಕಂಡು ಕಡುಮುಳಿದು॥೬೨॥ 


ಗಿರಿಘಟಮಂ ತಟ್ಟು ಚ್ಚಲಿಸುವೆವಾ 

ವರಿಸದೆ*ನೋಡೆಮ್ಮಿಮಿದಿರೊಳು ಧುರದೊಳ 

ವದಿರದೇನಿಂದಪನೆನುತಂ ಕಡುಪಿಂ ಮೊಗವರಿಗೆಯ ತೆಗಸಿ 

ಇರದೀಗಳೆ ತೊಲಗಕ್ಕಟ ಸಾಯದೆ 

ಶಿರ್ಯನಿನ್ನಟ್ಟೆಗೆ ಹೊಜ್‌ಯಾದಡೆ ನಿಲ 

ಲರಿದೆಮ್ಮೊಡನೆ ಹಳಚ್ಚುವುದೆನುತಂ ಜೋದರೆಯ್ದೆ ಜೇವಡೆಯೆ MEN 


ಸಿರಿಸುರಿವಂತಿರಲಂಬಿನ ಮಳೆಯಂ 

ಭರದಿ: ಜೋದರು ನಾಲ್ಕುಂ ದೆಸೆಯಿಂ 

ಪರಿಪರಿಯಿಂ ಮೂದಲಿಸುತ ಕರೆದತಿ ಕೌತುಕದಿಂ ನೋಡಿ 
ಸರಲೊಂದಪ್ಪಡಮೀ ತನನುಚ್ಚವು 

ಗಿರಿಯಂತಿರ್ದಪನದಿರಂ ಬೆದಜಂ 

ನರನಲ್ಲೀತನೆನುತ್ತಂ ಕೊಂಡರು ಕೂಡೆ ಡಹಳೆ ಸಬಳವನು ॥೬೪॥ 


ಭರದಿಂ ಡಹಳೆಯ ಸಬಳದಿನಿಡುತಂ 

ಕರಿಘಟೆಯಂ ನೂಂಕಿಸೆ ಜೋದರು ತಡೆ 

ಯದೆ ಮಾವಂತರು ತೊಲತೊಲಗೆನುತಾಲುತ್ತಂ ಬರಂತಿರಲು 

ಅರವರಿಸದೆ ಲಕ್ಷ್ಮೀಧರ ದೇವಂ 

ಧಂರದೊಳು ಕಡುಪಿಂ ತನ್ನಂ ತುಡಂಕಲಂ 

ಭರಿಕಯ್ಯಂ ಪಿಡಿದೊತ್ತಿಯೆ ಹೊಯ್ದನುಮಂತಾ ದಂತಿಸಂತತಿಯಂ  ॥೬೫ 


ಮದರದನಿಯ ಭರಿಕೆಯ್ಗಳ ಷಿಡಿದಿ 

ರ್ದದಿರದೆ ಗಗನಕ್ಕೀಡಾಡಿ ಬರುತ್ತಿರ 

ಲೊದೆಯಲೂ ರದಿಕಿನೆಡೆಸಗಾಲ್ಪಟ್ಟುಚ್ಚಲು] ಭರದಿಂದ 

ಕದನಕ್ಕಿಕ್ಕಿದ ಹಾಹೆಯ ತೆಜದಿಂ 

ಪದದೊಳು ಕರಿಗಳ ಹೆಣಗಿರೆ ಕೊಂದಂ 

ಬೆದಜದೆ ಪರ್ದುಂ ಕಾಗೆಗಳಾಡಲು ಕೂಡೆ ಸೆಂಗರರಂಗದೊಳರಂ ॥೬೬॥ 


1, ಮೋದಿಂ ಮಿ (ಕ) 2, ನೆಗಾಲೊಳ್ತಚ್ಚಲು ನೆಟ್ಟನೆ (ಖ ಗ) 


ಕುಮುದೇಂದು ರಾಮಾಯಣ 


ಬಿಟ್ಟು ಬಿಜುತ್ತೋಡುವ ಘಟೆಗಳ ಬೆ 

ನ್ನಟ್ಟು ತಗುಳ್ಳೆರಡೆರಡಜ ತಾಳ 

ವಟ್ಟಮನೆರಡುಂ ಕಯ್ಕೊಳು ಪಿಡಿಕೊಂಡೊತ್ತಿ ರಣದೊಳಗೆ 
ದಿಟ್ಟಿಗಳಿಂ ಮುಖದಿಂ ಭರಿಕೆಯ್ಕಿಂ 

ದೊಟ್ಟಯ್ಸಲು ನೆತ್ತರ ಬರಿವೊನಲೊಳು 

ನೆಟ್ಟನೆ ತಿದಿಯೊತ್ತುವ ಕಮ್ಮಜನಂತಿರ್ದನಾಗ ಲಕ್ಷ್ಮಣನು 


ನಿಲ್ಲದೆ ಬಿಜುತೋಡುವ ಗಜಘಟೆಯಿ 
ದ್ವಲ್ಲಿಗೆಯ್ದಿಂದತಂಗಳ ಕೀಳು 

ತ್ತಲ್ಲಿಯೆ ಕುಕ್ಕುಜ*ಸುತ್ತಂ ಕೆಲವಂ ಕೆಲವನ್ನಾರ್ದಿಡುತಂ 
ತಲ್ಲಣಿನದೆ ಕೆಲವಂ ಭರಿಕೆಯ್ಯಿಂ 

ದಲ್ಲುಗೆ ನೆತ್ತರ ಹೊನಲಂ ಭರದಿಂ 
ಬಲ್ಲಾಯತನೆಂಬಂತಿರುತಿರ್ದಂ ವೀರಲಕ್ಷ್ಮಣನಾಜಿಯೊಳು 


ಆಳು ಕುದುರೆ ತೇರಾನೆಗಳೆದಜಸೊಳು 

ಮೀನು ಮೊಸಳೆ ನೆಗಳಾವೆಗಳಾಗಲು 
ನಾನಾಡೆಂಚೆಯ ಬೆಂಡೆದ್ದಾಡಲು ಭೈತ್ರದಿನೆಂಬಂತೆ 
ದಾನವ ಸೇನೆಯ ತುಡುಗೆಯ ಮಣಿಗಳ 
ನೂನಮಣಿಗಳಾಗಿರಲಂಬುಧಿಯವೊ 


ಲಾನಾರ್ತಂ ವ್ರಣಮಯಮಾಗಿರ್ದುದು ಕೃಷ್ಣನಂತೆ ಹರಿಯಿರಲು 


ನಿಜ ಚತುರಂಗಬಲಂ ಸೆಡೆವುದ ಕಂ 

ಡುಜಂಗಿಸೆ ಕೋಪಂ ಕಿಡಿಕಿಡಿಯೋಗುತು 

1ರೆಜಡಿದು! ರುಂಕಿಸಿ ಸಾರಧಿಯಂ ತ್ರಿಶರಂ ರಥದಿಂ ಬಂದು 
ಗಜರಥಹಯಭಟರಂ ತವೆ ಕೊಂಡೀ 

ಭುಜಬಲವಂ ತೋಲ್‌ನ್ನೊಳನುಂತ್ತಂ 
ಬುಜನಾಭನನವನೆಚ್ಚಂ ನಚ್ಚಿನ ಬಣ್ಣವಣ್ಣಿಗೆಯಂಬಿನಲಿ 


ಶ್ರಿಶರಂ ಮೂದಲಿಸುತ ಕಡಿತೆಯ್ದಂ 
ದೆಸೆಯಾನೆಗಳೆಲ್ಲಂ ಸೆಡೆಯಲು ಹುಸಿ 
ಹಂಸಿಯೆನುತಂ ಲಕ್ಷ ದೇವಂ ನಿಜಸೂರ್ಯಹಾಸದೊಳು 


1, ಜಡಿದುರೆ (ಕ) 


೨೨೬ 


॥೬೭॥ 


॥೬೮॥ 


॥೬೭೯'॥ 


Hon 


೨೨೪ 


ಕುಮುದೇಂದು ರಾಮಾಯಣ 
ಕುಸುರಿದಜವುತಂ ಬಪ್ಪಂಬಂಗಳಂ 
ದೆಸೆವಲಿಗೆದ ಜುತ್ತಿರೆಯದಕಂಜದೆ 
ಯೆಂಸಂತಿರ್ದಂ ವಿದ್ಯಾಬಾಣಂಗಳನೆಯ್ದೆ ಖಡಿಸುತಚೆಕ್ಯಿತನಂ 120 


ತೇರಿನ ಸಾರಿಗೆ ಬಂದು ಕುದುರೆಗಳ 

ಕೂರಸಿಯಿಂದಂ ಮುಳಿದಪ್ಪಳಿಸಲು 

ಸಾರಥಿ ಮುಂಡಿಗೆ ಮುಸುಡೂಜ್‌ಯೆಂ ಧರೆಯಲ್ಲಿಯೆ ಬೀಳುವುದುಂ 
ತೇರಿಂದಂ ನೆಲಕಾಗಳೆ ಹಾಯಿದು 

ವಾರಿಜನಾಭನನಿಜ್‌ಯಲಂ ಬಂದಂ 

ವೀರತ್ರಿಶರಂ ವಜ್ರದ ಕೊಂತವ ಕೊಂಡುಮುಟ್ಟಿ ಮೂದಲಿಸಿ ॥೭೨॥ 


ಕುಳಿಕನ ದಾಡೆಯಿವೆನೆ ರಂಜಿಸಂತಿಹ 

ಬಳವಳವಡೆ ತನ್ನೆರಡುಂ ಕಯ್ಯೊಳು 

ಹಲವುಂ ಪರಿಯಿಂ.ಮೂದಲಿಕುತ್ತಂ ಪೆಯಪಂಧಿಗಳೆಸೆಯೆ 

ಘಲಘಲಯೆನೆ ಹಲವಣಸಿನವುಲಿಗಳು 

ತೊಲತೊಲಗೆನಂತಂ *ಚಿಮ್ಮಿತಿವಿದವಾ 

ಗಳೆ ತ್ರಿಶರಂ ಲಕ್ಷ್ಮ ಣದೇವನಂದಾರೆ ಕೂಡೆ ಖೇಚರರು" ॥೭೩॥ 


ಪ್ರಲಯ ಕೃತಾಂತನ ದಂತದತೆಜದಿಂ 

ಬಲವಂ ಹಜ್‌ ಹೊಯಿದಾ ಹೊಜಕಯ್ಯಿಂ 

ದೊಳಪೊಂಗಲೊಡನೆ ಕಠಾರವನುಚ್ಚಿದ ವೀರಶ್ಲಿಶರನನು 

ಸುಲಲಿತ ಸೂರ್ಯಹಾಸದಿನಾರ್ದ 

ಪ್ಪಳಿಸಲು ತಲೆಪಜ್‌ದಾರುತ ಬಿರ್ದಿತು 

ಮಲೆವವರಾರೆಂಟನೆಯಚ್ಯುತರೊಳು ವೀರಲಕ್ಷ್ಮಣದೇವನೊಳು *॥೭೪॥ 


ಉಗುಳುಗುಳೆನ್ನಯ ತಮ್ಮನನೆನುತಂ 
ದಗಣಿತವೆನಿಸಂವ ಚತುರಂಗಬಲಂ 
ಬರಸಿರದೊಗೆವ ವಿಲಯ ಜಲಧಿಯವೊಲು ದೂಷಣನೆಯ್ತಂದು 


1. ಮಿಂಚಿಸಿ ತಿವಿದಾಗಳೆ ತ್ರಿಸರಂ ಲಕ್ಷಣದೇವನೊಳು (ಖ) 
* “ಖ' ದಲ್ಲಿ ಈ ಪದ್ಮವಿಲ್ಲ 


ಕುಮುದೇಂದು ರಾಮಾಯಣ ಆ ೨೨೫ 


1. 


ಮಿಗೆ ಕೋಪಂ ಲಕ್ಷ್ಮಣನಾಗಳು ನಸು 
ನಗುತಂ ಮುನಿ ನ ತೆಜದಿಂದದದುವಂ 
ಖಗಮೃಗ ಕೋಟಿಗೆ ಬಿರ್ದಿಕ್ಕುತ್ತಿರೆ ಕುಡು ದೂಷಣ ಕಡುಮಂಳಿದು ॥೭೫॥ 


ಅರವರಿಸದೆ ಸುರಗಿಯ ಕೊಂಡೊಮ್ಮೆಯೆ 

ಧುರದೊಳು ಮೇಲಾ ಯಲು ದೂಷಣನತಿ 

ಭರದಿಂದಾತನುಮಂ ಕಡುಪಿಂದಂ ಸೂರ್ಯಹಾಸದೊಳು 

ಉರವಣೆಯಿಂ ಶ್ರಿಶರನ ಹೊಯಿದಂದದೊ 

ಳಿರದಪ್ಪಳಿಸಲು ತಲೆಹಣಸಿಯಿತು ನಿ 

ಷ್ಮುರಮಾಗಿರೆ ಕುಣಿಯುತ್ತಿರ್ದುದ ಕೂಡಿಯಟ್ಟೆ ರಣದೊಳಗೆ ॥೭೬॥ 


ಅಂತಾ ತ್ರಿಶರನಂಮಂ ದೂಷಣನಂಮ 

ನಂತಕಮುಖಮಂ ಲಕ್ಷ್ಮಣನೆಯ್ದಿಸ 

ಸಂತಸದಿಂ ದೇವರ್ಕಳು ಸುರಿಯಳು ನಭದಿಂ ಪೂಮಳೆಯಂ 

ಇಂತೀ ತನೆಯೆನಗೊಡೆಯಂ ರಿಪುಬಲ 

ವಂ ತಾರೀತಂತಾನೊರ್ವಂ ಕಡು 

ಹಿಂ ತಜಾದೊಟ್ಟಿದನೆನುತಂ ಬಂದನು ಕಾಣಲೆಂದು ವಿರಾಧಿತನು ॥೭೭॥ 


ಬರುತಂ ಸೂರ್ಯಹಾಸವ ಕೊಂಡು ಬಿ 

ದಿರ ಹಿಂಡಿಲ ಶಂಭುಕನಂ ಕೊಂದನೆ | 

ಖರದೂಷಣತಶ್ರಿಶರರ್ಗಂತಕನೆಂದಂದು ಮುನ್ನೆನಗೆ 
ನರದಿವ್ಯಜ್ಞಾನಿಗಳೆಜ್‌ಪದರುರು 

ತರಭುಜನಾತನು ಮೀತನೆ ತಿಳಿದಂ 

ಶರಣೆಂದಜಗುವೆನೀ ಸಮಯದೊಳಾಂನೆಂದು ಕಂಡು! ವಿರಾಧಿತನಂ ॥೭೮॥ 


ತಂದೆಯ ಕೊಂದಾತನ ಕೊಲುವಡೆಯೆನ 

ಗಿಂದವಸರಮಾದುದು ಕಾರಣರಿವ 

ರೆಂದಾನಂದದಿನೆಣಗುವೆ ವೆಜಗಿದಡಕ್ಕುಂ ಮುನ್ನಿನ ಪದವೆನಗೆ 

ಎಂದಾಗಳು ಮನದಿಂ ಮುದದಿಂ ತಜಿ 

ಸಂದೆಂಟನೆಯಚ್ಕುತನಾ ಪದಾರ 

ವಿಂದಕ್ಕೆಜಗಿದನಂರುತರ ವಿನಯದಿನಂದು ಬಂದು ವಿರಾಧಿತನಂ 1೭೯॥ 


ಬಂದು (ಖ) 


15 


೨೨೬ 


l 


ಕುಮುದೇಂದು ರಾಮಾಯಣ 


ಶರಣಾಗತರಕ್ಷಣದಕ್ಷನೆ ನಿ 

ನ್ನುರುತರ ಬಾಹಾಬಳಮಂ ಕಂಡೆಂ 

ಪರಮಜ್ಞಾನಿಗಳಿಂದಂ ಕೇಳ್ದೆಂ 1ಬಂದೆಣಗಿದೆ!ನೀಗಾ 

ಖರನಿವನೆಮ್ಮಯ್ಯನ ಕೊಂಡೆಮ್ಮಯ 

ಪುರಮಂ ತಾನುಣುತಿಹನಿಂತೆನ್ನಯ 

ಪರಿಭವಮಂ ಪರಿಭವಿಪುದು ಕಾವುದು ದೇವಾ ಎನಲು ವಿರಾಧಿತನು  ॥೮೦॥ 


ಬರುತಿರ್ಪೀ ಬಲವೆನ್ನದು ದೇವ 

ರ್ಪರಿಭಾವಿಪುದಿಂತೀಗಳೆ ತಪ್ಪೆಂ 

ಖರನ ತಲೆಯನೆನಗೀವುದು ಬೆಸನಂ ನೋಡುತ್ತಿಹುದೆಂದು 

ಅರವರಿಸದೆ ನಿಜ ಚತುರಂಗಬಲಂ 

ಬೆರಸೊಮ್ಮೆಯೆ ಬೆರಸಿದನಾಗಳು ಸಾ 

ಗರ ಸಾಗರದೊಳು ಹಳಚುವ ತೆಅದಿಂ ವೀರ ಖರನ ಬಲದೊಡನೆ ॥೮೧॥ 


ಕರಿ ಕರಿಯೊಳು ರಥರಥದೊಳು ತುರಗಂ 

ತುರಂಗದೊಳಾಳಾಳೊಳು ತಾಂ ಖರನೊಳು 

ಧುರದೊಳು ವೀರವಿರಾಧಿತನಾಗಳು ಹೋಗದೆ ಹಳಚುತ್ತಿರೆ 

ಅರನೆಲೆಯೊಳು ಲಕ್ಷಿ ಎೀಧರದೇವಂ 

ಪಿಠಿದುಂ ಸಂತೋಷದಿ ನೋಡುತ್ತಿರೆ 

ಯರವರಿಸದೆ ಯೋಹರಿ ಸಾಹರಿಯಂ ಮಾಡುತ್ತಿರ್ದವೆರಡಂಬಲಂ 80೨॥ 


ಒದವಿದ ಕುಲಗಿರಿಗಳು ಕುಲಗಿರಿಗಳೊ 

ಳದಿರದೆ ಹಳಚುವ ತೆಐದಿಂದಾಗಳು 

ಮದಗಜಘಟೆಯೊಳು ವೀರರಾವುತರ್ಬಂದು ಕೈಯಿಕ್ಕಿ 

ಮಂದದೆರಡುಂ ಬಲದಾ ಜೋದರು ಶರ 

ದದ ಮುಂಗಿಲಂತಿರೆ ಗರ್ಜಿ[ಸಿ] ಕಡುಪಿಂ 

ಕದನಕ್ರೀಡೆಗೆ ಸೆಡೆಯದೆ ಕಣ್‌ದರು ವರಾಣದೆಂಬಿನ ಸರಿಎಳೆಯಂ  0೮೩॥ 


ಬಲ್ಲೆಹದಿಂ ದೂಹತ್ತಿಯನೊದವಿಸಿ 
ಸೆಲ್ಲೆಹದಿಂ :ಲೌಂಡಿ*ಗಳಿಂದಾಗಳಂ 
ತಲ್ಲಣಿಸದೆ ಖೇಚರರಾಹಂತರಿಂತೆರಡಂಂ ಬಲದೊಳಗೆ 


ಬಂದಜಿ೨ದೆ (ಕ) 2 ಲೌಡ (ಕ) 


ಕುಮುದೇಂದು ರಾಮಾಯಣ ೨೨೭ 


ತಲ್ಲಣಿಸುತ್ತಿರೆ ದಿಗಿಭಂಗಳು ಫಣಿ 
ವಲ್ಲಭನದಿರಲು ಧಾರಂಣಿ ಕಂಪಿಸಿ 
ಯಲ್ಲುಗೆ ತಾರಾಗಣಮಂಬರದಿಂದಾರ್ದು ಸಾರಿದು ಹಳಚಿದರು ॥೮೪॥ 


. ಪ್ರಳಯಜಳಧರಂಗಳು ಸಾರ್ದಪುವನೆ 

ಬಲಯುತರುಭಯ ಬಲದ ಖೇಚರ ರಾ 

ಗಳೆ ನಿಜನಿಜ ರಥಕೋಟಿಗಳಂ ಕಡುಮುಳಿದಾರುತ ನೂಂಕೆ 

ಹಲವು ಪರಿಗಳಿಂ ಮೂದಲಿಸುತ ವಕಾ 

ರ್ಮಲೆದೊಬ್ಬರನೊಬ್ಬರಃು ಕಡುಪಿಂದಂ 

ಹೊಲಸೇಳಲು ಕೊಲುತಿರ್ದರು ಹೋಗದೆಸುತ್ತಿಯಟ್ಟೆಯಾಡುತಿರೆ.. 85೫ 


ವೀರಭಟರು ವೀರಭಟರೊಳೆತ್ತಂ 

ಕೂರಸಿ ಕುಂತಸಬಳ ಕಡಿತಲೆಯ ಕ 

ಠಾರದ ಬಿಲ್ಲಂಬಿನ ಕಕ್ಕಡೆಯ ಕುಠಾರದ ತೋಮರದ 
ಕೂರಲಗಿನವರ್ತಮತಮಂಗಾಗಳು 

ಆರಿಯಕಾಲುತ್ತಂ ಬೆರಸಿದರಾ 

ಧಾರಿಣಿಯೆಲ್ಲಂ ಹೆಣಮಯಮಾಗಿರಲೆರಡುಂ ಬಲದ ಭುಜಬಲರು ॥೮೬॥ 


ಮಿಗೆ ಕಾರ್ಮುಗಿಲಂ ಮದಗಜಫಟೆಗಳು 

ಮಿಗೆ ಮೊಳಗಂ ರಣತೂರ್ಯನಿನಾದಂ 

ಮಿಗೆ ವಿಂಂಜನಗೊಂಚಲನಸಿಲತೆಗಳು ಕೂಡೆ ದೆಸೆದೆಸೆಗೆ 

ಮಿಗೆ ಸಿಡಿಲಂತಾಗುವ ಘಾಯಂಂಗಳು 

ಮಿಗೆ ಮಳೆಯಂ ಸುರಿವಂಬಿನ ಮಳೆಗಳು 

ಮಿಗೆ ಕಡಲಂ ನೆತ್ತರ ಕಡಲುಗಳೆನೆ ತಾಗುತಿರ್ದಪವೆರಡುಬಲಂ ॥೮೭॥ 


ಬಡವಾನಳನಾಕ ೈತಿಯಂ ತಳೆದುದೊ 

ಕಡೆಗಾಲದ ಸಿಡಿಲೆಯ್ತಂದಪುದೋ 

ಮೃಡನುರಿಗಣ್ಣೋ ಮೇಣಿದು ನಡೆತಂದಪುದೆಂದೆನೂತಿರಲಂ 
ಘುಡುಘುಡಿಸುವ ಕೋಪಾಗ್ನಿಯ ಹೊರೆಯೆನೆ 

ಯೆಡನೊಸಲೊಳಗಾಗಳು ಕಣ್ಮಿಡಿಯಂ 

ಕೆಂಡಮನುಗುಳಲು ಬಂದನು ಖರನ ಕಂಡು ವಿಃರವಿರಾಧಿತನಂ 1೮೮॥ 


೨೨೮ 


ಕುಮುದೇಂದು ರಾಮಾಯಣ 


ಧುರದೊಳು ನಿಮ್ಮಯ್ಯನನಾಂ ಚಂದ್ರೋ 

ದರನಂ ಕೊಂದುದನಜೌಾಯದೆ ಬಂದೆಯೊ 

ಭರದಿಂ ಸಿಡಿಲು ಹೊಡೆಯೆ ಕೊಡೆ'ಕಾವುದೆ! ಕಡುಗಲಿತನದಿಂದ 

ಅರವರಿಸದೆ ನಿನ್ನಂ ಕೊಲುವಡೆ ನಾಂ 

ನರನಿವ ಕಾವನೆಯನುವಾಗಕ್ಕಟ 

ಚರಣಕ್ಕೆಅಗಲು ಕರುಣಿಸುವೆನು ಬಾಯೆನಲುಂ ಖರನು ವಿರಾಧಿತನ ॥೮೯॥ 


ತ್ರಿಶರಂ ದೂಷಣ ಶಂಭುಕ ಮೊದಲಾ 

ದಸುರರ ನೀಂನೋಡುತ್ತಿರೆ ಮತ್ತಂ 

ಕುಸುರಿದಜಿದುದೆಸೆವಲಿಗೆದಜರಿದ ನೀನೇನಂ ಮಾಡಿದೆಯೊ 

ಬಿಸರುಹನೇತ್ರನ ಬಯ್ಜಾ ಬಾಯಂ 

ಮಸೆದಂಬಿನಲಿಸುವೆನು ಬಿಟ್ಟೋಡೆಂ 

ದಸದಳವಣಾಗಿರೆ ಮೂದಲಿಸಿಯೆ ತೊಟ್ಟೆ ಚ್ಚನಾಗ ವಿರಾಧಿತನು no 


ಉರಿಯಂನಂಗುಳುತಂ ತೆಗೆದೆಚ್ಚಂಬರ 

ವರಿಸದೆ ಬರುತಿರೆ ಕಡಂಪಿಂದಂತದ 

ನೆರಡಂಂ ಕಡಿಯಾಗಲು ಕವಲಂಬಿನೊಳೆಚ್ಚು ಖರನಾ್‌ರೆ? 

ಪಿರಿದುಂ ಕಡುಪಿಂದಾ ಸಿರಲುವಂನಂ 

ಬರಕದಿಂದೇಕ ಕಡಿಖಂಡಂ ವಕಾಡಿದ 

ನುರುಮುದದಿಂ ಲಕ್ಷ್ಮೀಧರನೀಕ್ಷಿಸ4ಲಾಗಳಂತೆ ವಿರಾಧಿತನು* ॥೯೧॥ 


ಸಂಧಿಯು ಕೊನೆಯಾಯಿತೆಂಬ ವಕಾತು ಇಲ್ಲಿ ಬಾರದಿರಂವುದರಿಂದ ಇನ್ನೂ 
ಕೆಲವು ಪದ್ಯಗಳಿದ್ದು ಅವು ನಾಶವಾಗಿರಬಹುದು. 


& WW ಓಳ ಉಾಎ 


4+ ಯೆಡೆಕೊಡೆ (6) 
ಳ (ಖ) ರಿ (ಕ) 
ದೊಳೆ (ಖಗ) 

ಲು (ಖಗ) 


ಸಂಧಿ ೧೦ 
ಶ್ರೀ ವೀತರಾಗಾಯನಮಃ 


ರಾಗ : ರಾವಂಕ್ಸೀ 1ವೊಡ್ಡಿ ಮಠ್ಮೈಯ ತಾಳ! 
ಪಲ್ಲವ : 
ಮಾಯಾಮೃಗಪತಿನಾದದೆ ಘನರವ 


ಜಾಯಾಪತಿ ರಾವಂನ ತೊಲಗಿಸಿಯ 
ನ್ಯಾಯದಿನೊಯ್ದ ನು ಜಾನಕಿಯನು ನಿಜ ವಿನಾಶಕಾಲದೊಳಾಗಳೆ ರಾವಣನಂ 


ಬಲದೊಳು ತಾಗೆ ಹರಡೆನರಿಮಯ ಪಿಂ 

ಗಲ ಗರ್ದಭರವವಾರಿಸಿತಾಗಳೆ 

ತಡೆದವು ಹೊಡೆದವು ವಿಹಗಂಗಳಂ ಸೇವಿಸಿ ಕೂಡೆ ಪೆರ್ವಕ್ಕಿ 

ನೆಲನದಿರಿತ್ತುಣ್‌ ಬಿರ್ದುದು ಸಲೆಕಾ 

ವುಳಮಸಗಿತು ದೆಸೆಪೋಗದಿರೆಂಬಂ 

ತುಲಿದುದು ಪುಷ್ಪಕದುರುಘಂಟಾರವವಂದು ಬರುತಿರೆ ರಾವಣನು nO 


ಗಗನಾರ್ಣವದ ಬಹಿತ್ರವಿಂದೆಂದೆನೆ 

ಸೊಗಯಿಪ ಪುಷ್ಪಕ ಸುವಿಮಾನಮನಂ 

ದಗಣಿತ ಕೋಪಾಟೋಪಂ ರಾವಣನೇ ಭರದಿಂದ 

ಬಗೆಯಿಂ ಮುನ್ನಮೆ ದಂಡಕವನಮಂ 

ಪುಗಬೇಕೆಂದೆಯ್ತರುತಂ ಕಂಡಂ 
ಖಗಮೃಗನಗಗಹನದೊಳಾಗಹನದೊಳಿರ್ದಾಂ ದಂಡಕಗಿರಿವನಮಂ 190 


ಅದಜ್‌ಸೊಳು ಬರಂತಂ ಕ್ರೌಂಚನದಿಯಂ ತೀ 

ರದ ತಣ್ಣುಳಿಲಿನ ತಾಣದೊಳಸೆಯೆ ಬೆ 

ಳೆದ ಪಂಚವ್‌ೌಟಿಯೊಲೊಪ್ಪುವ ಲತಿಕಾಮಂಟಪದೊಳಗಾಗ 

ಮದನನ ವಾಮೋಪಾಂತದ ರತಿಯೋ 

ತ್ರಿದಶಪತಿಯ ಪಾರ್ಶ್ವದ ಶಚಿಯೋ ಮೇ 
ಣ್ಸುದತೀರತ್ನಮಿದೆಲ್ಲಿಯದೆನುತಂ ರಾಮನರಸಿಯಿರಲು ಕಂಡಂ An 


1 ತಾಳ ಪೊಟ್ಟೆಯ ಮಠೆಯ (ಖ) ಡ್ಲಿಯ ವೊಮಠ್ಕೆಯ (ಗ) 2 ಟ್ಭ್ರಾ (ಗ) 


೨೩೦ 


a 


ಕುಮುದೇಂದು ರಾಮಾಯಣ 


ಧರಣಿಯ ಚೆಲುವೊಂದೆಡೆಗೆ ನೆರೆದಂದೋ 
ಸುರತಕಳಾನಿಧಿಯಧಿದೇವತೆಯೋ 
ಸಂರುಚಿರಲಾವಣ್ಯಾಮೃತರಸ ಮೇಣ್ತೀವಿದ ಕರಡಗೆಯೊ 
ಸರಸ ಸಂಧಾಂಶುಮೃಣಾಳಿಕೆಗಳಿನಂ 

ಬುರುಹಭವಂ ಕಾಮನೆಯಾಗಿಯೆ ವೆಂ 


ಣ್ವರೆಚಿಸಿದನು ಈ ಕನ್ನೆಯನೆನುತಂ ನೋಡುತ್ತಿರ್ದನು ದಶವದನಂ 


ಈ ಪದವೀಕಿಜಂದೊಡೆಯೋಯಯಗಂರುಗ 

ಳೀ ಪೊಜವಾರಿಗಳೀ ಬಡ!ನಡು 

ವೀ ಪೀನ'ಸ್ತನವೀ ಕೊರಳೀವಮುಖವೀನಯನಾಂಶುಗಳು 

ಈ ಪುರ್ವುಗಳೀಕಿವಿಯೀ ನೊಸಲೀ 

ರೂಪೀ ನಾಸಿಕ ಬಿಡುಮಂಡಿಯೆಂಬೀ 

ವಾಪತ್ತಂ ವರಾಡಿದವೆನಗೆನುತಂ ನೋಡುತ್ತಿರ್ದನು ಜಾನಕಿಯಂ 


ಒಂದತಿ ಹರುಷಮನೊಂದುವಿಷಾದವು 

ನೊಂದು ಕೌತುಕಮನೊಂದತಿ ಕೋಪಮ 
ನೊಂದಾಕುಳತೆಯನೊಂದು ಭಯಂಮನಿರದೊಂದತಿ ಸಂಭ್ರವಂವಂಂ 
ಒಂದುವಿಚಾರಮನೊಂದಾತುರತೆಯ 

ನೊಂದಾಗಳೆ ಸಾತ್ವಿಕಚೇಷ್ಟೆಗಳಂ 

ಕಂದರ್ಪಂ ಮಂಳಿದೆಸೆ ಸಲೆ ತಳೆದವು ಹೆತ್ತುವಂಖಂಗಳಂ ರಾವಣನ 


ವಂಣಗಿದಂದಂ ಕೆಂಪಾದುದು ಬೆಂಡೇಳಿ 
ತ್ತಗಿದುದಲಸಿತವ್ವಳಿಸಿತು ನಟ್ಟುದು 

ತೆಗೆದಂದು ಬೆಚ್ಚಿದುದಚ್ಚಿ ಅೌದುಚ್ಚಿ ತೊಲವಿಂದ 
ನಗಂತಿರ್ದುದು ನೆಲಸಿತು ನಲಿದುದು ಬಗೆ 

ಎಂಗೆ ತಳ್ಳ ಸಿತು ನೆಗೆದುದು ಕೀಲಿಸಿ 

ತಗಿದಾಡಿತಂ ಬೆಚ್ಚಿದುದಾಗಳರಾವಣನ ಕಣ್ಣಳಂಗದಲಿ 


ನೊಸಲೊಳು ಕಣ್ಗಳೊಳಾ ಕದಪುಗಳೊಳು 
ವಿಸುಪಧರದೊಳೆಸೆವುಂಗಂಟವೆರಡಜೂ 
ದಶಮುಖನಳವಳಿದಾಗಳೆ ನಟ್ಟಿ ದಿಟ್ಟಿಗಳರಡೆರಡುಂ 


1 ತನ ನಡುವೀ ಪೀನ (ಖ) 


॥೪॥ 


Pil 


॥೬॥ 


॥೭॥ 


ಕುಮುದೇಂದು ರಾಮಾಯಣ 


ಹ ಟೆ ಟ್ಟು te 


ದಶಮಂಖನೊಮ್ಮೆಯೆ ಚುಂಬಿಸಲಾಟಿಸಿ 
ದಶಮುಖನಳಿಪಂ ನೋಡುತ್ತಿರ್ದಂ 
ದಶದಿಶೆಯೊಳು ಪಸರಿಸಂವ ಪಟಸೆಯೆನೆ ನಿಂದು ರಾವಂನಂಗನೆಯಂ 


ಅನುಲೇಪನದ ಸುಮೂಲ್ಮದ ಧೂಪದ 

ತನುವಿನ ಬೆಮರ್ವನಿಗಳ ತಾಂಬೂಲದ 

ಮನಂಮಥನಾರಿಯ ಮೂಜಂದದನಜುಸುಯ ಳಳ ಘನವೆನಿಪಾ 
ಅನುಪಮಗಂಧಮನೊಮ್ಮೆಯಜ್‌ವುದ 

ಕ್ಷೆ ನೆಗಾವುದ"ದಶನಾಸಿಕವೆನುತಂ 

ಮನದಳಿಪಿಂ ರಾಮನವಲ್ಲಭೆಯಂ ನೋಡುತ್ತಿರ್ದನು ದಶವದನಂ 


ನೆಜ್‌ಯವು ತೋಳಾಲಿಂಗಿ*ಸಲಿಕಪ್ಪತ್ತು 

ನೆಜೆಯವು[ಅ]ಧರಂ* ಚುಂಬಿಸೆ ಹತ್ತುಂ 

ನೆಆಹಯವು ಹತ್ತುಂ ನಾಸಿಕವಂಗಲತೆಯ ಘನಪರಿಮಳಕೆ 
ನೆಜ್‌ಯವು ಕಣ್ಣಿಪ್ಪತ್ರಾಂ ನೋಡಲು 

ನೆಜ್‌ಯವು ಕಿವಿಯಿಪ್ಪತ್ತುಂ ಕೇಳಲು 

ನೆಬಿಯವು ಕಳೆಕಂಠರುತಿಯನನಳಿಪಿಂ ನೋಡಿ ರಾವಣ ಜಾನಕಿಯಂ 


ತಳೆದಂ ಚಂದ್ರಮನೀಗಳು ಕಪ್ಪಂ 

ಬಿಳಿದಾದಂದು ಮೃದುಮಧುರಲತೆ ಕೆ ೈರವಧ 
ವಳವಾಳಿಕೆಯೋಸುಗ್ಗಿಯ ಬೆಳುತಿಂಗಳಂ ಮಂಸುಳಿಸಿತೊ 
ಅಳಿಕುಲಮತಿ ದೂಸರತರವರಾದವು 

ನಳನಳಿಸುವ ಕಲ್ಬಲತಾಕೃತಿಯಾ 

ಗಳಿ ಕರ್ಕಶವಕಾದುದು ಜಾನಕಿಯಂ ಕಂಡು ಕಣ್ಗಳಲೀಕ್ಷಿಸುತಂ 


ಸರಸಿಜಸಂಭವನತಿವೃದ್ಧಂ ಹಿಮ 


ಕರನಸ್ಮೇರ"ಕನೀಯಿ*ರ್ವರಿಗಂ 
ವಿರಚಿಪ್ರದರಿದಿಂದಾಸುಕುವಕಾರಿಯನೀಸಕಳಕಳಾಧರೆಯಂ 


: ಕೆನಗಾದಪು 

- ಸಿಲಿ (ಖ) 

* ಯವರಂ (ಖ) ನಧರಂ (ಕ) 
. ೪೧ (6) 


೨೩೧ 


Sn 


॥೯॥ 


ee) 


॥೧೧॥ 


ಕುಮುದೇಂದು ರಾಮಾಯಣ 


ಸುರಭಿಶರಂ ಮಾಡಿದನೆಂಬಂ ಮಧು 
ವೊರೆಕೊಳುಗುಂ ಶ ಂಗಾರರಸಾಧೀ 
ಶ್ವರನಪ್ಪುದಜಿಂದಾತಂ ಮುನ್ನಂ ತಾನೆ ಹುಟ್ಟಿ ದ ಪರಿಯೆಂತು 10೨ 


ತನಂಲತೆಯುರುತರ ಪರಿಮಳವಿಘ ವಿಂ 

ದನುಲೇಪನಮೇವುದು ಗಾಢಾಲಿಂ 

ಗನ ವಿಘ್ನಂ ಕುಚಕುಂಭದ ಮುತ್ತಿನಹಾರಮೇವುವೆಂದು 
ಕನಕಾಳಂಕರಣಾದಿಗಳಾಲೋ 

ಕನ ವಿಘ್ನಂಗಳವೇವುವೆನುತ್ತಂ 

ಮನಸಿಜನರಲಂಬುಗಳುಚ್ಚಂತಿರೆ ಸೋಲ್ತು ನೋಡಿದನವನಿಜೆಯಂ ॥೧೩॥ 


ತನುವಿನೊಳುರುಹಿ"ಹಿವಕಾಶ್ರಿಶಹರಿ! ಚಂ 

ದನರಸವಧರಂಗಳೊಳಮ ಶತರಸಂ 

ಘನತರವಕುಳಾಮೋದಂ ವಿತತಘೂ ಶ್ರ್ರಣಂಗಳೊಳೆಯ್ದೆ 

ಇನಿತಂಂ ನಯನಂಗಳೊಳಂ ಸುಗ್ಗಿಯ 

ದಿನವೊಪ್ಪೆವ ಬೆಳುದಿಂಗಳು ಕವಿಗಳಿ 

ಗಿನಿದೆನಿಸುವ ವೀಣಾರವಮಿಂತೀ ತರುಣಿಯೆಂದನು ದಶವದನಂ ॥೧೪॥ 


ಅನಯಶಿಕೃಂಜದೆ* ಪಾತಕವೆಂಬುದ 

ನಿನಿಸಂಂ ನೆನೆಯದೆ ನರಕಗತಿಗೆ ನಾ 

ಧನವೆಂದಳ್ಳದೆ ನಿಜಕುಲ ಕಿಡುಕಿಡೆಂದು ವಿಚಾರಿಸದೆ 

ವಂನಂವಂಥನಂಬಿಗೆ ಗಂಜಿಯಾಗಿಯೆ 

ನೆನೆದವಲೋಕಿನಿ ವಿದ್ಯೆಯನಡುಬರೆ 
ವನಿತಾರತ್ನಮಿದೆಲ್ಲಿಯದೀತನಂಮಾರುಯೆಂದು ಬೆಸಗೊಂಡಂ et 


ಗತಿವುತಿಯಂಂ ಗಿತಿ ಎದ್ಯಾಹಾಗಿದು 

ರಿತಬಂಧನಕರವೆಂದಂಜದೆ ದೇ 

ವತೆಯಂ ಬೆಸಗೊಳಲಿವರಾರೆಂದಾ ಪಾತಕ ರಾವಣನು 
ಅತಿಶಯಮೆನಿಸಿದಯೋಧ್ಯಾಪುರದಧಿ 

ಪತಿ ದಶರಥ ಭೂಪಾಲಂಗಾದ 

ರ್ಪೃತ್ಪರೆಂಟನೆಯ ಬಲಾಚ್ಯುತರೆನಿಸಿದ ರಾಮಲ ಕ್ಷ್ಮಣರೆಂದಿವರು ॥೧೬॥ 


1, ಮಹಿಶ್ರೀ (ಕ) 2. ಮಿದೆನ್ನದೆ (ಐ) 


\ 


ಕುಮುದೇಂದು ರಾಮಾಯಣ ೨೩೩ 


ಧರೆಗವತರಿಸಿದ ಶಶಿಸೂರ್ಯರೆನ 

ಲ್ಸುರುಚಿರತೇಜೋವಿಕ್ರಮನಿಳಯರು 

ನಿರುಪಮಮಹಿಮರು ನಿರ್ಮಲಚರಿತರು ಗುಣಮಣಿಭೂಷಣರು 

ಶರಣೆನೆ ಕಾವರೆಡರಿದಡೆ ಕೊಲುವರು 

ಸುರನರನಾಗೇಂದ್ರರಿಗಸದಳರು 

ದ್ಹುರುತರಭಂಜಯೆಂಟನೆಯ ಬಲಾಚ್ಯುತರಿನ್ನರು ರಾಮಲಕ್ಷ್ಮಣರು 8೧೬॥ 


ಪುರುಪರಮೇಶ ಸರ ಸನ್ನಿಧಿಯೊಳು ಖೇ 

ಚರಪತಿವಿನವಿಂನಮಿಗಳಿಗೆ ಮುದದಿಂ 

ದುರಗೇಂದ್ರಂ ಕೊಟ್ಟೆರಡುಂ ಬಿಲ್ಲುಮನೇಟ್‌ಸಿದಶಿಬಲರು 

ಧರಣಿಗೆರಡು ಕಣ್ಣೆಂಬಂತಿರಲವ 

ತರಿಸಿದವರು ಲೋಕತ್ರಯಧೀರರುವಂ 

ವರೊಳಗೀತಂ ಬಲರಾಮಂ ಚರೆಮದೇಹನುದ್ಧತನಂ ॥೧೮॥ 


ಇಳೆಯೊಳಗಣದೋರ್ವಳಘನದರ್ಪಾ 

ನಳರೆನಿಸಿದ ಭೂಪಾಲರನೆಲ್ಲರ 

ನಲೆದಣ್ಣನ ಬೆಸದಿಂದೀಗಳು ದಂಡಕಗಿರಿವರದಲ್ಲಿ 
ಸುಲಲಿತಸೂರ್ಯಹಾಸವಕೊಂಡತಿ 

ಬಲ ಶಂಭುಕದೂಷಣ ತ್ರಿಶರರುವಂಂ 

ಗೆಲಿದಂ ಖರನೊರ್ವನ ಕೊಲಲಿರ್ದಪನೀತನನುಜಲಕ್ಷ್ಮಣನು ॥೧೯॥ 


ಆತಂ ಖರನೊಳು ಕಾದಂತ್ರಿರ್ದಪ 

ನೀತಂ ನಿಜಪತಿಯಂ ಜನಕ ತನೂ 

ಜಾತೆಯನೆಸೆವ ಪ್ರಭಾಮಂಡಳನನುಜಾತೆಯನತಿ ಮುದದಿಂ 
ಸೀತೆಯನನುಪಮ ಸಿತವ್ರತವಿ 

ಖ್ಯಾತೆಯನೀಯೆಡೆಯೊಳು ಕಾದಿರ್ದಪ 

ನಾತನ ಕೀರ್ತಿಲತಾವೃತಧರಣೀರಾಮನಿನಕುಲಪರಿರಾಮಂ ॥೨೦॥ 


ಅತುಲಂ ತ್ರಿಭುವನ ವಿಖ್ಯಾತಂ ಕ್ಷಿತಿ 
ಪತಿತತಿಮಣಿಮಕುಟನಿಕರ ರಂ 
ಜಿತಪದಸರಸಿಜನಗಣಿತಶೌರ್ಯಂ ಜಿತಸುರಗಿರಿದೆ ರಂ 


೨೩೪ ಕುಮುದೇಂದು ರಾಮಾಯಣ 


ಚತುರಂಬುಧಿವೃತಧಾಮತಶ್ರಿತಳವಂ 
ವಿತರಿಸಿ ತಂದೆಯ ನನಿ ಯ ವೆಂಜ್‌ಯಲಂ 
ಕೃತಕ ಸತ್ಯಂ ಬಂದಿರ್ದಪನೀ ಚರಮಾಂಗನನುಪಮಗುಣತುಂಗಂ 


ಗುಣವಂಣಿಗಣರೋಹಣಶೆ ಲಂ ಕಾ 

ರಣಪುರುಷಂ ಚರಮಾಂಗನಭಂಗಂ 

ಸೆಣಸುವ ರಿಪುಗಳ ಗಂಟಲಗಾಣಂ ರಾಘವನಿನ್ನೀತ್ತಂ 
ಗಣನಾಶೀತವಿಂವರ ಮಹಿಮೆಗಳಾ 

ರೆಣಿಸುವರಿಂದಿನ ದಿನಮೇಸಫಲಂ 

ತಣಿಯವಿವರ ನೋಡದ ದೃಷಿ ಗಳೆಂದು ದೇವತೆಯೆನುತಿರಲಂ 


 ಎನುತಿರೆ ದೇವತೆ ಕೇಳ್ದು ದಶಾಸ್ಯಂ 
ವಜನಿದಿವನೆಲ್ಲವನಜ್‌ದೇಂ ಪೇಳೀ 

ತನನೀಗಳೆಯೀಕಾಂತೆಯ ಹೊರೆಯಿಂ ತೊಲಗಿಸುವಂದವನು 
ಮನಸಿಜನಂಬಿಂದೆಸುತಿರ್ದಪ 

ನೆನಗಿಂತೀ ಕನ್ನೆಯ ಗಾಢಾಲಿಂ 

ಗನದಿಂದಲ್ಲದೆ ಜೀವಿಪುದರಿದೆನೆ ದೇವಿ ಕೇಳ್ಬು ಕಡುಮುಳಿದು 


ಮತ್ತೇಕೀ ಪರಿಪರಿಯಿಂದನುಚಿತ 
ವೃತ್ತಿಯೊಳೆಸಗುತ್ತಿರೆ ಕೇಳ್ದಾದು 
ರ್ವೃತ್ತರನಾರ್ಶಿಕ್ಷಿಸುವರು ನೀನಲ್ಲದೆ ಪೆಜರುರ್ವಿಯೊಳು 
ಉತ್ತಮ ಸತ್ವಂಗಕ್ಕಟ ನಿನಗೀ 

ಚಿತ್ತಮಿದೆತ್ತಣಿನಾದುದು ಬಿಡುಬಿಡು 

ಚಿತ್ತಭವನ ಉಗ್ರಾವೇಶಮನೀನಪ್ಪುಕೆಯ್ವರೇ ದಶವದನಾ 


ಉರುತರವೆನಿಸಿದ ವಿದ್ಯಾದೇವತೆ 

ಯರು ನಿನಗತಿಮುದದಿಂ ಬೆಸಕೆಯ್ಯಲು 

ಬರುತಂ ಪರವನಿತೆಯರ ಗುಣಚ್ಕುತಿಯಿಂ ನೀಂಮಾಡಿದಡೆ 
ಇರೆವೆಂದೇ ಭಾಷೆಯ ಮಾಡಿದ 

ವರಿದವರೊಳು ಹಗೆಯಕಾಗಿ ಬರ್ದುಂಕಲು 
ಹರನುರಿಗಣ್ಣಿಂಗೆಡರಿದಸುರರಂತಕು ್ಯ ನಿನ್ನಯ ಕುಲಮೆಯ್ದೆ 


1, ಮತ್ತೆ ಕೆಲಬರೀ (ಖ) 


1200 


॥ ೨೨॥ 


॥೨೩॥ 


॥೨೪॥ 


॥೨೫॥ 


ಕುಮುದೇಂದು ರಾಮಾಯಣ ೨೩೫ 


ಧುರದೊಳು ದಿಗು ಪಾಲಕರಂ ಗೆಲಿದೆಂ 
ಶರನಿಧಿಗಳ ತ್ರಿಕೂಟಾಚಲದೊಳು 
ಗಿರಿದುರ್ಗಂ ಲಂಕಾಪುರವಾರೆನಗಿದಿರೆಂದೆನ್ನದಿರಂ 
ಉರಿವರಿವೀ ನಿನ್ನಯ ತೇಜಮುಮಂ 
' ಪರವನಿತಾ ರತಿಯಿಂ ಕಿಡಿಸದೆ ದು 
ರ್ಧರಭುಜಬಲರೊಡನೆಡರದಿರೆಡರಲು ಕಿಡುಕಿಡಂವೆ ॥೨೬॥ 


ಜಲನಿಧಿಯಿಂವರ್ಗಾಪೋಶನಮಾತ್ರಂ 

ಕುಲಶೈಲಂಗಳ್ಳಂಡುಗಮಾತ್ರಂ 

ಬಲವದಹಿತದುರ್ಗಂಗಳು ಲೀಲಾಮಾತ್ರಂ ಮುಳಿದಂದು 
ಪ್ರಲಯಾನಿಲನುಮನೆಣಿಸಲಕ್ಕುಂ 

ಬಲಕೃಷ್ಣರನೆಣಿಸಲಾಗದು ರಿಪು 

ಕುಲಕಾಲಾಂತಕರಿಂತಿವರಿಂದಂ ಕೆಡುಕೆಡುವೆ ದಶವದನ ॥೨೭॥ 


ಕಡಲಂ ಬಗೆಯರು ಲಂಕಾಪುರಮಂ 

ಸುಡದಿರರಂತಾ ಪುರದುಪವನಮಂ 

ಕಡಲೆಯಗಿಡುವಂ ಕೀಳ್ವಂತಿರೆ ಸಲೆ ಕೀಳದೆ ವಕಾಣ್ಣಿ ರರು 

ಎಡರಿದಡಂ ನೀ ಸಹಿತಂ ದನಂಜರ್ಕಳೆ 

ನಡುಬಲಮಂ ಮಾಡುವರು ಕೃತಾಂತಂ 

ಗೆಡರದಿರೆಡರದಿರೆಡರಿದೆಯಾದಡೆ ಕಿಡಂಕಿಡಂವೆ ದನಂಜೇಂದ್ರಾ ॥೨೮8 


ಹಲವಂ ಹೇಳದೆ ನೀನಿಂತೀತನ 

ತೊಲಗಿಸುವಂದವನೆನಗಬ್‌ನಪೆಂದತಿ 

ಮುಳಿದು ದಶಾಸ್ಯಂ ಬೆಸಗೊಳಲೊಡನಿಂತೆಂದಳು ಕನಲುತ್ತಂ 

ಮುಳಿದು ಕೃತಾಂತನ ತೆಜದಿಂ ಖೇಚರ 

ಬಲಮಂ ಕೊಲಲೆಂದೀತನ ತಮ್ಮಂ 

ತಳರುತ್ತೆನಗರಿದಾದಡೆ ವಕಾಳ್ಗೆಂ ಸಿಂಹನಾದವನೆಂದೆಂದಂ ॥೨೯॥ 


ಆ ದೆಸೆಗೀಗಳೆ ಪೋಗಿಯೆ ಸಿಂಹನಿ 
ನಾದವ ಮಾಡಿದೆನೆಂದಡೆ ಪಿರಿದು ವಿ 
ಷಾಡದೆ ತೆರಳ್ಳು 0 ತಮ್ಮನ ಮೋಹದಿನಿಂತೀಯತುಲಬಲಂ 


೨೩೬ ಕುಮುದೇಂದು ರಾಮಾಯಣ 


ಖೇದಮುಮಂ ಖೇಚರಕುಲಕೆಯ್ದೆ ಪ್ರ 
ಮಾದಮುಮಂ ನಿಜಬಂಧುಗಳಿಗೆ ನಿ 
ರ್ವೇದಮುಮಂ ಬಳಿಕಂ ಮಾಡೆಂದು ಪೋದುದವಲೋಕಿನಿ ವಿದ್ಯೆ ॥೩೦॥ 


ಗುಣಹಾನಿಗೆ ಬೆಚ್ಚದೆ ಬಲಂಪಿಂರಾ 

ವಣನಾಗಳೆ ತನ್ನಂ ಬೆಸಸಲು ಲ 

ಕ್ಷ್ಮಣನಿರ್ದಾ ದೆಸೆಗವಲೋಕಿನಿಯತಿ ಮುಳಿಸಿಂದಂ ಪೋಗಿ 
ರಣಭೂಮಿಯೊಳಂದು ಲಂಕಾಪತಿಯ ಮ 

ರಣಸೂಚಕ ಮ ತ್ಯುದನಿಯೆನೆ ಧಾ 

ರುಣಿನುತ ರಾಮಂ ಕೇಳ ಂತಿರೆ ಮಾಡಿತು ಸಿಂಹನಿನಾದವನು 1400 


ಜಲದ ನಿನದಮಂ ಕೇಸರಿ ಕೇಳ ಸಂ 

ತಳವಿಗಳಿದ ಮುಳಿಸಿಂ ಬಲಭದ್ರಂ 

ತಳರ್ದೆನ್ನನಃಜಂಗನುವರಮಂರಿದಾಯಿತಿದು ಕೌತುಕಮೆನುತಂ 

ಪ್ರಳಯ ಕೃತಾಂತನ ತೆಜದಿಂ ಕೋಪಾ 

ನಲನಿಂದಿಳೆಯಂ ಸುಡಲುಂ ಖೇಚರ 
ಕುಲಜಲಧಿಯನೊಕ್ಕುಡುತೆಗುಡಿಯಉವಂಗಸ್ತ ;ನಂತೆ ಮನಂದಂದಂ ॥೩೨॥ 


ಮರ್ಜುರ್ಬಿತ್ತು ಲಲಾಟದೊಳಾಗಳೆ 

ಪುರ್ನೆರಡಂಂ ಗಂಟಿಕಿ ದವು ಬೆ 

ಮರ್ವನಿ ಗಂಡಸ್ಕಳದೊಳೊಗೆದವತಿ ಭೀಕರತರಮಾಗೆ 

ಪರ್ಬಿದವಕ್ಷಿಗಳೊಳು ಕಿಸುಸೆರೆಗಳು 

ಗರ್ಬುವಡಿದುದಧರಂ ಕೆತ್ತುತ್ತಂ 

ಮಾರ್ಬಲಮಂ ತವಿಸುವ ಕಾಲಾಗ್ನಿರುದ್ರನಂತಿರೆ ಬಲಭದ ್ರಂ 12೩ 


1ಧ್ರರಣಿ!ಯದಿರೆ ಕುಲಗಿರಿ ಕಂಪಿಸೆ ದಿ 

ಕೃರಿಗಳು ಪೆಳರೆ ನಡುಗೆ ದಿಕ್ಬಾಲರು 

ಧರಣೀಂದ್ರಂ ಕುಸಿಯಲು ಕೂರ್ಮಂ ಕೂಗಿಡಲುಜ್ಜುಗಿಸುತಿರೆ 

ಸುರ ನರಫಣಿ ಲೋಕಮನಾವರಿಸಲ 

ಸುರ ರಾವಣನೆರ್ದೆ ಹವ್ವನೆ ಹಾಜಲು 

ವರ ವಜ್ರಾವರ್ತಮನೇಜಾಸಿ ಜೇವಡೆದನುದ್ಧತ ರಘುರಾಮಂ ॥೩೪॥ 


1, ಧಾರಿಣಿ (ಖ) 


ಕುಮುದೇಂದು ರಾಮಾಯಣ 


ದ್‌ 


ns (0 


ಕಡುಗಲಿ ಲಕ್ಷೀಧರನಲ್ಲಿಗೆ [ನಾಂ] 

ಪಡಿಬಲವಾಗಿಯೆ ಪೋದೆಂ ತಡೆಯೆನಂ 
ವರಘಳಿಗೆಯೊಳೆಯ್ತಪ್ಪೆಂ ನೀನಂಜದಿರಂಬುಜವದನೆ 

ನುಡಿ ನೆರವಾಗಿ ಜಟಾಯುವಿರ್ದಪಂ 

ಯೆಡರಿ ಗೆಲುವರಾರನುಜನ ತಾಂ 

ನಡೆದಂ ಕಲ್ಬಾಂತದ ಯಮನಂತಿರೆ ಕಾಳಗಕ್ಕೆ ರಘುರಾಮಂ 


ಅರಿದೆನ್ನನುಜಂಗನುವರಮೆಂದು 

ತ್ವರಿತದೆ ರಾಮಂ ಪೋಪುದುಮಿತ್ತಲು 

ನರಕಕ್ಕಿಳಿವ ತೆಐದಿ ಪುಷ್ಪಕದಿಂದಿಳಿದಾ ರಾವಣನು 

ಸುರುಚಿರ ಚಂದ್ರಕಳೆಯನರವರಿಸದೆ 

ಭರದಿಂ ರಾಹುಪಿಡಿವವೊಲು ಪಿಡಿದಾ 

ತುರದಿಂ ತನ್ನ ವಿಮಾನಕೊ ಃಯ್ಹುನು ಶೀಲಮೂರ್ತಿ ಜಾನಕಿಯಂ 


ಆಗಳದಂ ಕಂಡೆಯ್ದಿ ಜಟಾಯು ನ 

ಭೋಗತಿಯಿಂ ರಾವಣನ ವಿಮಾನಂ 

ಪೋಗುತ್ತಿರೆ ಸೈರಿಸದತಿ ಕಡುಪಿಂ ಕಿಡಿಕಿಡಿಯೋಗುತ್ತಂ 
ಪೋಗದಿರೆಂಬಂತಿರೆ ಗರ್ಜಿಸಿ ಮುಂ 

ದಾಗಸದಿಂದೆಯ್ತಪ್ಪ ಸಿಡಿಲವೊಲು 

ತಾಗಿತ್ತದಟಿಂ ತಾಗುವ ತೆಐದಿಂ ಶರಭದೊಡನೆ! ಭೇರುಂಡಂ 


ಬಾಳೆಯ ಕದಳಿಯ ಕಡಿವಮಂತಿರೆ 

ತೋಳಿಪ್ಪತ್ತಂ ದರದರದಿಂ ತಜ್‌ವೆಂ 

ನೀಲೋತ್ಸಲಕುಲಮಂ ಖಂಡಿಪವೊಲಂ ಖಂಡಿಸುವೆಂ ತಲೆಯಂ 
ಹೀಲಿಯ ಕಣ್ಣಿಂ ಕಣ್ತೀವುವಿನಂ 

ಶೂಲದಿನಿಜ್‌ವಂತಿರೆ ಚಂಚುಗಳಿಂ 

ಲೀಲೆಯಿನಿಟ್‌ವೆಂ ನೋಡೆಂಬಂತಿರೆ ತಾಗಂತ್ತಿರ್ದುದು ಖಗರಾಜಂ 


ಹುಡಿಹುಡಿ ಮಾಡಂವೆನೀ ಪುಷ್ಪಕಮಂ 
ಕಡಿಖಂಡವ ಮಾಡಂವೆನಿಂತಿವನಂ 
ಕಡುಗಲಿತನದಿಂದೆನ್ನೊಡೆಯನ ಮಡದಿಯನೆಳದೊಯ್ದವನಂ 


೨೩೭ 


HAP 


॥೩೬॥ 


1೩.೭॥ 


nan 


೨೩೮ ಕುಮುದೇಂದು ರಾಮಾಯಣ 


ಮ ಡನುರಿಗಣ್ಣಿನೊಳಂ ತೊಡರು 

ಬದುಕಿ ಹೋಹವನಾರೆಂಬಂತೆಡೆ 

ಗೊಡದಡಿಸಿ ಹೋಯೆನುತಾಗಲು ದನುಜೇಂದ್ರನೊಡನೆ ವಿಹಗೇಂದ್ರಂ* 
HAE 


ಶಂಕಿಸದಾರುತ್ತಂ ನಭದಿಂ ವ 

ಜ್ರಾಂಕುಶದಂದದ ಚುಂಚು[ಪು]ಟದಿನೆಖ* 

ಜ್‌ಂಕೆಗಳಿಂ ಕೂರಸಿಯಿಂದದಹಶಿಂನತಿಕರನಖಮುಖದಿಂದ 

ಭೋಂಕನೆ ಬಂದಪ್ಪಳಿಸಲು ಕಡುಪಿಂ 

ಲಂಕಾಪತಿ ನಸುನಗುತಂ ಕಂಡಾ 

ತಂಕವನುಳಿದೆನ್ನೊಡನೆ ಹಳಚಿದುದು ನೋಡೆನುತ್ತ ಗರ್ಜಿಸಿದಂ Ivo 


ಕ!ಡು!ಕೆಯ್ದಡಿಗಡಿಗೆಯ್ದರುತಿರ್ದಪು 
` ದೆಡೆಗುಡದೆನಗಿದ: ನೋಡೆಂದೆನುತಂ 

ಪಿಡಿದು ಜಡಿದು ಕಡುಮುಳಿದಾ ಪಾಪಂ ಚಂದ್ರಹಾಸದೊಳು 

ಹೊಡೆಯೆ ಜಟಾಯುವನೆರಡೆಖಕೆಗಳಿ 

ಕೃಡಿಯಾಗಲು ಬಿರ್ದುದು ಮುಗಿಲಿಂದಂ 

ಹೊಡೆಯಲೊಡನೆ ಬೀಳುವ ಕುಲಗಿರಿಯೆಂತಂತೆ ಗಗನದಿನುರ್ವಿಯೊಳು ॥೪॥ 


ಭೂವಿಂಯಖಜ್‌ಕ್ಕೆ ಹಜ್‌ದು ಬಿರ್ದಂತದು 

ಭೂಮಿಜೆಗಿನಿತಾಪತ್ತಾದುದು ರಘು 

ರಾಮನಗಲೈಯಿನೆಂದಳಲುತ್ತಂ ನೊಂದು ಮಜುಗುತ್ತಂ 

ಸೀವೆಂಗಳಿದ ಕಾರುಣ್ಕದೆ ವಂ ತನ 

ಗಾ ಮುನಿಪರ್ಕೊಟ್ಟ ವ್ರತಮಂ ನೆನೆ 

ದಾ ಮರಣಾಂತಂ ಭಾವಿಸಂತಿರ್ದುದು ಪಂಚಪದಮಂ ಖಗರಾಜಂ ॥೪೨॥ 


ಅಂತು ಜಟಾಯುವವನಿಯೊಳು ಬೀಳೆ ಕ ಕ 
ತಾಂತನವೊಲು ರಾವಣನೊಯ್ದುತ್ತಿರೆ 
ಕಂತುವಿನಗಲ್ಲ ರತಿಯ ತೆಜದಿಂದಾ ಜಾನಕಿ ಕಳವಳಿಸಿ 


* ಖ ಪ್ರತಿಯಲ್ಲಿಲ್ಲ 
ಕ್ಕ ಖ ದಲ್ಲಿ ಈ ಪದ್ಮವಿಲ್ಲ 
1, ಡಿ (ಪ) 


ಕುಮುದೇಂದು ರಾಮಾಯಣ ೨೩೯ 


ತಾಂ ತಳೆದಾಗಳೆ ಭೀತಿಯನುಣ್ಣುವು 
ದಂ ತನುಲತೆಯೊಳು ಬೆಮರಂ ನಡುಕಮ 
ನಂತಾತೀತಮೆನಿಪ ಕಣ ಸನಿಗಳನಾಗಳಾ ದನುಜನ ಕಂಡು ॥೪೩.॥ 


ಕೊರಗಿದಂದಾಗಳೆ ಮುಖಸರಸಿರುಹಂ 

ಕರೆಗಣ್ಮಿದವಾಗಳೆ ಕಣ ನಿಗಳು 

ಕರಗಿದುವಾಗಳೆ ತನುಲತೆ ಕಾರ್ಶ್ವಕಸೀಮೆಯನೆಯ್ದುತ್ತಂ 

ಉರಿದುದು ದುಃಖಾನಲವಾಗಳೆ ನಿ 

ಷ್ಮುರತರಮಾಗಿರೆ ಮನದೊಳು ಹೃದಯಂ 

ಬಿರಿವಂತಾಗಳೆಯಾದುದು ಸೀತೆಗೆ ರಾಮಚಂದ್ರನ ವಿರಹದಲಿ ॥೪೪॥ 


ಬಿಳುಪೇಅಲು ಮುಖಕಮಳಂ ನಯನಂ 

ಗಳೊಳುಣ್ಳುತ್ತಿರೆ ಕಣ್ಣನಿಗಳುಭಯ 

ವಳಗಳಳಿಯೆ ಗಾಳಿಯ ಲತೆಯೆನೆ ನಡನಡನಡುಗುತಲು 

ಬಳಸಿ ಮನದೊಳದವಳಲು ವಿಯೋಗಾ 

ನಳನಳರಂತ್ತಿರೆ ಸರ್ವಾಂಗವಉಮಂ 

ಹುಲಿಯಣಲಿಗೆ ಸಿಲಂಕಿದ ಹರಿಣಿಯವೋಲಾಗಿ ಸೀತೆ ಕಳವಳಿಸಿ 1೪೫॥ 


ಕಳವಳಿಸಿದಳಳವಳಿದಳು ಸುಯ್ದಳು 

ಬಳಲ ಳು ಬಸವಳಿದಳು ಬೆಂಡಾದಳು 

ಚಳವಾದಳು ಬಾವಳಿಸಿದಳಳಲ್ಲಳು ನೊಂದಳಂ ಮಂಜುಗಿದಳಂ 

ಮುಳಿದಳು ಮೆಯ್ಮಣದಳು ಮರುಳಾದಳು 

ತಳೆದಳು ಮೂಚೆ ರ್ರ ಯನಾಗಳು ಜಾನಕಿ 

ಬಲಭದ್ರನ ಕಾಣದೆ ಶೋಕಾನಳನಳುರೆ ತನ್ನ ಹೃದಯವನು 8೪೭॥ 


ಕಲುಗಳು ಬಿಕ್ಕನೆ ಬಿರಿಯವೆ ದಂಃಖದಿ 

ದಳಿಯಿಂಸದೇ ವಜ್ರಂಗಳೆ ಹೃದಯಂ 

ಜಲನಿಧಿ ಶೋಷಿಸದೇ ಸಂತಾಪದಿ ತಳತಟವೆಯ್ದು ದಿನಂ 

ತಳೆಯದೆ ಲೋಕಂ ಕರುಣಾರಸಮಂ 

ಕುಲೆಗಿರಿಗಳು ಮಂಲುಮುಲು ಮಹಖುಗವೆವೊಡ 

ನಳದಿರ್ದುದೆ ದಿಕ್ಕನ್ನೆಯು ಸೀತೆಯ ದಂಃಖವ ಕಂಡು YL 


೨೪೦ ಕುಮುದೇಂದು ರಾಮಾಯಣ 


ಕರುಣದ ಕರುವೋ ಕಾರ್ಶ್ಶದ ತಿಟ್ಟಮೊ 

ವಿರಹದವಿದ್ದಮೊ ದುಃಖದ ಮೂರ್ತಿಯೊ 

ಪರಿತಾಪದ ರೂಪೋ ಫನವೆನಿಸಿದ ಭೀತಿಯ ಪುತ್ನಳಿಯೋ 

ಉರು! ಚಿಂತೆಯ ಚಿತ್ರಮೊ ನಿರ್ವೇದದ 

ಪರಿಜೋ ಮೂರ್ಚೆಯ ಏತತಾಕೃಶಿಯೋ 

ನಿರುಪಮ ಶೀಲದ ಗ ಹಮೋಯೆನ ರಲಳುತಿರ್ದಳಾಗವನಿಸುತೆ 1೪೮॥ 


ಅನಂಜಂಗನುವರಮರಿದಾಯ್ತೆಡಿದೆ 

ನ್ನಿನಿಯಂ ?ರಣಕೇಳಿಗೆ ಪೋದಡೆ ಕ 

ಳ್ಸನ ತೆಐದಿಂ ಪಿರಿದುಯ್ದಿ ದಪನೆನ್ನನಿದೊರ್ವಂ ಮಾಯಾವಿ 
ದನಂಜಮನುಜದಿವಿಜರೊಳೊರ್ವರು ರಾ 

ಮನ ಕಿವಿಗೀ ವಾರ್ತೆಯನೆಯ್ದಿ ಸಿದಡಿ 

ವನನೀಗಳ ಕುಣೀದ೫* ಮಾಡನೆಯೆಂದಳುತಲಿರ್ದಳು ಜನಕಸುತೆ ॥೪೯॥ 


ಹಾ ದಶರಥನೃಪ ನಿನ್ನಯ ಸತ್ಯಮ 
ನಾದರದಿಂ ರೆಕ್ಷಿಸಲೆಂದಿರದಾ 
ಮೇದಿನಿಯಂ ಭರತಂಗಿತ್ತದಟರು ರಾಮಾಚ್ಯುತರೊಲವಿಂ 
ಈ ದಂಡಕಗಿರಿನಿಕಟದೊಳಿರ್ದು ಪ್ರ 
ಮಾದದಿನಗಲ್ಲಡೆ ಬಂದೆನ್ನಂ ಪಿಡಿ 
ದಾನತನೊಯ್ದುತಿ ತ್ರಿರ್ದಪನಿದನೇಕೆ ವಿಚಾರಿಸೆ ವೀರನಿಧಿ ॥೫೦॥ 


ಹಾ ಕೌಸಲ್ಕೆ ಸುಮಿತ್ರೇ ತ 

ಕೈಕೇ ಕೇಳಿರೆ ನಿಮ್ಮಯ ಸುತರಿ 

he ತಾಜಾ ಚ 

ಭೀಕರ ರೂಪಂ ದಾನವನೆನ್ನಂ 

ಶೋಕಾಕುಲೆಯಂ ಪಿಡಿದೊಯ್ದುತ್ತಿರ 

ಲೇಕೆಯಣಪೇಕ್ಷಿಸೆ ಸುಮ್ಮನೆಯಿರ್ಪಿರಿ ಶೀಲಪಾಲನಿರತೆಯರೇ 1೫೧॥ 


CO 


1, ಉರುತರ (ಕ) 
2. ಬೆಂ ವಿನಯಂ (ಕ) 


ಕುಮುದೇಂದು ರಾಮಾಯಣ 


ಬಾರ್‌ ಕಹಣ ಟಣ 


ಹಾ ಕೈಕೇ ನಿೀಮ್ಮೊ"ಡವುಟ್ಟಿ  ದರನ 

ದೇಕಗಲ್ಲಿದೆ? ನೀನಲ್ಲದೆ ಈ ಶೋ 

ಕಾಕುಳತೆಗೆ ಕಾರಣವಂಜದೆ ರಾಜ್ಯವ ಬೇಡಿದಳೆ 

ಈಕೆ ನಿನಗೆ ಮುನಿಯಲು ಮುವಕ್ಕಾಡಿದ 

ನೇಕ ದುರಿತ ವಿಷವೃಕ್ಷದ ಫಲವಿದು 

ಸಾಕೆಂದಡೆ ಮಾಣ್ಟುದೆ ವಾಣದು ಜಿನಧರ್ಮದಲೀ ತೊದಳುಂಟೇ 


ಹಾ ಜನಕಕ್ಷಿತಿಪಾಲಕ ನಿನ್ನ ತ : 

ನುಜೆಯೆನಗೀ ದಂಃಬಾನಲನು 

ತ್ತೇಜಿಸಿದಂಥವ ಕೇಳ್ವೆಯೊ ಕೇಳೆಯೊ ಪೇಳುವರಾರ್‌ ನಿನಗೆ 

ಹಾ ಜಗತೀಸ್ತುತೆಯೆನಿಪ ವಿದೇಹೀ 

ರಾಜಿತಶೀಲಸುದಕ್ಷೇ 

ಭಾಜನೆಯಾದೆಂ ನಾನೀ ದುಃಖಕೆ ಬಾರಿಸಲಾಗದೆ ಮಹಾಸತಿಯೆ | 


ಹಾ ಹಾ ನಿನ್ನಯ *ತಂಗಿಯನೆಸವವೆ 

ದೆಕಹಿಯನಮಳಂ ಜನಕನಸುತೆಯಂ 
ಬಾಹಾಬಲಗರ್ವದಿನೆಳ"ದೊಯ್ದಂಕ್ರೂರದಾನವನು* 
ಸಾಹಸಿಯಯಗಿಯುಮೀಕ್ಷಿಸುತಿರ್ಪರೆ 

ಬಾಹದೆ ಕೊಂಡಾಡುತ್ತಿರಲೀತನ 

ನುಹದ್ದುಂ ಕಾಗೆಗೆ ತಜ*ಯದೆ ನೀಂ ಪ ್ರಭಾಮಂಡಲದೇವಾ* 


+ಹಾ ನಿನ್ನನಂಜಂಗೆಡರಂವನಾವರಿ 
ನೀನೇಕೆನ್ನನ್ನಿರಿಸಿಯೆ ಹೊಡೆದ 
ರಾನಂತ ತಳುವಿದೆನೀನಿರೆ ಹೊರೆಯಲಿ ಕೊಂಡೊಯ್ದನ್‌ಾರಿಂತೆನ್ನಂ 


ನ್ನೊ (ಖ) 

ಲಿ (ಕ) 

ತನಯೆಂಯ (ಕ) 
ದಕಿಯ್ಯೆವನಾರಿಂತೆನ್ನಂ (ಖ) 
ಪದ್ಯದ ಉತ್ತರಾರ್ಧವಿಲ್ಲ "ಖ' ದಲ್ಲಿ 
ಈ ಪದ್ಮದ ಪೂರ್ವಾರ್ಧವಿಲ್ಲ 


೨೪೧0 


॥೫೨॥ 


1೫೩8 


॥೫೪॥ 


೨೪೨ 


ಕುಮುದೇಂದು ರಾಮಾಯಣ 


ದಾನವಗೀನವರೆಂಬುದ ಬಗೆವಾ 
ಭೂನಾಯಕ ಮಕುಟಾರ್ಚಿತ ಭರಣಾ 
ನೀನೆನ್ನಂ ಬಿಟ್ಟಿರತಕ್ಕುದೆ ರಿಪುಭೀಮಜಗೆಲೆ ರಘುರಾಮಂ ೫1೫ 


ಇಳೆಯೊಳಗಣ ಭೂಪಾಳರ ಘನಭುಜ 
ಬಳಗರ್ವಮನೊರ್ವನೆಯಂಡಲೆದೀ 

ಗಳು ಕಾಳಗ ಬಲುಹಾದಡೆ ಮಾಡಿದೆ ಸಿಂಹನಿನಾದವನು 

ಮುಳಿದುದ ಕೇಳ್ದು ರಘುಪ್ರವರಂ ಬೆಂ 

ಬಲವಾಗಿಯೆ ನಿನ್ನಲ್ಲಿಗೆ ಬಾರದೊ 

ಡಳಲೆನಗಕ್ಕುಮೆ ನೀನಿರೆ ಹೊರೆಯಲಿ ವೀರಲಕ್ಷ್ಮೀಧರದೇವಾ np 


ಜನಕಜೆಯೊಡನೆ ವಿವಾನದ ಪುತ್ಥಳಿ 

ಯನಿತುಂ ಕಣ್ಣ ನಿಯಂ ತೀವೆಯುಮಾ 

ವನಿತೆಯ ೨ ಖಾಗ್ನಿಯ ತೆಜದಿಂದಂ ದಿಗ್ನಾಹೆಂ ಶೋಣಜ್‌ 

ಘನಮೆನಿಸಿದ ತತ್ಕಾಂತೆಯ ಸುಯೀಲೆಂ 

ಬಿನವಿದಿರೊಳು ಬಿಜುಗಾಳಿವೊದವೆ ಮಾ 

ನಿನಿಯ ಭವದೊದವೊಲು ಕಂಪಿಸೆ ಧಾರಿಣಿ ದಾನವೇಂದ ಫ್ರಂ ಬರುತಿರಲುಂ 
IA 

ಹಾಹಾ ದಶರಥ ಹಾಹಾ ಜನಕಾ 

ಹಾಹಾ ಕೌಸಲೆ ಹಾವೆ ದೇಹೀ 

ಹಾಹಾ ಕೈಕೇ ಹಾಹಾ ಸ್‌ [ಹಾಹಾ] ಶೀಲನಿಧಿ 

ಹಾಹಾ ದೇವಿ ಸುಮಿತ್ರೆ ಪವಿತ್ರೇ 

ಹಾಹಾ ರಾಘವ ಹಾಹಾ ಲಕ್ಷ್ಮಣ 

ಹಾಹಾ ಭರತಾ ಹಾಹಾ ಶತ್ರುಘ್ನ ಹಾಹಾ ಪ್ರಭಾಮಂಡಲದೇವಾ ॥೫೮॥ 


ಕಟ್ಟಕಡೆಯ ರುಚಿ ಚಿತಾಭರದಿಂ 

ನಟ್ಟಡವಿಯೊಳದ್ದುತ ಬರೆ ಹುಲಿ ದೆಸೆ 

ಗೆಟ್ಟ ತರುಣಹರಿಣಿಯ ತೆಜದಿಂದಂ ನೊಂದಂಂವಂಜುಗುತ್ತಂ 
'ದಿಟ್ಟಿ'ಗಳೆರಡಜ್‌ನುಗೆಗಣ್ಬನಿ ಬಾ 

ಯ್ವಿಟ್ಟಸಂಪಟ್ಟಿಗೆಟ್ಟು ಬರುತ್ತಿರೆ 

ಕಟ್ಟಿದಿರೊಳು ಬರುತಂ ರಾವಣನಂ ರತ್ನಜಟಿ ಖಚರಂ ಕಂಡಂ AE 


l. 


ದೃಷ್ಟಿ (ಕ) 


ಕುಮುದೇಂದು ರಾಮಾಯಣ ೨೪೩ 


ಆಗಸದೊಳು ಬರುತಂ ಪೆಂಬುಯ್ಯಲ 

ನಾಗಳೆ ಕೇಳ್ದಾ ಖಚರಂ ಸಿಡಿಮಿಡಿ 

ಯಾಗಿ ವಿಚಾರಿಸಿ ರಾವಣನೆಂದಜ್‌ದೆಯ್ದಿ ಮುಂದಣ್ಣೆ 

ಸಾಗರದಂತಿರೆ ರಾವಣ ಕೇಳ್‌ ನಿನ 

ಗಾಗದು ಸೀಮೆಯ ಮೀಜ?ನ ನಡೆಯಲಂಂ 

ಬೇಗದಿ ಪರವನಿತೆಯ ಬಿಡು ಬಿಡದಿದ್ದೊಡೆ ನಿನ್ನ ಕೀರ್ತಿ 
| ಮಸುಳಿಸದೇ ॥೬೦॥ 


ರಸೆಯೊ:ಳ್ಕೆಲ*ರ ನ್ಯಾಯಪದದೆ ವ 
ರ್ತಿಸಂ[ತಿ]ರೆ ದಂಡಿಸುವಾತನಿಗೀ 
ತಂ ಸದೃಶಕೃತ್ಯದೆ ನೆಗಳುತ್ತಿರೆ ವರಾಣಿಸುವರು ಪೆಜರಾರು 
ಬಿಸುಡು ಬಿಸುಡಂ ಪರವನಿತೆಯ ನೀಗಳೆ 
ಬಿಸಂಡದೆ ಹೋದಡೆ ಕೇಳಿಂತಿಲ್ಲಿಂ 
ಮಿಸುಕದೆ ಲಗಂದೆಂ ಪೆಂಬುಯ್ಯಲ ಕೇಳ್ದಾಂ ಪೋಪೆನಲ್ಲೆಂ 
ದನುಜೇಂದ್ರಾ ॥8೬೧॥ 


ಹಲವಜಕೊಳೇಂ ಬಿಡು ಬೇಗದಿ ನೀನೀ ಪರ 

ಲಲನೆಯನೀಗಳೆ ಬಿಡದೆನ್ನೊಳಂ 

ಪಲವರಿ ಮಾಡಿದೆಯಾದಡೆ ನಿನ್ನೀ ತಲೆಯ ಹತ್ತುವನೆಯ್ದೆ 

ತೊಲಗಿಸುವೆಂ ನಿನ್ನಟ್ಟೆಯ ದೆಸೆಯಂ 

ಬಿಲುಗೊಳು ಕಲಿಯಾಗಕ್ಕಟ ಹೋಗದ 

ಬಲುಪುಲ್ಲಂ ನಿನಗೀ ಬುದ್ಧಿಯ ನೆಗಳ್ಳಂದೇ ಹೋಯಿತು ಕೇಳೆಲವೋ ॥೬೨॥ 


ಹದುಳಂ ಹೋಗ್‌ಕ್ಕಟಸಾಯದೆ ನಿನ ಸ 

ಗದಂವೆನ್ನೊಳು ಲೇಸಲ್ಪದು ರಾವಣ 

ನಿದಿರೊಳಂಕಾದಿಬದುಂಕಿದರಿಲ್ಲೆಂಬುದ ನೀಂ ಕೇಳ್ದೆರಿಯಾ 

ತ್ರಿದಶ ದನಂಜ ಮನಂಜರೊಳಾರೆನ್ನಯಂ 

ಪದಕಮಳವನೋಲೈಸದೆ ಬಾಳೆ 

ರ್ಕದನಕ್ರೀಡೆಗೆ ಮನವುಂಟಾದಡೆ ಕಾದೆ ಬಿಲುಗೊಳಂ ನೀಂ ಖಚರಾ ॥೬೩॥ 


1, ಳೆಲ್ಲ (ಕ) 
2, ಟದ ಸಾಯದನವಿಟ್ಟೆನ್ನೊಳು ಸಲ್ಲದು (ಕ) 


೨೪೪ 


ಕುಮುದೇಂದು ರಾಷಾಯಣ 


ಅಧಿಕತನಂ ನಿನಗಾಗಳೆ ಕೇಳ್ಬರ 

ವಧುಗಳಂಪಿದ ಸಮಯಂದೊಳೇ ಪೋದುದು 

ವಿಧಿ ನೆರೆದುದು ವಿಧವೆಯ ಮಾಡಿದೆ ಮಂಡೋದರಿಯಂ ಬರಿದೇ 
ಅಧಮನೆನಿಸಿದೆ ಕಳಂಕದ ಶೇಷಾ 

ವಳಿಯಾದುದು ನಿನಗಪದೆಸೆಯಕ ಎಟ 

ವಿಧಿಯಿಂ ಪದಟ್‌ದೆಂ ನಿನ್ನನೆನುತ್ತಂ ತೊಟ್ಟ ರತ್ನಜಟಿಯೆಚ್ಚಂ ॥೬೪॥ 


ಸಿಂಗದ ಮುಂದಣ ಕನ್ನೆಯ ಬಿಡಿಸ 

ಲೈಂಗೆ ಸಲುಮೇಶಂ ನೆಜ್‌ವುದೆ ಸಾ 

ರಂಗಾಕ್ಷಿಯನೀ ಸೀತೆಯನೆನ್ನಿಂ ಬಿಡಿಸಲು ನೀನೆಜ್‌ವಾ 

ಭಂಗಿಸಿ ನೀನೆಚ್ಚಂಬಂ ಕಡಿ ಖಂ 

ಡಂ[ಗ]ಡಿಯದೆ ವಕಾಣ ನೆ ನೋಡೆನುತಂ 

ಹೋಗದೆ ರಾವಣನೆಡೆಯೊಳು ಕಡಿದಂ ರತ ನ ಜಟಿಯಂ ಕೂರಂಬಂ ॥೬೫॥ 


ರಾವಣನೆಚ್ಚಂಬೆಯ್ತರುತಿರೆ ಘನ 

ರಾವಮಿದೆಂದೆನೆ ಗರ್ಜಿಸಿ ಮುಳಿದು ನ 

ಭೋವೀಧಿಯೊಳೇ ಬರಲೀಯದೆ ಖಂಡಿಸಿ ಕಡಿಖಂಡಂ ವಾಡಿ 

ಆವರಿಸಲು ಗಗನದೊಳಂಬಿನ ಮಳೆ 

ಕೋವಿದರಾರ್ಬಿಲುವಿದ್ಯೆಯೊಳಿಂತೆನೆ 

ಭಾವಿಸಿ ಪುಷ್ಪಕದ ಧ್ವಜ ದಂಡಮನೆಚ್ಚು ಕೆಡಹಿದನಾ ಖಚರಂ ॥೭೬॥ 


ಕೆಡೆಯಲು ತನ್ನಯ ಧ ಸಜ ದಂಡಂ ಬೆಳು 

ಗೊಡೆ ಕೆಡೆವವೊಲೀಗಳು ದಶಮುಖನಂ 

ಕಿಡಿಕಿಡಿಯೋಗಿಯೆಂ ಹಲವಂಬಿಂದಂ ಸಲೆ ಕಡಿಖಂಡಿಸುತಂ 

ತುಡುವ ಬಿಡುವ ಕಡು ಪರಿಯೀತನವೊಲಂ 

ಪೊಡವಿಯೊಳಾರತಿ ಬಳರೆಂದೆನೆ 

ಕೆಡೆಯೆಚ್ಚ 0 ಕಡುಪಿಂ ರತ್ನಜಟಿಯ ಕೇತುದಂಡವಂನಸೆಂರೇಂದ್ರಂ Wc 


1'3ರಾವಣನ ಭುಜಾಟವಿಯೆಂಬುವವೊ 
ಲವಿರಳ ವಾಗಿ ಬರೆತ್ತಿರೆ ಬಾಣಂ 
ತವಿಸಿಯವೆಲ್ಲವನೆಡೆಯೊಳೆ ಕಡುಪಿಂ ರತ್ನಜಟಿಯು ವಂಳಿದು 


1, ಇವು 


ಕುಮುದೇಂದು ರಾಮಾಯಣ ೨೪೫ 


ಪ್ರೀವಿಶರಂಗಳಿನಾತನ ಮಸ್ತಕ 
ನಿವಹವನೇ ಕೆಡೆಯೆಂಚ್ವಂ ಪುಷ್ಪ 
ಕವಿಮಾನದ ಪುತ್ಮಳಿ ಕರಂಗಳ ಕೂಡೆ ಕಡಿದು ಬೀಳುವಿನಂ ॥೬೮॥ 


3ಎಲವೋ ನಿಮ್ಮಯ್ಯಂಗರ್ಕಜಟಿಯ 

ಳಲುದೊರೆಕೊಂಡಪುದೆಂಬೀ ಬಗೆಯಂ 

ಕೊಲಲೊಂಜೆಡೆಕೊಂಡಾಡುತ್ತಿರ್ದಡೆ ಕಡುಗಲಿಯಾದಪೆಯೋ 

ಹಲವಂ ಬೇವವು ನಿನ್ನಂ ನಾಂ 

ಕೊಲುವುದಕಗ್ನಿಯ ಬಾಣವಿಂದೆನುತಂ 

ಮುಳಿದೆಚ್ಚಂ ರಾವಣನುರಿಯೇಳಲು ಕೂಡೆ ಗಗನಾಂಗಣದೊಳಗೆ mE 


ಅದಟಿಂ ರಾವಣ ನೆಚ್ಚುರಿಯೆಂಬಂ 

ಬೆದಣದೆ ವಾರಿಧೀಶರದಿಂ ಖಂಡಿಸಿ 

`ಮುದದಿಂದಾಡುವ ರತ್ನಜಟೆಯ ಕಂಡಸುರೇಂದ್ರಂ ಮುಳಿದು 

ವಿವಿಧ ಶರಂಗಳಿನಾತನ ಮಸ್ತಕ 

ನಿವಹವಿವೆನೆವೊದವಿದ ನಾಗಪಾ 

ಶವನೇ ಮಂತ್ರಿಸಿಯದಿರದೆ ತೊಟ್ಟೆಸೆ ಬಂದಾಗಳೆ ಕಟ್ಟಿದುದಾ 
ಕೂರ್ಗಣಿಯಕಾತನ[ನು1[ನಲ್ಲಿಯೇ ದಾನವೇಂದ್ರನಾಲುತಿರೆ] x ॥೭೦॥ 


ಆಗಳ* ವಿದ್ಕಾಚ್ಛೇದಮನಾತಂ 

ಗಾಗಿಸಿ ಕೆಡಹಿ ದಶಾಸ್ಕಂ ಕಡುಪಿಂ 

ಪೋಗುತ್ತಿರೆ ಪ್ರತಿವಿದ್ಯೆಯನಅಯದೆ ಬಿರ್ದು ರತ್ನಜಟಿ 

ಈಗಳಿದಂ ರಾವಂಂಗಜಿ೨ಪುವರಾ 

ರ್ಪೋಗಿಯೆನಂತ್ತಂ ತಾಂ ಕಡುಪಿಂ ಬೆಂ 

ಡಾಗಿ ಹಲುಂಬಂತ್ತಿರೆಯಂಂ ನೊಂದಾಗಳೆತ್ತಲಂ ಜನಕಸುತೇ ॥೭೧॥ 


ತಾಗಿದರೆನಗೋಸುಗಮಿರ್ವರು ತಾ 
ವೇಗೆಯ್ದು 0 ಪೆಣಂ )ಯ್ಯಲ ಕೇಳರೆ 
ಯಾಗಸದಿಂ ಧರಣಿಗೆ ಬಿದ್ದಿದ್ದ ಪರಿಯಿದೆ ಬಸವಳಿದು 


1. ಯೆಂನವೋ ನಿಮ್ಮಯ್ಯಂ (ಖ) 


೨೪೬ ಕುಮುದೇಂದು ರಾಮಾಯಣ 


ಸಾಗರ ಗಂಭೀರಂಗೇನಿನಿಯನಂ 
ನೀಗಳೆ ಪೋಗಿಯಖುಪುವರಾರೆಂ 
ದಾಗುಣನಿಧಿ ಜಾನಕಿಯಳುತಿರ್ದಳು ದುಃಖದಾವಾನಳನಳುರೆ ॥೭೨॥ 


ಶರಣಾಗಿರೆ ಭವನಾಮರನಿಕರವೆಂ 

ಶರಣಾಗಿರೆ ವ್ಯಂತರನಿಕಾಯಮೆ 

ಶರಣಾಗಿರೆ ಭರದಿಂದ ಜ್ಯೋತಿರ್ಲೋಕದ ದಿವಿಜರಿರಾ 

ಶರಣಾಗಿರೆ ವೆ ಮಾನಿಕ ದೇವರೆ 

ಶರಣಾಗಿರೆ ಖೇಚರ ಭೂಚರರೆ 

ಕರಂಣಾಕರ ರಾಮಂಗಣುಪಿರೆ ನೀವೆನ್ನ ಶೋಕಾವೇಗವನು ॥೭೩.॥ 


ನಿರಂಪಮ ಗುಣನಿಧಿ: ರಾಮನ ಕೆ ಯುಂ 

ಗುರವೆನ್ನಲ್ಲಿಗೆ ಬಪ್ಪನ್ನೆವರಂ 

ನಿರಸನವೆ ನಗದು ಬಾರದೆ ತಡೆದಡೆ ಬಿಡುವೆಂ ದೇಹವನು 

ಪರಮಜಿನನೆ ದೇವಂ ರಾಘವನೇ 

ಪುರುಷಂ ಜಿನಮುನಿಗಳ್‌ ಗುರುಗಳ್‌ ವಿ 

ಕೃರನಲ್‌ಯೆಂ ತಿ ಶ್ರಿಕರಣಶುದ್ಧಿಯೊಳಂ ಪೇಳಿ ಬಳಕ ೃಷ್ಟರಿಿಗಿದನಂ 1೭೪ 


ಎನೆ ರಾವಣನಿಂತೆಂದಂ ನಿನಗಿನ್ನಿ 

ನಿನಿಯಗಿನಿಯನೆಂಬೀ ನಂಡಿಯಂ ಬಿಡು 

ವಕಾಣಿದನೆನ್ನಯ ವೆಂ ದುನನಾಜಿಯೊಳಿರ್ವರುವುಂ ಸಲೆ ಕೊಂದಂ 
ಮನಂಜಿಪ್ರಸವಾಂಪವೆ ಖೇಚರರೊಳಂು 

ನೆನೆಯದಿರೆನ್ನೀ ಮಾತಂ ಮನದೊಳಂ 

ದನಂಜಮಂನಂಜದಿವಿಜಾಧೀಶ ರನಾನೆನೆಗಿಂ ಸತಿಯಾಗಿರು ಸೀತೆ ॥೭೫॥ 


ರಣದೊಳು ತನ ೦ ಕೊಲುತಿರ್ದಡೆ ಲ 
ಕ್ಷ್ಮಣನಲ್ಲಿಂ ಸಿಂಹದದನಿಗೆ ದಡೆ 
ಂಣಿಯದೆ ರಾಮಂ ಬಿಲುಗೊಂಡೆಯ್ದಿ ದಡಾತನಂಮಂ ಮುಳಿದಂ 
ಹೆಣವಂಯ ಮಾಡಿದನೆನ್ನಯ ಮೆ )ದಂನ 
ನಣಕಂ ಸೊಗಯಿಸುವುದೆ ಖೇಚರರಿಗೆ 
ಗಣನಾತೀತಂ ಬರಿದಾಳಿರ್ವರೆ ಪೇಳ್ಮಾಡಲಿರ್ಪರೆ ಜನಕಸುತೇ ೭೬1 


lex (ಐ). 2. ಗೆರೆ ಕ) 


ಕುಮುದೇಂದು ರಾಮಾಯಣ | ೨೪೭ 


ಎನೆ ಕಿವಿಗಾನಂಡಿಯೈತರೆ ಜಾನಕಿ 

ಮನಗುಂದಿದಳಳವಳಿದಳಂ ಸುಯ್ದಳು 

ನೆನೆದಳು ಹಂಬಲಿಸಿದಳಂತಾಗಳೆ ಮೂರ್ಚೆಯೆಯ್ದಿದಳು 

ಇನಿತಾನುಂ ಹೊತ್ತಿಂಗೆಚ್ಚೆತ್ತಳು 

ಮುನಿವವರೆನೆವೆನ್ನರು ರಾಮನು ಲಕ್ಷ್ಮ 

ಣನುಮನ್ನಾರ್ಕೊಲುವರು ಜಗದೊಳಗೆಂದಳೆಂದು ಮನದಲ್ಲಿ ॥೭೭॥ 


ಆಗದು ಪರ ಪ್ರರುಷರೊಳು ವಂಹಾಸತಿ 

ಗೇಗೆಯ್ದುಂ ನುಡಿಯಲು ನುಡಿದಂದೇ 

ಪೋಗದಿರದು ಶೀಲವ್ರತ ವಂದಜ್‌ಂ ನುಡಿಯನುಚಿತವೆಂದು 

ವಕಾಗಿಯ ಕೋಗಿಲೆಯಂತಿರೆ ಮೋನಮ 

ನಾಗಳು ಕೈಕೊಂಡಿರೆ ಜನಕಜೆ ತಾಂ 

ಪೋಗಿ ಭರದೆ ಲಂಕಾಪುರವರಮಂ ಪೊಕ್ಕನಿದಿರ್ವರೆ ನಿಜಸೇನೆ 1೭೮॥ 


ಪುರುಷವ್ರತಮಂ ರಕ್ಷಿಸಿದಡೆ ನಿನ 

ಗುರುಮುದದಿಂ ಬೆಸಕೆ ವೆವದಲ್ಲದೆ 

ಪರವನಿತೆಯರ ಗುಣಾಚ್ಕುತಿ ಮಾಡಿದೆಯಾದೆಡೆ ಬಲಂಪಿಂದ 

ಇರೆವಾರಂಂ ಬೆಸಕೆ ೈಯವು ನೀನಿದ 

ಪರಿಭಾವಿಸು ದಶಕಂಧರಯೆಂದೆನಂ 

ತಿರೆ ವಿದ್ಯಾದೇವತೆಗಳು ಸುತ್ತಂ ಪುರವಂಪೊಕ್ಕನು ದನಂಜೇಂದ್ರಂ ॥೭೯॥ 


ಅಗಣಿತವೆಂನಿಸಿದ ನಿಜನಂದನದೊಳು 

ಪೊಗಂತಿರೆ ರಾವಣನಾತನ ಕೇಡಿಂ 

ಗಗಿದಪುವೆನಲಲ್ಲಿಯ ವೃಕ್ಷಂಗಳು ನಡನಡನಡುಗಿದವು 

ಪುಗಲ್ಪುಗಲೆಂದವು ಕೋಗಿಲೆಗಳದಂ 

ಬಗೆಯದೆ ನಿಜಲೀಲಾಮಂಟಪದೊಳು 

ಜಗತೀ ಜಾತೆಯನಿರಿಸಿಯಸುರರಂ ಕಾಪುವೇಳ್ದನತಿಬಳರಂ ॥೮೦॥ 


ಅಂತಂಬರಸೇನೆಯ'ತಾನಾಗಳ 
ನಂತಮುಮಂ'ಕಾಪಿರಿಸಿ ದಶಾಸ್ಕಂ 
ತಾಂ ತನ್ನರಮನೆಗಲ್ಲಿಂ ತಳರ್ದುಂ ಪೋಗಿ ಬೇಗದೊಳು 


1, ನಾಗಳನಂತಮುಮಂ ತಾ (ಖ) 


೨೪೮ 


ಕುಮುದೇಂದು ರಾಮಾಯಣ 


ಅಂತಾ ಪುರಕಾಮಿನಿಯರನೆಲ್ಲರ 
ನಂತಾ ಜಾನಕಿಯನೊಡಂ ಬಡಿಸಲು 
ಕಂತುಗ್ರಹಪೀಡಿತನಟ್ಟಿದನೆ`ನಲೇನ!ಮಾಡರು ಕಾವಿಂಗಳು 


ಆಗಳು ರಾವಣನರಸಿಯರೆಲ್ಲಂ 

ಬೇಗದಿ ಜಾನಕಿಯಲ್ಲಿಗೆ ಬರುತತಿ 

ರಾಗದಿನೆಬಗಿ ದಶಾಸ್ಯನ ಸಿರಿಯಂ ಪೇಳುತ್ತಿರೆ ಭರದಿಂ 
ಏಗೈದಂಂ ಕೇಳಳು ನೆನೆಯಳು ನುಡಿ 

ಗಾಗಳು ಜಾನಕಿ ತನ್ನೆರ್ದೆಯಂ 

ತಾಗಂತ್ತಿರೆ ಶೋಕಾನಳನವನಿಜೆ ನೆನೆವುತ್ತಿರ್ದಳು ರಾಘವನಂ 


ಇತ್ತಲು ರಾಘವನನುಜನಿದಿರೊಳು ದು 

ವೃತ್ತರ್‌ ತಾಗುವರಾಗಳೆನುತ್ತವು 

ದಾತ್ತಂ ವಜ್ಞ್ರಾವರ್ತವನೇಜ್‌ಸಿ ಕಡುಪಿಂದಂ ಬರುತಂ 
ಸುತ್ತಂ ಕುಣಿವ ಖಚರರಟಿ ೈಗಳಂ 

ನೆತ್ತರ ಬರಿವೊನಲುಗಳಂ ತಾಂನೋ 

ಡಂತ್ತಂ ಕೌತಕದಿಂ ಮೆಚ್ಚುತ್ತಂ ವೀರಲಕ್ಷ್ಮಣನಂ ಕಂಡು 


ಹೆಣಮಯವಾಗಿರ್ದುದು ರಣಮೆತ್ತಂ 

ವ್ರಣದ ಸಮುದ್ರೆಂ ಮೊರೆವತ್ತಿರ್ದುದು 
ಕುಣಿವುತ್ತಿರ್ದಹಪವಂ* ಬರಚರರಟಿ ಶಗಳೆಲೆಡೆಗಳೊಳಂ 
ರಣದೊಳು ಸಿಂಗನಿನಾದವನೊರ್ವಂ 

ಮಣಿಯದೆ ಮಾಡಿದನಾಗಲೆವೇಳು Ko 


ಪ್ರಣಯಿನಿ ಜಾನಕಿಯೆಂತಿರ್ದಪಳೋ ಎನು ತ ಕಂಡೆಂ ಲಕ್ಷ್ಮಣನಂ 


ಬರುತಿದ್ದಣ್ಣನ ಕಂಡಾಗಳೆ ಚೆ 
ಚ್ವರದಿಂದಿದಿರ್ವಂದಡಿದಳಿರ್ಗಳ 

ಗೆಜಗಿ ಖಚರಕುಲಕಾಲಾಂತಕನಿರದೆಂದನಿಂತೆಂದು 
ಹಿರಿದು ಭಯಂಕರವೆನಿಸಿದ ಗಹನಾಂ 
ತರದೊಳು ದೇವಿಯನಿರಿಸಿಭರದೆ ದೇ 


ವರಃ ಬಂದಂದಂ ಇನಿತಂ ಮಾಡಿದನವ ಮತ್ತೊರ್ವಂ ನಾನು ಮಾಡೆನು 


॥೮೧॥ 


॥(ಲೆ.೨॥ 


॥೮೩॥। 


॥೮೪॥ 


ನಿಮ್ಮಾಣೆ ॥೮೫॥ 


1. ನೆನೇನ (ಕ) 2. ವಪರು (6) 


px ಮಮ ಜ.೬ mw ಆ a 


ಕುಮುದೇಂದು ರಾಮಾಯಣ ೨೪೯ 


ಇರದೀಯೆಂಡೆಯೊಳೆ ತಡೆಯದೆ ದೇವ 

ರ್ಭರದಿಂ ಬಿಜಯಂಗೈ ವುದು ನಾಂ ಚೆ 

ಚ್ಚ ರದಿಂ ಬಪ್ಪೆಂ' ಕಾಳಗವೆಂನಗಿನ್ನಾ ವ್ರದುಮರಿದಲ್ಲ 

ಖರಿದುಂ ಮಾಯಾವಿಗಳಂ ಬರಬರು 

ತಿರಲಾಗದು ದೇವೆನೆ ರಾಘವನತಿ 

ಭರದಿಂ ಮಗುಳ್ನೆಂ ವಾಮಾಕ್ಷಿಸ್ಪಂದಮೊದವಿಸೆ ಚಿಂತೆಯನು ॥೮೬॥ 


ಅನುಜಂಗನುವರವಂರಿದಲ್ಲಿದು ಸಿಂ 

ಹನಿನಾದವ ಮಾಡಿದವನು ಮತ್ತೊ 

ರ್ವನು ಘನವಾಗಿ*ಯೆಯೆಡಗಣ ಣೈತ್ತುತಿ ಿರ್ದಪುದೇನಂ ಪೇ [ಳಿ ]ಪುದೊ 
ಎನುತಂ ರಾಘವನೈ ತಂದಂಹ 

ಮ್ಮನೆ ಲತಿಕಾ ಮಂಟಪದಲ್ಲಿಗೆ ಪಾ 

ವನಗುಣನಿಳಯಂ ನಿರುಪಮವಂಹಿಮಂ ವಾದಿಶರಭಭೇರುಂಡಂ ॥೮೭॥ 


1. ಯೆ (ಕ) 


ಹನ್ನೊಂದನೆಯ ಸಂಧಿ 


ಭೌಳಿ ರಾವಣಕ್ಸೀ ರುಂಪೆಯ ತಾಳ 
ಪಲ್ಲವ॥ 


ಬಾರೆ ಜನಕಚೆ ಬಾರೆ ಜನನುತೆ ಬಾರೆ ಗುಣಭರಿತೆ 
ಬಾರೆ ನಲ್ಲಳೆ ಕಾಡದೆನ್ನನಂ ಸೀತೆಯಳಲಿಸ:ದೆ! 


`ಶ್ರೀ ಸಕಳ ಸಾಹಿತ್ಯ ನಿಳಯಂ 
ಭಾಸಂರಾಔಮಲಕೀಶಿರ್ತಿ ನಿಳಯಂ 
ತ್ರಾಸಿ ತಾಖಳ ವೈರಿಜಾಳಂ ವಿಸ್ಮಯಸ್ಕಾ )೦ತಂ 
ಆ ಸಮಯದೊಳು ಸಹಜ ಲಕ್ಷ್ಮೀ 
ವಾಸನೈತಂದಂ ನತಾಖಳ 
ವಾಸವಂ ಲತಿಕಾಗೃಹಕ್ಕಾವಾದಿಗಿರಿವಬ್ರಂ ॥೧॥ 


ಬಂದು ಲತಿಕಾಗಾರದೊಳು ತಾಂ 

ನಿಂದು ಸೀತೆಯನಲ್ಲಿ ಕಾಣದೆ 

ನೊಂದು ಹತ್ತುಂ ದೆಸೆಯನಾರೈದಣಸಿ ಹಜ್ಜೆಯನು 

ಇಂದು ಕಾಡುವ ಸಮಯಮಲ್ಲದು 

ಬಂದು ತಳ್ಳೈಸಿರದೆ ತಳುವಿದೆ 

ನೆಂದು ಕೋಪಿಸಬೇಡ ಕುವಳಯದಳನಯನೆ ಬಾರಾ ॥೨॥ 


ಇಲ್ಲೊಳಗೆ ಧರೆಣೀ ತನೂಭವೆ 

ಇಲ್ಲಿ ಪದಪಂತಿಗಳು ಹೊಣಗ 

ಟ್ವಿಲ್ಲ ಕಾಪಿರಿಸಿದ ಜಟಾಯುವನೆಲ್ಲಿ ನೋಡುವಡಂ 

ಅಲ್ಲ ಮೇಣಿದು ತಲ್ಲತಾನೃಹ 

ವಲ್ಲ ಮೇಣಾ ರಘುತನೂಭವ 

ನಿಲ್ಲದಿರ್ದಡೆ ಸೀತೆಯಿಲ್ಲದೆ ರಾಮನಿರಲುಂಟೇ 1೩. 


1. ದಿರಾ (ಖ) 
2, ಗಿಳವು (ಕ) 


“ಕುಮುದೇಂದು ರಾಮಾಯಣ ೨೫೦ 


ಮ ಗವಿರೋಧಿಗಳೊಯ್ದ ಡೇಂಹ 

ಜ್ಜೆಗಳು ತೋಅವೆ ಖಗಗಣಂಗಳು - 

ಪುಗಲು ನೆಜ'ಯವು ಜಟಾಯಂವಿರೆ ಭೇರುಂಡವಿಕ್ರಮನು 

ವಿಂಗೆ ಭಯಂ ಕೌತಂಕ ರಸಂ ಸಲಿ 

ಬಗೆಗೆ ತೋಹುತ್ತಿರ್ದಪುದು ನೀ ' 

ನಗಂತ ಕಾಡುತ್ತಿರದೆ ಬಾರೆಲೆ ಸೀತೆಯಳ'ಲಿಸದೆ! ೪॥ 


ಮನದ ಸತ್ತ್ವಂ ಹಾರಿ ಹೋಯಿತು 

ತನುವಿನಳಲೆಯ್ದ ಡಗಂತಿರ್ದುದಂ 

ಘನವಿರಹದಾವಾನಳಂ ಸುಡುತಿರ್ದಪುದು ಹೃದಯಂ 

ವಿನುತ ಧೈರ್ಯಂ ಸೂಜೆ್‌'ಯೋದುಂದು 

ಮನಸಿಜಂಗಾ[01ವಕಾಜುವೋದೆಂ | 

ಜನಕಸುತೆಕಾಡದಿರಂ ನಲ್ಲಳೆ ಬಂದು ತಳ್ಳೈಸಾ HZ 


ಧರೆಯನಂಬರಕೆತ್ತುವೆನೊವಂ 

“ಬರವ ಧರಣಿಗೆ ತಪ್ಪೆನೋ ಮೇಣ್‌ 

ಶರನಿಧಿಯನಗಸ್ತ ನೆಂತಿರೆ ಕಂಡಿವೆನೋ ವೇಣಂ 
ಸುರನರೋರಗಲೋಕವೆಲ್ಲವ 

ನೊರಸಿ ವಣಕ್ಕುವೆನೋಯಿವಲ್ಲದೆ 

ಯರಿದೆನಿಪ RL ಸೀತೆಯ*ನ್ನೊ*ಯ್ದ ವಗ್ಗ ॥೬॥ 


ಬಣದೆ ಗೃಹಗರ್ಜನೆಯ ಮಾಳ್ಬುದ 

ನುಣದೆ ಪೆ೫ರಂ ನುಡಿವುದಂ ವಂಖ್‌ 

ದಣಿಯರಿವ ಕುಲದಲ್ಲಿ ಹುಟ್ಟಿದ ಭೂಮಿಪಾಳಕರು 

ಅಟಯದಾರಿಗೆ ಮುಗಿವೆನಾನೆಯ 

ದಖಸುವೆಂ ಜಾನಕಿಯನೆನಂತಂ 

ನೆಜಿಯಅಸಿದಂ ರಾಘವಂ ಲತಶಿಕಾಗೃಹದೊಳೆಯ್ದೆ cn 


1, ದಿರಾ (ಗ) ಸಿರ್ದೆ (ಕ) 
2, ನುನೊ (ಕ) 


೨೫೨ ಕುಮುದೇಂದು ರಾಮಾಯಣ 


ಅನಂಜನನಂವರದಲ್ಲಿ ಸಿಂಹ 

ಧ್ವನಿಯ ತೋಣ?ದನೆಂದು ಪೋದೆಂ 

ನೆನೆದೆನಿಲಾತಂಗೆ ಧಾತ್ರಿಯೊಳಟಕರಿಲ್ಲದುದಂ 

ಇನಿತು ವಾಯೆಯ ಮಾಡಿ ನಿನ್ನಂ 

ದನಂಜನೊಯ್ದ ಡೆ ಮಾಣನಾತನು 

ಎನಿತಂವರ ಪೋದಪನು ಲಕ್ಷ್ಮಣದೇವ ಬರಲೊಡನೆ ॥೮॥ 


ನಡೆಯ ಕಳಹಂಸೆಯೊಳು ನಿರವಿಸಿ 

ನುಡಿಯ ಕಳಕಂಠಕೆ ಕರುಣಿಸಿ 

ಮಂಡಿಯ ಸೋಗೆ ನವಿಲ್ಲೆ ದಯೆಗೆ ೃದಿಕ್ಷುಚಾಪಕ್ಕೆ 
ನಡುವನೊಪ್ಪಿಸಿಯಸಂಕೆದಳಿರ್ಗಳಿ 

'ಗಡಿ!ದಳಿರ್ಗಳನಿತ್ತು ನೀನಾ 

ವೆಡೆಯೊಳಿರ್ದಪೆ ಪೇಳು ನಲ್ಲಳೆ ಸಲ್ಲಲಿತವದನೇ NE 


ಕೊರಳ ಸೆರೆ ಬಿಗಿಯಿತ್ತು ಕಣ್ಣೀ 

ರ್ಬರಿವೊನಲು ಕರೆಗಣ್ಮಿ ವಿಸ್ಮಯಂ 

ಕರುಣ ವಿರಹ ಭಯಾನಕಾದ್ಭುತರಸಮಾದವೆ ಮುಖಕಿ 

ಹಿರಿದು ಗದ್ಗದವಣಗೆ ಧ ೈನಿಯಿಂ 

ವಿರಹ ದಾವಾನಳನಳಂರೆದು 

ಸ್ತರವೆಂನಿಪ ಶೋಕಮನೆ ತಳೆದಂ ಮೂರ್ಛೆಯಿಂದೆ ದೆ ॥೧೦॥ 


ಘನಮನೋರಥಸವ ಮನೋಗತ 
. ಜನಕಸಂತೆಯಾಲಿಂಗನದಿ ವೆಂ 
ಲ್ಲನೆ ಮುದದಿನೆಚ್ಚೆತ್ತು ಕಾಣದೆ ಮತ್ತೆ ಮೈ ವಂಣ್‌ದು 
ಘನವಿಯೋಗಾನಳನೆ ತಾಪಂ 
ಮನಮು?ಮೇಂ ತನಂವು*ಮನೆ ಸುಡುತಿರೆ 
ನೆನೆನೆನೆದು ರಫಘಂರಾಮನಾಗಳೆಯನುಮತಿಯ ತಳೆದು lee] 


——— ಉೌೃದಾ ಗಾತಾ 


1, ನಡೆ (ಕ) 
2. ಮೇತನುವು (ಕ) 


ಕುಮುದೇಂದು ರಾಮಾಯಣ ೨೫೩ 


ಅಂತು ನೆಗಳ್ಲನು ಮತ್ತದಾವಂ 

ಸಾ ಎಂತಮಂ ವ್ಯಾಪಿಸಲು ತಾನಾ 

ಮರ್ನಂತಣದರಕರೆನುತ ಚೇತನವೇನಚೇತನವೋ 

ಎಂತು ಮುಕ್ತಿಯ ಯುಕ್ತಿಯೆಂಬುದ 

ನೆಂತುವುಂ ಭ್ರಾಂತೆಂತುಟೆಂಬುದ 

ನೆಂತು ಮಣಜಯದೆ ನೋಡುತಿರ್ದಂ ಕೂಡೆ ಜಾನಕಿಯ 8೧೨8 


ಹೃದಯಂ ಹದುಳಿಪ ಕಂಡೆ ನಾಂ ಮಾ 

ಡಿದ ಪುರಾತನ ಪುಣ್ಯಫಲದಿಂ 

ಸುದತಿ ಜನಕಾತ್ಮಜೆಯ ಪದಪಂತಿಗಳನೆಂದೆನುತಂ 

ಮುದದಿನೆಯ್ದಿ ದಡೊಂದೆಡೆಯೊಳಿರೆ 

ಷದವಂ ರಾಗದ ಸತಿಯದಂ 

ಡದಿರ್ದು ಸುಯಿದಂತಾದುದದುವುಂ. ಕರ್ಮಫಲದಿಂದ ॥೧೩॥ 


ಮನವೆ ಸೈರಿಸಂ ಕಂಡೆಯಾಂ ನಿ 

ನ್ನನುನಯವನುಳಿದಿರ್ಪುವದಂವೀ 

ಜನಕಸುತೆಯೆಕ್ಕಾವಳಿಯ ಹಅಸದೊಕ್ಕಮುತ್ತುಗಳೊ 

ಎನುತ ಬಂದೊಂದೆಡೆಯೊಳಿರೆ 

ಡ್ರೈನೆ ಸುರಿದ ಮುಕ್ತಾಫಳಂಗಳಂು 

ಕನಲ್ಲೂ ಮಲಮಲ ಮಯುಾಗಿ ಚಿಂತಿಸಿಯೇನೆ ನಿನ್ನೆಂದಂಂ 1೧೪॥ 


ವಮುಂದೆಯೊಪ್ಪಿದ ನಂದನದೊಳಾ 

ನಂದದಿಂ ಪ್ರಷ್ಟಾಪಚಯಮಂ 

ಬಂದು ಜಾನಕಿ ವಕಾಳ್ಜುದಂ ಪುಟಿಪುಟಿಸಿ ನೋಡುವೆನಂ 

ಎಂದು ಕಾಂತಾರದ ವನಂಗಳೊ 

ಳಂದಂ ಕೂಡೆ ವಿಚಾರಿಸುತ್ತಂ 

ನೊಂದು ನೊಂದಡಿಗಡಿಗೆ ಸಂಯ್ಯ್ಯುತ್ತಅಸಿ ಭ್ರವಿಂಸಂತ್ತೆ ॥೧೫॥ 


ವಿಂಸಂಪ ನಿನ್ನೆಳೆದಳಿರ್ಗಳಿಂ ರಂ 
ಜಿಸುವ ತತ್ಪದ ಪಲ್ಲವಂಗ 
ಲ್ಲ ಸೆರಿ! ಕಾಂತಿಗಳದೆರಡುಂ ನೋಳ್ಬಡೊಂದೆ ತೆಂ 


1. ಳ್ವತಿ (ಕ) 


೨೫೪ 


ಕುಮುದೇಂದು ರಾಮಾಯಣ 


ಅಸುಕೆ 'ಪಣ್ಣಿಂ' ಕಂಡೆಯಾದಡೆ 
ಕುಸುಮಕೋಮಳೆ ಸೀತೆಯ ನಿನ 
ಗೆಸೆವ ತತ್ಪಾದಪ್ರಹಾರದಿನಭಿಮತವನೀವೆ ke 


ವಕುಳ ವೃಕ್ಷಮೆ ಕಂಡೆಯಾದಡೆ 
ಚಕಿತ ಹರಿಣೀ ನೇತ್ರೆಸೀತೆ 


ಯ ಕುಟಿಲತರ ಕುಂತಳೆಯ ಪೇಳ್ಗಡೆ ನಿನಗೆ ವಣಬದದಿಂದ 


ವಿಕಚಕಮಳಾ ನೋಡಿ ತನ್ಮುಖ 
ಸಂತರಕಂಡೂ ಸಾಮ ತದೆ ಜಾ 
ನಕಿಯನೊದವಿಸೆನೆಸೆವ ಕಾಳಕುಸುಮಸಮ ಧ್ಧಿಯನು 


ಕುರವಕವೆಂ ಪೇಳ್‌ ಕಂಡೆಯಾದಡೆ 

ಸರಸಿರುಹಮುಖಿ ಸೀತೆಯಂಬಂ 

ಧುರ ಕುವಲಯ ವಿಲೋಚನೇತ್ರೆಯನೆನ್ನ ವಲ್ಲಭೆಯ 
ಪಿರಿದನಜ*ಯೆಂ ಪೇಳ್ದೆಯಾದಡೆ 
ಸಂರಭಿಶರಕಂಸುವಕಾಸ್ತ್ರಮೆಂಬಂ 

3೨ರಲು ಮೆಜ್‌ಯುವ?ಕಣ್ಣಳಿಂ ಪುಳಕಾಂಕುರಮನೀವೆಂ 


ಎಳದಳಿರ್ತಳಿರ್ಕಳಿಯೊಳು ಪೂ 

ಫಳಕುಳಂಗಳ್ಲೀ ಕ್ಷಿಸಲು ಭೂ 

ತಳದೊಳೆಲ್ಲಾ ತರುಗಳಿಗಮಧಿನಾಯಕಂ ನೀನಂ 
ತಿಳಿಯೆ ಪೇಳ್‌ ಚೂತೇಂದ್ರಯೆನ್ನೋ 

ಪಳನು ನಿನ್ನಯ ಕುಸುಮಮುಂಜರಿ 
ತಳೆಯಪಟ್ಟುದೆ ಕರ್ಣಪೂರೋತ್ಸವಮನವನಿಜೆಯ 


ಜನಕಸುತೆ ದಶರಥನ ಸೊಸೆ ರಾ 

ಮನ ವನಿತೆ ಕಲಿಕ ಎಷ್ಣನತ್ತಿಗೆ 

ದನುಜನೊರ್ವಂ ಕೊಂಡುಪೋಗುತ್ತಿರ್ದಪಂ ಬಲುಪಿಂ 
ವನವೆಂ ವೃಕ್ಷಮೆ ಖಗಮೆ ನಗಮೇ 

ವನರುಹಮೆ ವೆಂಣ್ಸುರತತಿಯೆ ಎ 

ನ್ನಿನಿಯ ರಾಮಂಗಜ್‌ಪಿಯೆನುತಿರೆ ಗಗನದೊಳು ಕೇಳ್ದಂ 


1. ಪೇಳೀ (ಖ) 
2, ತಿರೆ ಮೆಣ್‌ವ (ಕ) 


ON 


10೭ 


HOCn 


NCE 


1501 


ಕುಮುದೇಂದು ರಾಮಾಯಣ ೨೫೫ 


ಜಂದು ಕಣ್ಣಿ ಪಾದು!ದಾಗಳ 

ವೊಂದು ಕಣ್ಣಿ ಶೇಗದಿಸನಲರ್ದು*ದಂ 

ವೊಂದುನತಿಹರುಷಮನೆ ತಾಳ್ದಿತ್ತೊರ್ಮೊದಲೆ ಮನವು 

ಎಂದನಂಜದೆ ರಾಜದಿರ್ಬಲು 

ಪಿಂದ ನಿನ್ನನದಾವನೊಯ್ದಂ 

ಕೊಂದು ಹರಹುವೆ ನಾವನೆಡರಂವನೆಂದು ನೋಳ್ಪಾಗ 1೨೧1 


ಜಿನನೆ ದೇವತೆ ದೇಶಭೂಷಣ 

ಮುನಿಪತಿಯೆ ಗುರು ರಾಘವನೆ ಪತಿ 

ಮನವೆ ಜನಕಾಯದಿನತಪರವನಜ್‌ಯೆನನ್ಯರನು 

ದನುಜನೊರ್ವಂ ಕೊಂಡುಪೋದಪ 

ವಿನಿತು ವಾರ್ತೆಯನಜ್‌ಪಿ ರಾಮಂ 

ಗೆನುತಕರುಣಿಪಿರಾದಡಿಲ್ಲಿಯ ದೇವತಾತತಿಯೆಂ ॥೨೨॥ 


ಬಿಡುಬಿಡೆನ್ನಯಂ ಸತಿಯನೆನುತಂ 

ಹೊಡೆವ ಬ೫ಸಿಡಿಲೆಂಬವೊಲು ಜೇ 

ವಡೆದು ವಜ್ರಾವರ್ತಮಂ ರಾಘವನದಂ ಕೇಳ್ದು 
ತಡೆಯದಂಬುದಪಥವನೀಕ್ಷಿಸಿ 

ಕಡುಪಿನಿಂದಾ ಮರದೊಳಿರ್ದುದು 

ನುಡಿವುತಂ ಮೇಲ್ಕೊ ೦ಬಿನೊಳಂ ಗಿಣಿ ಸೀತೆಯೆಂಂಬಂದನಂ ॥೨೩॥ 


ಹುಲಿಹಿಡಿದ ಹಲ್ಲೆಯ ತೆಜದಿ ಕಡು 

ಸಿಲುಕಿ ಹುಯ್ಯಲಿಡಂತ್ತ ಹೋದಳಂ 

ಲಲನೆ ಜಾನಕಿಯಾಗಳಿಂತೀ ಗಿಳಿಯದಂ ಕೇಳ್ದು 

ಕಲಿತು ನಂಡಿಯಂತ್ರಿರ್ದೃಪುದಂ 

ಸಲೆ ಬೆಸೆಗೊಳಲ್ಲೆ ೇಹಂದಿದನೆಂ 

ದೊಲಿದ ಶುಕವಿಂರ್ದಲ್ಲಿಗೆ ೈತಂದಾಗಳಿಂತೆಂದಂ ॥೨೪॥ 


1. ಕಣ್ಣೇಂ ಪೋದು (ಕ) 
2. ಲದ್ಭುದು (ಖ) 


೨೫೬ ಕುಮುದೇಂದು ರಾಮಾಯಣ 


ಎಲ್ಲಿ ಕಂಡೆಯೊ ಜನಕತ!ನುಜೆ!ಯ 

ನೆಲ್ಲಿ ಕಂಡೆ ಮದೀಯ ಚಿತ್ತ[ದ] 

ವಲ್ಪ್ಲಭೆಯನೆಲೆ ಶಾಖಿಕಾಪ್ರಿಯ ಪೇಳೆನುತ್ತಿರಲು 

ನಿಲ್ಲದಲ್ಲಿಂ ಪೋಗೆ ಗಿಳಿ ಸುಯಿಂ 

ದೆಲ್ಲೆಡೆಯೊಳಂ ನೋಳ್ಡೆನಅಸಿದೊ 

ಡಿಲ್ಲಿಯೇವೈದೇಹಿಯಿಕ್ಕುಂ ವನದ ಮಧ್ಯದಲಿ ॥೨೫॥ 


ಗಿಳಿಯ ದೆಸೆಯಿಂದಜ್‌ಯ ಬಂದುದು 

ಖಳನದೊರ್ವಂ ಕೊಂಡುಪೋದುದ 

ನಂಳಿದನಿನ್ನುಂ ದೊರ ಪೋಗಲು ಹಡೆಯನಾತವನು 

ಬಳ ಸುತಿರ್ದಪುದೊಂದು ಘನಪರಿ 

ಮಳವಿದಣ್‌ದೆಂ ತಪ್ಪದೆನ್ನೋ 

ಪಳ ಮುಖದ ನಜುಸುಯಿಲಗಂಧಮೆನಂತ್ತವೆಂಯ್ತಂದಂ ॥೨೬॥ 


ಬಂದು ಕರ್ಪೂರದ್ರುಮಂ ಹರಿ 

ಚಂದನೋರುಲತಾವೃತಂ ಕೆಳ 

ಗಿಂದುಕಾಂತಶಿಲಾತಳಂ ಮುದದಿಂದವಂ ತಿಳಿದು 

ಬಂದು ಕಸ್ತೂರೀಮೃಗಂಗಳ 

ವೃಂದವಿದೆ ಕಂಡಡಿವುಮಿಂತಾ ; 

ಯೆಂದು ಶುಭಕರ್ಮದ ಕಟುಕಫಳತಾಪದಿಂದವಗೆ ॥೨೭॥ 


ಕೇಳಲಾಯ್ತು ನಿತಂಬಸೂತ್ರದ 

ಲೋಲತರನೂಪುರದ 8ಧ ನಿಯಂ 

ಲಾಲನಿಯಮನ ತನಂಜರನು ಬಂಕಾರಸನ್ನಿಭವಂಂ 

ಲೀಲೆಯಖಂ ಜಾನಕಿಯ ಪೋದಪ 

ಳಾಲಿಸಾಲಿಸು ಕಿವಿಯೆ ತಪ್ಪದೆ 

ಬಾಲೆಯಪ್ಪಳು ರಾಘವನನಯನೋತ್ಸವದ ಬೆಳಸೆಂ 1೨೮ 


1. ನೂ (ಖ) 
2, ದ (ಖ) 


ಕುಮುದೇಂದು ರಾಮಾಯಣ ೨೫೭ 


ಮಂದದಿನೆ ಗ ತರುತಿರ್ದು ಹರಿನೀ 

ಳದಮಹಾಶಿಲೆಯ ಬಿಲುವಿಡಿದದಿ 

ರದೊರ್ವಂ ಮಂಂದೆನಿಂದಿರೆ ಕಂಡುಕಡುಮುಳಿದು 

ಆದದನಿಂತಿವನಾಗವೇಳ್ಳ್ಕುಂ 

ಸುದತಿಯಂ ಪಿಡಿದೊಯ್ದ ನಂಸಿಲು 

ಕಿದನು ಸೀತೆಯನೊಯ್ಯಲಕ್ಕುಮೆ ರಾಘವಂಗೆ!ಡರೆ! ॥೨೯॥ 


ಎಲೆಲೆ ಬಿಡುಬಿಡು ಸೀತೆಯಂ ಹೋ 

ಗಲು ಹಡೆಯೆ ರಾಘವನ ಕಯ್ಯಲಿ 

ಲಲನೆಯನು ಜಾಸಕಿಯನೊಪ್ಪಿಸಿ ಪದಯುಗಕ್ಕೆಜಗು 

ಹಲವು ತಪ್ಪಂ ಮಾಡಿಯಂಂ ರಘು 

ಕುಲದವಂ ಸೈರಿಸುವನೆಜಗಿದೊ 

ಡುಳಿವರಾಗಳೆ ಮುಳಿಸನೆನುತಂ ಮುಟ್ಟಿ ಮೂದಲಿಸಿ AO 


ಬಿಲ್ಲುವಿಡಿದೆನ್ನಿದಿರೊಳೀತಂ 

ತಲ್ಲಣಿಸದಿರ್ದಪನು ನೋಡೆಂ 

ದಲ್ಲಿಗೈತಂದಾಗಳೀಕ್ಷಿಸಿ ಗಹಗಹನೆ ನಗುತ 

ಸಲ್ಲಲಿತ ಘನನೀಳಲೀಲೆಯೊ 

ಳಲ್ಲಿ ಶೋಖ್‌ತ್ತೆನ್ನ ರೂಪಿವ 

ನಿಲ್ಲಿ ಕಂಡಾಂ ಮುಳಿದೆನಜನದೆಂ ಮರುಳುತನದಿಂದ HAO 


ನೇವುರದ ರಸನಾಂಶುಸೂತ್ತದಿ 

ನಾ ವಿನತ ಸಿಂಜಿತರೆಸಿತಮೆಸೆ 

ದಾವರಿಸುತಿರ್ದಪುದು ನೋಳೆಂ ತಡೆಯದೆಂದೆನಂತಂ 

ಭೂವಿದಿತನೈತಂದು ಹಂಸಿ [ಹಂಸಿ] 

ರಾವದಿಂ ಸಾರಸವಿರಾಧಿತ 

ಪಾವನಂ ತಾನೆನಿಪ ಕ್ರೌಂಚನಡಿಯನು ತಾಂ ಕಂಡು ॥೩೨॥ 


1. ದಜ (ಗ) 
2. ಘನಲೀಯೊಳಗಲ್ಲಿ (ಕ) 
17 


೨೫೮ 


ತ 
4. 


ಕುಮುದೇಂದು ರಾಮಾಯಣ 


ಇದಂವುಮಿಂತಾಯೆ್ರಿನ್ನದುಷ್ಯ 

ರ್ಮದ ಫಲದಿನೆಂದಳಲ್ಲು ಸುಯಿದುಖ' 
ನದಿಯನಾದೊಡಮಿಲ್ಲಿಕೇಳ್ವೆಂ ಜಾನಕಿಯನೆನುತಂ 
ಮುದದಿನೈತಂದೆನ್ನ ಸತಿಯಂ 

ಸದಭಿಮತೆಯಂ ಸಭ್ಯಹೃದಯವ 

ನಿದಜವೊಲು ನಿಮ್ಮಳೆಯನುರ್ವೀಜಾತೆ"ಜಾನಕಿಯಂ! 


ಸರಸಿರುಹದಿಂತು ಮುದದಿಂ ಕಿಜು 

ದೆರೆಗಳಿಂ ನಿರ್ಮಳತೆಯಿಂ ವಿ 

ಸ್ವರತರಾವರ್ತಂಗಳಿನ್ನಿಂ ಪೋಲ್ಪಮತ್ತಿಯೆಯ 
ನಿರುಪಮಾನನ ನಯನಮು ಸುರು 

ಚಿರತರ ಭ್ರೂಹೃದಯಮಂ ಬಂ 

ಧುರ ಸುನಾಭಿಯುಮಂಂ ನದಿಯ ಕಂಡೆಯಾದಡೆ ಪೇಳಾ 


ಜಡಮಯಂ *ಭೃಂಗಾನ್ವಿತಂ ನೋ 

ಛಳ್ಪಡೆ ಧೃತಂ ಭ್ರಮವಿಂತಿದೇನಂ 
ನುಡಿಗುಮೇನಿಂತಿಲ್ಲಿ ನೋಡುವೆಯೆಲ್ಲಿಯೆಂದೆನುತಂ 
ತಡದಡಸಿ ಚರಣಂಗಳಿಂ ಸಂಯಿ 

ದುಡುಗುತಿರೆ ದುಃಖಾಗ್ನಿ ದೇಹಂ 

ಸುಡೆ ಮನಮನೀಡಾಡೆ ಬಿಲ್ಲಂ ಮೂರ್ಛೆಯಿಂದಾಗ 


ಇರದೆ ಜಾನಕಿಯಾಗಳ್ಳೆ ತಂ 

ದುರು ಮುದದೆ ತಳ್ಳ ಸಿಕೊಂಡಿರೆ 

ಭರದಿನಾಗಳೆ ತಿಳಿಯೆ ವಬೂರ್ಛೆ[ಯಂ]ವೇಗ ಮೆಳ್ಳೆತ್ತು 
ಚರಣಕಮಳಕ್ಕೆಅಗಿ ಭಯಂದಿಂ 

ತರುಣಿ ಕರುಣಿಸು ನಿನ್ನನೊರ್ವಳ 
ನಿರಿಸಿಪೋದಪರಾಧಮಂ ಕೈರವವಿಲೋಲಾಕ್ಷಿ 


ಸೀತೆಯನು (6) 
4 ಸದಭಿಮತೆಯಂ (ಕ) 


PEN 


॥೨.೪॥ 


॥12.೫॥ 


॥೩೬॥ 


Mes cic 


ಕುಮುದೇಂದು ರಾಮಾಯಣ ೨೫೯ 


ಎಂದು ತಾನುಂ 1ತಳ್ಳಯಿ!ಸಲಾ 

ನಂದದಿಂದುದ್ಯುಕ್ತನಾಗಿ ಮಂ 

ಖೇಂದುವಂ ಪದೆದಾಗಳಂತಿರೆ ಕಣ್ಣೆಜ್‌ದು ನೋಡಿ 

ಮುಂದೆ ಸುಮನೋರಥ ಶತಾಗತೆ 

ನಿಂದು ಜಾನಕಿ ತಳ ೈಯಿಸಿದವೊ 

ಲೊಂದು ಮಂದಾನಿಳನತೀಟಂ ಜಳರುಹಾಮೋದಿ ॥೩೭॥ 


ಎನುತ ರಾಘವನಿರ್ಪಿನಂ ನೋ 

ಡಿನಕುಲದ ಸೋವಾಸಿನಿಯನೊ 

ಯ್ಮನೊ ದನುಜನಾಗಿರೆಯುಮೊಯ್ದ ೦ ದರ್ಪವೆಂದೆನುತ 

ಜನಿತ ಕೋಪಾರುಣನಪರದಿ 

ಗೃಸನಿಧಿಯೊಳಸಖಸಕ್ಕೆ ಪೊಕ್ಕಪ 

ನೆನೆ ದಿನಕರಂ ಪೋಗಿ ಪೊಕ್ಕಂ ಪಶ್ಚಿಮಾರ್ಣವಮಂ ॥2.೮॥ 


ಭರದೆ ಲಕ್ಷ್ಮಣನೊಡನೆ ಕಾದಿದ 

ಖಚರ ಮೂಚಿಕ್ರದ ರುಧಿರವಾ 
ವರಿಸಿತಂಬುದಪಥಮನೆಂಬಿನಮಪರದಿಜ್ಮುಖಮಂ 

ಅರುಣತೆಯನಾಗಳೆ ತಳೆಯೆ ಬಂ 

ಧುರವೆನಿಸೆ ಸಂಧ್ಯಾಸಮಯಮುಂ 

ವಿರಹಿಗಳನರಿಯಲ್ಲೆ ಸಾಯಕ ಸಮೀರಣನುಮೆಸಗೆ 1೩೯ 


ಇತ್ತಲಾ ಸಮಯದೊಳು ಖರನು 

ದ್ವ ಲತ್ತಿತೆನದಿಂದೆಚ್ಚಿ ಕೊಂ್‌ಡಾ 

ರುತ್ತ 3ಬರಸಿಡಿ ದೋಡಿ ಬರುತಿರೆ ಸಲೆ ವಿರಾಧಿತನು 
ಮತ್ತಗಜಮಂ ಕಂಡ ಸಿಂಹದ 

ಚಿತ್ತಮಂ ಕೈಕೊಂಡು ಸಲೆ ಪುರು 


ಷೋತ್ತಮಂ ಕಡುಪಿಂದ ಮುಂದಕೆ ಬಂದು ತಾಗಿದನು ॥೪೦॥ 


1. ತಳ್ಳಿ (ಐ) 
2. ಡಾಂತ್ತ (ಖ) 


೨೬೦ ಕುಮುದೇಂದು ರಾಮಾಯಣ 


ಎಸಗೆ ರಥಮನಸೊಲಿದು ವಿರಾಧಿತ 

ನಸದಳಂ ಮುನಿದಂತಕನವೊಲು 

ಮಸಗಿ ಲಕ್ಷ್ಮಣ ತಾಗಂತಿರೆ ಖರ ಕಡುಪಿನಿಂ ಮುಂಳಿದು 

ತ್ರಿಸರದೂಷಣ ಶಂಬಂಕರನಂಗು 

ಳು ಸಿತ ಕುವಲಯಮಂ ಕಡಿವವೋ 

ಲೆಸೆದು ನಿನ್ನಂ ಮಾಳ್ಬೆವಿಕ್ಕಡಿಯಾಗಿ ಬೀಳ ಿನೆಗಂ ॥೪೧॥ 


ಎಂದು ಕೂರಂಬಂ ತೆಗೆದು ಗೋ 

ವಿಂದನಂ ಖಚರರ ಸೇನೆ ಕಡು 

ಪಿಂದಲಕ್ಷ್ಮಣನೆಡೆಯೊಳೇ ಕಡಿಖಂಡಮಂ ಮಾಡಿ 

ಇಂದು ಬಂದುದು ವಿಳೆಯ ಕಾಲಮ 

ದೊಂದು ಬೇಲ್‌ಂಬಂದದಿಂ ಮುಳಿ 

ಸಿಂದ ಕಣ5ದಂ ದನುಜನಂಬಿನ ಮಳೆಯನತಿಭರದಿ ॥೪೨॥ 


ಸುರಿ:*ಯುವಂಬಿನ. ವಂಳೆಯನೀಗಳು 

ಭರದಿನೆಡೆಯೊಳೆ ಕಡಿದು ಲಕ್ಷ್ಮಣ 

ನರವರಿಸಿ ಢಾಲುತ್ತಮೈತರುತಿರಲವಂ ಮುಳಿದಂ 

ಉರಿಯ ಸರಲಂ ತೊಟ್ಟು ತೆಗೆದೆಸ 

ವುರುತರಾಂಬುದ ಬಾಣದಿಂ ನಿ 

ಷ್ಮುರಭುಜಂ ಖಂಡಿಸಿದನಾಗಳೆ ಪುಂಡರೀಕಾಕ್ಷಂ | * VAN 


ಅದಿರದಂಬುಜನಾಭನೆಚ್ಚಂ 
ಬುದ ಸರಳನಾಗಳೆ ಖರಂಕೋ 
ಪದೆ ಪವನಸರಲಿಂದ ಖಂಡಿಸೆ ಲಕ್ಷ್ಮಣಂ ಮುಳಿದಂ 
ಬೆದಜದುರಗಾಸ್ತ್ರದೊಳೆ*ಸಲಂ ಕಡಿ 
ಸಿದನದಂ*ಗರುಡಾಸ್ತ್ರದಿಂದೆಸ 
ಲದುವುಮಂ ಕ 'ಷ್ಣಾಸ್ತ್ರದಿಂ ಖಂಡಿಸಿಯಂ ಹಲಿಯಾರೆ ೪೪8 
1. ವ ಖಚರನಂಬಿನ(ಕ) 
2. ಸಲೆ ಕಡಿದನವಂ(ಖ) 
* ಖಗ ಪ್ರತಿಗಳಲ್ಲಿ ಈ ಪದ್ಯವಿಲ್ಲ 


ಕುಮುದೇಂದು ರಾಮಾಯಣ ವಿ೬೧ 


ಭರದಿ ವೆ ೃಷ್ಣವ ಬಾಣಮಂ ಖರ 

ನಿರದೆ ಮನುಮಥಬಾಣದಿಂದುರಂ 

ತರ ಭುಜಂ (ಮದಂ)ಖಂಡಿಶುವುದುಂ ಲಕ್ಷ ಣಂ ಮುಳಿದು 
ಉರಿಯನುಗುಳುವ ರುದ್ರ ಬಾಣದಿ 

ನರವರಿಸದಿಸೆ ಖರ ಖಚರನಂ 

ಪಿರಿದು ಮಾತೇಂ ಮಾಡಿತದು ಭಸ್ಮಾವಶೇಷವನು 8೪೫॥ 


ಸ್ಮರನನುರಿಗಣ್ಣಿಂದುರಂಪಿದೀ 

ಶ ಸರ್‌ ನ?ತೆಅದಿಂ ಖರನನಾಸರ 

ಲುರಿಪಿ ದನಃಜಂ ಭಸ್ಮವೇಷವನೆಯ್ದೆ ನಭದಿಂದ 

ಸುರಿದರಮರರ್‌ ಪೂಮಳೆಯನಾ 

ದರದೆ-ಜಯಜಯನಿನದಮೊದವಿ 

ತ್ತರು ಸುರಾನಕವೆಸೆದುದೆತ್ತಂ ಲಕ್ಷ್ಮಣಂ ಗೆಲಲು ॥೪೬॥ 


ಅಭಯ ಘೋಷಣೆಯಂ ಪೊಯಿಸಿ ಎಂ 

ಕ್ಕ ಭವತುರಗಭಟರ ವಿಯಚ್ಚರ 

ವಿಭಂಗಳೆಲ್ಲರನಿತ್ತು ಮುದದಿ ವಿರಾಧಿತಂಗಾಗ 

ತ್ರಿಭುವನಾಂಕುಶ ಲಕ್ಷ್ಮಣಂ ತಳ 

ರ್ದ ಭಯನಣ್ಣನ ಚರಣಕಮಳ 

ಪೃಭವಭಕ್ತಿಯಿನೊಲಿದು ಬಂದಂ ನಿಜಲತಾಗ ೃಹಕೆ ॥1೪೭॥ 


ರಾಮ ಜನಕಾತ್ಮಜೆ ಜಟಾಯುವ 

ನಾ ಮಹೀರುಹದಲ್ಲಿ ಕಾಣದೆ 

ತಾಮರಸನೇತ್ರಂ ವಿಚಾರಿಸಿ ಕಂಡು ವೀಣೆಯನು 

ಸೋವಮಂನಿಲ್ಲದ ರಾತ್ರಿ ಭಾಸ್ಕರ 

ದಾಮಮಿಲ್ಲದ ದಿವದ ತೆಜಿದಿಂ 

ಭೀಮವರಾಗಿರ್ದುದು ಲತಾಗೃಹವೆತ್ತ ನೋಡುವಡಂ ॥೪೮॥ 


ತಳುವಿದೆಂ ನಾನೆಂದು ಪೋದರೊ 
ಸಲಿಲಕೇಳಿಯನಾಡುತಿರ್ದರೊ 
ಲುಳಿತ ಪ್ರಷ್ಟಾಪಚಯಮಂ ಮೇಣಾಡುತಿರ್ದಪರೊ 


1. x (6) 


೨೬೨ 


ಕುಮುದೇಂದು ರಾಮಾಯಣ 


ತಿಳಿಯೆ ನಾನಿದನೆನ್ನಹ )ದಯಂ 
ಕಳವಳಿಸುತಿರ್ದಪುದು ಮನಮುಂ 
ವಂಲಮಲಂಮಹಜುಗುತ್ತವಿರ್ದಪುದೇನ? ಪೇಳ್ದ ಪುದೊ 


ಮುಳಿದನೋ ಮೇಣೊರ್ವನಲ್ಲಿಂ 
ಕಳುಪಿದಪರಾಧಕ್ಕೆ ವೀಣೆಯ 

ನುಳಿಯೆ ಮೂವರ್ನೊೋಪುದಕ್ಕೆ ೇನಹಂದು ಕಾರಣವು 
ತಿಳಿವುದರಿದೆನಗಿಂತಿದಂ ಕ 

ಣ್ಣ ಳೊಳುವಿರ್ವಂದಾಡುತಿದ ವು 


ವಳುವೆನೋಯಜಸುವೆನೊ ಸಾವೆನೊ ಯೇನ ಮಾಡುವೆನು 


ಅನುವರದೊಳಾನಾಗ ಸಿಂಹ 
ಧ್ರ ನಿಯ ವಾಡಿದೆನೆಂದು ಬಂದಂ 


ಮನದೊಳಗೆ ಹೋಳಾಯಿತೆ ನಗೆ ಮತೊ ಿರ್ವನಿಂದಾಯಂದ್ತ 


ದನುಜನಿಂದೀ ಮಾಯೆಯಿಂದ 
ಣ್ಣನ ಮೊಗಂ ಕೊರಗಿರ್ದುದಾಗಳು 
ಜನಕಸುತೆಗೇನಾನುಮಾಯೆಯುವಣಗಲೇವೇಳ್ಕುಂ 


ದನುಜನೊರ್ವಂ ಬಂದು ಸಿಂಹ 

ಧ್ವ ನಿಯನಣ್ಣ ನನಾಗ ತೊಲಗಿಸಿ 

ಜನಕಸುತೆಯಂ ಕೊಂಡುಪೋದಡೆ ಬಿಲ್ದೆರಸಂ ಪೋಗಿ 
ದನುಜನೊಳು ಹಳಚುತ ಶೈಮಿರ್ದನೊ 

ದನುಜನಲ್ಲಿಂ ಮುಂಚಿದನೊ ಮೇಣ್‌ 
ಘನವಿಯೋಗಾನಳನಳುರೆ ಮೇಣ್ಮೂರ್ಛೆಯೆ ದಿದನೋ 


ಹಳಕಳಶಕುಳಿಶಾಬ್ದಶಂಯೋ 

ತ್ಚಳ ಸಂಧಾಕರ ಸೂರ್ಯರೇಖಾ 

ವಳಿಗಳಿಂದೆಸೆವಣ ನ ಶ್ಲಿ ಶ್ರೀಪಾದವಂತಿಗಳು 
ಇಳೆಯೊ*ಳೆರಡೇ ಪೋಗುತಿರ್ದಪು 
ವಳವಿಗಳಿದಂತೆನ್ನಂ ದುಃಖಂ 

ತಿಳಿವೆನಿದ ನಾನೆಂದು ಹಜ್ಜೆಯ ಬಳಿವಿಡಿದು ಬರುತಂ 


1. ರ್ದುದಿದೇನ (ಖ) 2, ಳೇ ನಡೆಪೊ (ಕ) 


॥೪೯॥ 


870 


120 


12೨ 


Pal 


ಕುಮುದೇಂದು ರಾಮಾಯಣ ೨೬೩ 


ಬರುತ ಬಟ್ಟೆಯೊಳಿರ್ದ ಮಾವಿನ 
ಮರದ'ಮೇಲ್ಲೊ 1ಂಬಿನೊಳು ಮಧುರ 
ಸ್ವರದ ವನದೇವತೆಯರಂತೇ ನುಡಿಯೆ ಶುಕನಿಕರಂ 
ಭರದೆ ಲಕ್ಷ್ಮೀಧರನದಂ ಕೇ 
ಲ್ಲಿರದೆ ಏನೆಂದಹುದೆನುತ್ತಂ 
. ಪರಿಚಕಿತ ಹೃದಯಂ ವಿಚಾರಿಸಿನಿಂತು ನೋಳ್ಲಾಗ AVI 


ಜಿನನೆದೇವತೆ ದೇಶಭೂಷಣ 

ಮುನಿಪತಿಯೆ ಗುರುಂ ರಾಘವನೆ ಪತಿ 

ಮನವಚನಕಾಯದಿ ನತಃಪರೆವಜೌಯೆ ನಾನೆಂದು 

ದನುಜನೊರ್ವಂ ಕೊಂಡುಪೋದಪ 

ಸನಿನುವ*ವಾರ್ತೆಯನಜ್‌ಪ ರಾಮಂ 

ಗೆನಗೆ ಕರುಣಿಪಿರಾದೊಡಿಲ್ಲಿಯ ದೇವತಾತತಿಯೆ ನ 8೫7೫8 


ಜನಕಸಂತೆ ದಶರಥನ ಸೊಸೆ ರಾ 

ಮನವನಿತೆ ಕಲಿಕೃಷ್ಣನತ್ತಿಗೆ 

ದನುಜನೊರ್ವಂ ಕೊಂಡು ಪೋಗುತ್ತಿರ್ದಪಂ ಬಲುಪಿಂ 

ವನಮೆ ವೃಕ್ಷಮೆ ಖಗಮೆ [ನಗಮೇ] 

ವನರುಹಮೆ ಮೇಣ್ಣುರತತಿಯೆಯೆಂ 

[ನ್ನಿ]ನಿಯ ರಾಮಂಗಖುಪಿಯೆನುತಿರೆ ಲಕ್ಷ್ಮಣ ಕೇಳ್ದಂ ॥೫೬॥ 


ಅಯ್ಯೊ ಜಾನಿಕಿ ದಿವಿಜ ದಾನವ 

ನೊಯ್ಯತಕ್ಕುದೆ ನಿನ್ನನಕ್ಕಟ 

ಪ್ರಯ್ಯಲಿಡುತಂ ಹೋಗತಕ ದೆ ಗಹನದೊಳು ನೀನಂ 

ಮೆಯ್ಯ ಮಜ್‌ದಜಸಲೈೆ ತಕ್ಕುದೆ 

ಸುಯ್ಯ ಕಿಚ್ಚಿಂ ಬೇವುತಗ್ರಜ 

ನಯ್ಯೊ8ಅಯ್ಯೋ*ಅಯ್ಯೊಯೀಪರಿ ಮಾಡಿತೇ ದೈವಂ ॥1೫೭॥ 


1. ನೆಣೊ (ಕ) 
2. ವಿನುತ (ಕ) 
3. x (ಖ) 


೨೬೪ ಕುಮುದೇಂದು ರಾಮಾಯಣ 


ದನುಜನೊಯ್ದ ನೆನಿಪ್ಪ ಕೋಪಂ 

ಜನಕಸುತೆ ಪೋದಳಲು ರಘುನಂ 

ದನನ ಕಾಣದೆ ಖೇದವಿನಿಶುಂ ಮನದೊಳುದ್ಭ ವಿಸಿ 

ನೆನೆನೆನೆದು ಕಣ್ಬನಿಯ ತೀವುತ 

ಘನಮೆನಿಸೆ ದುಃಖಾಗ್ನಿದಾಹಂ 

ಜನಿತ ಶೋಕಂ ಹಜ್ಜೆಯಂ ತಪ್ಪದೆ ಬರುತ್ತಿರಲು ೫೮॥ 


ಇತ್ತಲಾ ಸಮಯದೊಳು ರಾಮಂ 

ಚಿತ್ತಜಂ ಕುಸಂಮಾಸ ಸ್ರದಿಂ ನಿಜ 

ಚಿತ್ತವಂ ಹಲವಂಡೋಿನೆ ಬಿಸುಟ ಬಿಲ್ಲಂಬಂ 

ಮತ್ತಹಂಸೀಯಾನೆಯಂ ನೋ 

ಡುತ್ತ ಸೀತೆಯನೆಲೆ ಓಡೆಯೊಳು 

ನ್ಮತ್ತಭಾವಂ ಮೀಣ? ಬೆಸ ಸಗೊಳುತಿರ್ದನೆಲ್ಲೆಡೆಯಂ HAE 


ಹೇಳೆ ಕಮಲವೆ ಹೇಳ ಕಮಲಿನಿ 

ಹೇಳ ಹಂಸೆಯೆ ಹೇಳ ಭ ಂಗಿಯೆ 

ಹೇಳ ಸೌಗಂಧಿಕವೆಂ ಹೇಳೆಲೆ ಮಲಯಂವಾರರುತನೆ 

ಹೇಳ ಚವಂರಿಯೆಂ ಹೇಳ ಪರಭೃತ 

ಹೇಳ ಸಿರಿಸಮೆ ಹೇಳ ಕೇತಕಿ 

ಹೇಳಲಾಗದೆ ಸೀತೆಯಂ ಏಖ್ಯಾತೆಯಂ ಕಂಡು ॥೬೦॥ 


ಎನುತ ಜಾನಕಿ ಯವಯವದಸಮ 

ನೆನಿಪವಂ ತಾನಾಗಳೇ ಘನ 

ವೆನಿಪ ವಿರಹೋದ್ರೇಕದಿಂದಂ ಕೇಳುತಡಿಗಡಿಗೆ 

ಜನಿತ ಕೋಪ ವಿಷಾದ ಖೇದಂ 

ವನದೊಳಗೆ ಹೊಕ್ಕಹಸುಂತಿರೆ ನೆನೆ 

ನೆನೆದು ಮೂರ್ಛೆಯನೆಯ್ದುತಿಪ್ಟಿನಮಾ ಸಮಯದಲ್ಲಿ ॥೬೧॥ 


ಮುಗಿಯೆ ಕಮಲಂ ಸಂಗಿಯೆ ಕತ್ತಲೆ 
ಯೊಗೆಯೆ ಗಗನದೊಳೊಯ್ದೆ ತಾರಗೆ 
ಯಗಲೆ ಚಕ್ರವಾಕ ಕೂಡೆ ಚಕೋರವೆತ್ತೆತ್ತಂ 


ಕುಮುದೇಂದು ರಾಮಾಯಣ ೨೬೫ 


ಬಗೆಗೊಳಿಸೆ ಬೆಳುದಿಂಗಳಿಂದುವು 
ಣಿಗ*ಳೊಸರೆ ನೆಯ್ಲಿಲುಗಳಲರೆ" ತೊ 
ಛಗಿ ಬೆಳೆಗುತ್ತೇಣ್‌ದನು ಪೂರ್ವಗಿರೀಂದ್ರಮಂ ಚಂದ್ರಮನಂ ॥೬೨॥ 


ಬಾಳರುಚಿಯವಂ ೃತಾಬ್ಬಿಜಗದಿಂ 

ಬೊಳೆದಂ ಸಚರಾಚರಕೆ ಸಲೆಯುಂ 

ಜಳಜ ಸಂಭವ ಕೊಟ್ಟ ನೋ ದುಗ್ಥಾಬ್ಬಿಸರಸಿರೋ 

ತೊಳೆಪ ರಘುಕುಲಕೀರ್ತಿಯೆತ್ತಂ 

ಬಳಸಿದಂದೊ ದಿಜ್ಮುಖಮನೆನೆಯೆನೆ 

ತೊಳಗಿಬೆಳಗಿತ್ತಮಮ ಬೆಳುದಿಂಗಳು ಜಗತ್ತಯಮಂ 1A 


ನಿ:ಳಗಿರಿ`ಹಿಮಶೆ ಲ!ಮೆನಿಸೆ ತ 

ವಕಾಳಕಾನನವಂಮಳ ಮುಕ್ತಾ 

ಜಾಳಮಂಟಪವೆನಿಸೆ ಜಾಹ್ನವಿಯೆನಿಸೆ ಕಾಳಿಂದಿ 

ಶೂಲಿಯೆನಿಸೆ ಮುಕುಂದ ಮೂರ್ತಿವಂ 

ರಾಳವಾಣಲೆಯೆನಿಸೆ ಪಿಕಾವಳಿ 

ಕಾಳಿಕಾಪರಮಾಣುವಿಂ ಚಂದ್ರಿಕೆ ವಿರಾಜಿ8ಸಿತು* 1೬೪8 


ಗಗನಮುಮನೆಂಟುವಸನಮಂ 

ಮುಟ್ಟಿದಡೆ ಮಧುರಸವಿಸರಮಂ ಸೇ 

ವಿಸಿದಡಖಿಳ ಪ್ರನಸಮಂ ವಾಸಿಸಿದೊಲಿಸಿದಡೆ 

ವಿಹಗಚಯಮಂ ರಸಿಯುಮಂ ದಶ 

ದಿಶೆಗಳುಮನಾಗಸಮುಂಮಂ ಮಂ 

ತ್ರಿನೊಳೆ ವಿಧಿವಿರಚಿಸಿದವೋಲೆಸೆದಿರ್ದ ಬೆಳುದಿಂಗಳೂಳಅಶಿಯಲಾಯರ್ತು 
॥೬%॥ 

ಆನೆಗಳ ಚಂದ್ರಿಕೆಯೊಳಿತ್ತಲಂ 

ಭಾನಂಕುಲಪತಿ ರಾಮಚಂದ್ರಂ 

ತಾನಜಸುತಂ ಬಂದು ಮುಂದೆ ಜಟಾಯುವಿರೆ ಬಿದ್ದು 

ವಕಾನನಿಧಿಯದ ಕಂಡು ನೊಂದು ವಿ 

ಲೀನವಾಾನಸನಾಗಿ ನಿನಗಂ 

ಜಾನಕಿಯ ದೆಸೆಯಿಂಂ ಖಗಾಧಿಪ ಸಾವಾಯ್ತೆ ಯೆಂದು ॥೭೬॥ 


1, ಹಿಮಾಚಲ (ಕ) 2. ಸಲು (ಕ) 


೨೬೬ ಕುಮುದೇಂದು ರಾಮಾಯಣ 


ಅದಕೆ ಪಂಚಪದಗಳ ಪೇಳು 

ತ್ತುದಿತ ಕಾರುಣ್ಯೋಕ್ತಿಯಿಂದಂ 

ತ್ರಿದಶ ಪದವಿಯ ವಾಡಿ ಕಾಲಿಟ್ಟ ಲ್ಲಿಂದ ತಾಂ ತಗುಳ್ಳು? 
ಸುದತಿ ಜನಕಾತ್ಮಜೆಯ ಕಾಣದೆ | 
ಬಳಲ್ಪಳಲೊಂದೆಡೆಯ ಪುಳಿನದೊ 

*೪ರದೆ*ಸುಡೆ ಬೆಳುದಿಂಗಳಿಂದಂ ಮೂರ್ಛೆಯಂ ತಾಳಿ Ln 


ಬರುತಮಿತ್ತಲು ಲಕ್ಷ್ಮಣಂದು 

ಸ್ತರವಿಷಾದಾನಳನಳುರೆ ತ 

ಚ್ವರಣಪಂತಿಯ ಬಳಿವಿಡಿದು ಮುಂದೊಂದು ಠಾವಿನೊಳು 

ಸರಲುಮಂ ಬಿಲ್ಲುಮನೆ ಕಂಡತಿ 

ಪರವಶಂ ತಾನಾಗಿ ಕಣ್ಣೀ 

ರ್ಬರವನಲಿಳಿಮ್ಮುಂದುಗಾಣದೆ ಮೂರ್ಛೆಯಂ ತಾಳ್ಜಿ ॥೬೮॥ 


ಮೆಲ್ಲನೆಚ್ಚತ್ವೇಕೆ ಬಿದ್ದಹೆ 

ಬಿಲ್ಲುಮಂಬುಗಳಣ್ಣನವು ಪೆಜ 

ತಿಲ್ಲ ವಿಭ್ರಾಂತಿನೊಳೆ ಬಿರ್ದನೊ ನೋಳ್ಪೆ ನಾನೆಂದು 

ನಿಲ್ಲದಂತವನೆತ್ತಿ ಕೊಂಡಾ 

ಘುಲ್ಲನಾಭಂ ಬರುತ ಶೀತಲ 

ದಲ್ಲಿ ಮೂರ್ಥಿತನಾದ ರಾಮನ ಕಂಡು ಎಸ್ಮಯದಿ ॥೬೯॥ 


ಗಂಡುಗಂಡಿಸೆ ದುಃಖಾಗ್ನಿ ಮನದೊಳು 

ತಡೆಯದಾಗಳೆ ಚರಣದೊಳ್ಳಿ 

ದ್ಹೊಡೆಯೆ ವಜ್ರದ ಹೃದಯಮೊದಜ್‌ಯಳುತ್ತಮಿರ್ಪಿನೆಗಂ 

ಒಡನೆ ಪುಟ್ಟಿದನಸ್ಪಸದಂ 

ತೊಡರಿ ಸುತ್ತಿರ್ದಪುದೆನುತ್ತಂ 

ನಿಡುಸುಯ್ಲ ಸಂಯ್ಯುತ್ತಕರಾಮಂ ಮೆಲ್ಲನೆಚ್ಚೆತ್ತಂಕ ॥೭೦॥ 


- ತಳರ್ದು (ಖ) 
ಳು (ಖ) 
. ಮೆಲ್ಲನೆ ರಾಮನೆಚ್ಚೆತ್ತು (ಗ ಘ) 


Ww ಯೂ ಇ 


'ಕುಮುದೇಂದು ರಾಮಾಯಣ ೨೬೭ 


ಅನುಜನನುವರದಲ್ಲಿ ಖೇಚರ 
`ರನಿತುಮಂ ಗೆಲಿದುತ್ತವಂ ನಿಜ 

ವನಿತೆ ಜಾನಕಿ ಹೋದಳಲುವೊರ್ಮೊದಲೊಳಿಮ್ಮಡಿಸೆ 

ವನರಂಹಾಕ್ಷನ ಕೊರಳ ತಕ್ಕಿಸಿ 

ಘನನಿನಾದದಿನತ್ತು ಕಣ್ಣೀ 

ರ್ವೊನಲೊಳಿರ್ವರು ಮರ್ದುಮವಗಹನದೊಳುಯಿಪ್ಪಂತೆ  ,  ॥೭೧॥ 


ಬಲನಚ್ಕುತರಿರ್ವರುಂ ವನ 

ದೊಳಗೆ ಬರುತಿರ್ಪಲ್ಲಿ ರಾಮನ 

ಲಲನೆಯಂ ಜಾನಕಿಯನೊಯ್ತುಂ ದನಂಜನೆಂಬ ನಂಡಿ 

ಕುಲಕೆ ಪರಿಭವಮಿಂತಿದಂ ಪೇ 

ಳಳಿಯಲಕ್ಕುಂ ಧರೆ ಪಳಿಗುಮೆನು 

ತಳಲ್ಲು ತಮ್ಮನ ಕೊರಳ ತಕ್ಕಿಸಿ ಶೋಕಿಸುತ್ತಿರ್ದಂ ॥೭೨॥ 


ದೇವ ಪೆಣ್ಗಳ ತೆಐದಿನಳುವಿರಿ 

ದಾವಗಂಭೀರತೆ ನಮಗೆ ಧಾ 

ತ್ರೀ ವಳಯದೊಳು ದೇವದಾನವ ಮಾನವರೊಳಾವಂ 

ದೇವಿಯಂ ಕೊಂಡೊಯ್ದ ನೆಂಬುದ 

ದಾವ ಪರಿಯಿಂದಾದೊಡಿಂ ತಿಳಿ 

ದಾ ವಿಷಾದಮನೆಯ್ದೆ ಕಳೆಯದೆ ವಠಾಣ್ಯ )ಠಾವುಂಟೆ ॥೭೩.॥ 


ಅದಖ್‌ನಿಲ್ಲಿರವೇಡ ಲತಿಕಾ 

1ಸದನದ!ಲ್ಲಿಗೆ ಪೋಪೆನೆನಂತಂ 

ಪದುಳವಿಡಂತಗ್ರಜನ ಮನಮಂ ಹಲವು ಪರಿಯಿಂದ 

ಒದವೆ ವೀರವಿಷಾದ ವಿಸ್ಮಯ 

ಮದವಳಲಂ ಕೋಪಾದ್ಭುತಂಗಳು 

ಕದನಕರ್ಕಶರೆಯ್ದಿ ಬಂದರು ನಿಜಲತಾಗ ಹಕೆ ॥೭೪॥ 


ಬಂದು ಹಾಹಾ ಜನಕತನುಜೇ 
ಯೆಂದು ಮೂರ್ಛೆಯನೆಯ್ದಿ ರಾಮಂ 
ನೊಂದು ಲಕ್ಷ್ಮಣನಾಗಳಂತಿರೆ ಭಯಚಕಿತ ಚಿತ್ತಂ 


ರಾ ಎ, 


1. ಸನದ (ಕ) 


೨೬೮ ಕುಮುದೇಂದು ರಾಮಾಯಣ 


ಇಂದಂಕಾಂತ ಮೃಣಾಲ ಹಿಮಹರಿ 
ಚಂದನದ್ರವದಿಂದ ಹಲಹಲ 
ವಂದದಿಂ ದೆಚ್ಚಜ್‌ಸಲೊಂದೇ ವಾಕ್ಕಮಂ ನುಡಿದಂ ॥೭೫॥ 


ಕೋಹಂ ವತ್ಸಸ!ಹಾ'ಯ್ಯಯೇವ 

ಭಗ ಮನ್ನಾರ್ಯಸ್ಯ ಕೋರಾಘ 

ವಃ ಕಿಂ ಮಾಯಂಬತನಾಥ ನಾಥಕಿವಿಂದಂ ಭೃ*ತ್ಯಸ್ಮಾ?ತೇ ಲಕ್ಷ್ಮಣಂ 
ಕಾಂತಾರೇತಿಮಿಹಾಸ್ಮಿ ಹೇವದರುತಂ | 
3ದೇವೋಗತಂಿಮೃಗ್ರತೆ ದೇವೀಜನ 
ಕಾಧಿರಾಜ ತನಯಾ ಹಾ ಜಾನಕೀಕ್ಷಾಸಿಮೇ ॥೭೬॥ 


ತನುಜನಾನಾರ್ದೇವ ತ್ರಿಜಗ 

ಜ್ಹನವಿನತಪಾದಾಂಬುಜಂ ಜನ 

ವಿನುತ ಪಾದಾಂಬಂಜನದಾರ್ದಶಠದಸುರಂ ರಾಮಂ 

ಘನಮಹಿಮರಾರ್ನೀವು ದೇವಾ 

ನನುಚರಂ ಲಕ್ಷ್ಮಣನಿದೇತಕೆ 

ವನದೊಳಿರ್ದಪೆನೆನಲು ಶೂನ್ಯದೊಳತಿ ವಿಷಮದೊಳಗೆ ॥೭೭॥ 


ದೇವ ದೇವಿಯ ಬರವ ಹಾರುತ 

ಯೀವನದೂಳಿರ್ದಪವು ಬರ್ಪ 

ರ್ದೇವಿಯೆಂಬಳದಾರು ಜಾನಕಿಯೆಂಬಂದಂ ತಿಳಿದ) 

ಹಾ ವಿದೇಹಿಯ ತನುಜೆ ನಿನ್ನನ 

ದಾವ ಠಾವಿನೊಳೆಅಸಂವೆಂ ಜಗ | 

ತೀ ವಿನೂತೇ ಶೀಲವತಿಯೇ ಸೀತೆವಿಖ್ಯಾತೆ ॥೭೮॥ 


ಒಂದು ದೆಸೆಯಿಂ ಚಂದ್ರಹ*ತ*ಕವಿ 

ದೊಂದು ದೆಸೆಯಂ ಮಲಯಮಾರುತ 

ನೊಂದು ದೆಸೆಯಿಂ ಶುಕಪಿಕಂಗಳ ಘೋರತರ ನಾದಂ 

ಬಂದು ದೆಸೆಯಿಂ ಕಾವಂನಂಬುಗ 

ಛೊಂದು ದೆಸೆಯಿಂದುರಿವ ಚುದ್ರಿಕೆ 

ನಿಂದು ಪೀಡಿಸಿದಪವು ಮುನಿದೆನ್ನಿದೆಂದಜಯೆ ॥೭೯॥ 


1. ಮಾ. 2, ತ್ಯೋಸ್ಮಿ 3, ದೇವಿಗತಾ 4, ರ (ಕ) 


ಕುಮುದೇಂದು ರಾಮಾಯಣ ೨೬೯. 


ಕುಸುವುಮುಂ ಪರಿಮಳಮುಮಿಪ್ಪಂ 

ತಸುವುಮೊಡಲುಂ ಬೆರಸಿದಂತಿರೆ 

ಶಶಿಯುಚಂದ್ರಿಕೆಯಗಲದಂತಿರೆಯಿರ್ದೆವಿನೆ _ವರಂ 

ಅಸಿಯ ಕುವಲಯ ನೇತ್ರೆ ನೀನಿಂ 

ತುಸುರದಿರ್ದಪೆ ಪೇಳ ನಾಂ(ಸೆ ಸ 

ರಿಸುವ ಪರಿಯಂ ಸೀತೆರಾಮನನಿಂತುಪೇಕ್ಷಿಪರೇ ॥೮೦॥ 


ಎಲೆ! ಕಲಂಕ ನಿನಗೆ ಸುಧಾಕರ 

ಲಲಿತ ನಾಮಂ ಸೀತೆಯಿಂದಾ 

ಯೆಲವೊಯೀಗಳು ತೋಅಲಾರ್ಪಡೆ ತೋಖುಶ್ರೆ ೃತ್ಯತೆಯಂ 

ಹಲವನಜನಯೆಂ ಬಳಿಕ ನಿನ್ನಯ 

ವೊಲಕೆ ತೋರ್ಪೆಂ ಕೋಡೆರಡ ನಾಂ 

ಮಲಮಲಂ ಮಜುಗಾನವಮೃತದೊಳಾಂಟೆ ಧಾತಿ ಯೊಳು We 


ಮೃಡನನೊಸಲುರಿ ಕಣ್ಣಕಿಚ್ಚಂ 

ಕಡುಗಾಯ್ದು ತೋಟುವ ಬೆಡಂಗಾ 

ನೆಡೆಯೊಳಾದವಿವಂಗೆ ಶೈತ್ಯತೆವಕ್ರಹೃದಯಂ ಗೆ 

ಸುಡುತಮಿರ್ಪಂ ಮತ್ತೆ ತಾನುಂ 

ಗಡ ಸುಧಾ*ಕರ* ನಿದು ವಿಚಿತ್ರಂ 

ಪಡದೆನಕಟಾ ರಾಹು ಬಂದಡೆ ಬಳಿಕಟಿಶಯಲಕ್ಕುಂ ॥೮೨॥ 


3 ಉರಿವುರಿವಕ ಬೆಳುದಿಂಗಳೊಳಂಗಾ 

ವರಿಪ ಮಳಯೂಸಳನನೆವದಿಂ 

ಭರದೆ ವಿಲಯಾನಳನತಿ ಉರಿತಿರ್ದಪುದಿದಕ್ಕೆ 
ಪರಿಹರಿಸುವಡುಪಾಯಮಾವುದು 

ಮರ[ಣ]ಮೇಶರಣಂ ವಿಯೋಗಿಗೆ 

ಧರೆಯೊಳುರಿಯುಂ ಕಿಚ್ಚು ಮೆಯ್ತರೆ ಸಾಯದಿಹನಾವಂ ॥೮೩॥ 


1. ನೆ (ಕ) 
2. ರಕ (ಕ) 
3, ಮುರಿವರಿವ (ಖ) ಉರಿವ (ಕ) 


ಕುಮುದೇಂದು ರಾಮಾಯಣ 


ಎರಡು ಕೆ ಯಂದೆರಡು ಕಣ್ಣ 0 

ಭರದಿ ಸ ದೆನಾನೆ 1ನೀನಿಂ 

[ದೆ]'ರಡು ಕಿವಿಯಂ ಮುಚ ಶಿ ಲಕ್ಷ್ಮಣ ಸ್ಥೆ ),ರಿಸಲು ನೆಜಕಯೆಂ 

ಮೊರೆವಳಿಗೆ ಸೊರಹುವ ಗಿಳಿಗೆ le 

ಬಳಪ ಹಂಸೆಗೆ ಕುಣಿವ ನವಿಲಿಗೆ 

ಯುರಿಯನುಗುಳುವ ಚಂದ್ರಿಕೆಗೆಯೀಚಂದ್ರ ಹತಕಂಗೆ ॥೮೪॥ 


ಇಂದು ಇಂದುವಿಸಿನಂದಮಿದು ಬೇ 

ಅಊೊಂದು ಪಜ್‌ಬೆಳುದಿಂಗಳಲ್ಲಿದು 

ನಿಂದಂರಿವುರಿವ ಬಿಸಿಲ )ಳಲ್ಲಿವು ನಂಜಿನುರುಳಿಗಳಂ 

ಒಂದು ರಾತಿ ್ರಿಯಿದಲ್ಲ' ನೆರದೈ 

ತಂದವನೇಕ ನಟಿಗೂ 

ತೆಂದು ಲೆಕ್ಕಿಸಬಾರದೀ ವೆಂಗಾಳಿಯುರವಣಿಯ ॥೮೫॥ 


ಎನಂತ ಸೀತಾವಿರಹದಿಂದಂ 

ಜನಿಸಂತಿರೆ ರಾಮಂಗೆ ತಾಪಂ 

ಜನಿತಖೇದಂ ಶೀತಲಕಿ ಕ್ರಿಯೆಯಿಂದ ಲಕ್ಷ್ಮಣನಂ 

ಘನ ಭಯಾಕುಲನುಪಶಮಿಸುತಿರೆ 

ದಿನಕೆರಂ ಚಂದ್ರಮನಿನತಕುಲ 

ಬನನ ಕಾಡಿದೆಯೆಂದು ಮಾಡಿದನೀ ಪ ಪ್ರಭಾತವನು ॥೮೬॥ 


ತೆರಳುತಿರೆ ತಮದೊಡ್ಡು ರಾಗದಿ 

ನರಳುತಿರೆ ವನರಂಹವನಂಗಳಂ 

ನೆರವುತಿರೆ ಕೋಕಂಗಳುತ ಸಲವೆಯ್ದೆ ಮುಗಿಯುತಿರೆ 

ಸುರುಳುತಿರೆ ಶೀತಾಂಶು "ಕಳೆಗಳು 

ಸುರಭಿ ಪದನಂತಿಡುತಿರೇ ಚೆ 

ಚ್ಚರಮುದಯಿಸಿರೆ ಪೂರ್ವಾದಿ ಶಿಯೊಳಂ ದಿವಸೇಂದ್ರಂ ॥೮೭॥ 


1. ನಿನ್ನುಂತೆ (ಖ) 
2, x (ಕ) ಇಂದೊಡಿನಿಂದುವಿ (ಗ) 


ಕುಮುದೇಂದು ರಾಮಾಯಣ ' ೨೬6. 


ರಸೆಯೊಳಾವರಿಸಿತ್ತು ಹತ್ತುಂ : 
ದೆಸೆಯನುರೆ ಬಳಸಿತ್ತು ಸುರಗೃಹ 
ವೆಸೆವ ಕೇತುವಿತಾನ ಪಟಮಂ ಹೊತ್ತು ನೂಂಕಿತ್ತು 
ಪಸರಿಸಿತು ರಾಮಾಚ್ಯು ತರದೆಸೆ 
ಪಸರಿಸುವವೊಲು ಮೂರುಲೋಕದೊ 
ಳೆಸೆದು ಹೊಯ್ಸೆ ವಿರಾಧಿತನು ಘನ ಭೇರಿಯನಿನಾದಂ ॥೮೮॥ 


ಬರಚಮಿರ್ದಪುದಿಂದುಮೇನಿದು 

ಧುರದೊಳುಳಿದರೆ ನಿನ್ನೆ ವಿದ್ಯಾ 

ಧರರೊಳಾ ರಾಮಂ ಪಟರುಹರುತಿಯಾಗುತಿರ್ದಪುದು 
ವಿರಹವೆನಗೆಂದಿರ್ದಪರೇ ನೀ 

ನಿರು ಗೆಲುವೆನಾನಿಂದೆಯೆನುತಂ | 

ಭರದೆ ವಜ್ರಾವರ್ತಮಂ ರಘು ರಾಮನೀಕ್ಷಿಪುದುಂ ॥೮೯॥ 


ದೇವ ರಿಪುಬಲವಾಯ್ತು ದೇವರ 

ಪಾವನ ಶ್ರೀ ಪಾದಪದ್ಮದ 

ಸೇವೆಗೆಂದು ವಿರಾಧಿತಂ ಬರುತಿರ್ದಪಂ ಮಂದದಿಂ 

ದೇವಿಯಿರ್ದದಯ ವಿಚಾರಿ 

ಸ ವಿಯಚ್ಚರ ರಜಸೆನೆಆ್‌ವ 

ರ್ದೇವರಭಯಮನೀವುದೀತಂಗೆಂದು ಲಕ್ಷ್ಮಣನು ॥೯೦॥ 


ನೆಲನುವಕಾಗಸಮುಂ ನೆಜ್‌ಯದೀ 

ಬಲಕೆನಲ್ನಡೆತಂದನಾಗಳೆ 

ಲಲಿತತರಭಕ್ತಿಯೊಳು ವೀರ ವಿರಾಧಿತಂ ವನಕೆ 

ಸಲೆ ಮಕುಟರುಚಿ ಗಗನದಿಗವನಿ 

ತಳಮನೆತ್ತಂ ಚಿತ್ರಿಸುಂತ್ತಿರೆ 

ಬೆಳುಗೊಡೆಯ ತಣ್ಣೆಳಲಿನೊಳು ಕಾಣಲೆ ೈ ರಾಘವನಂ ॥೯೧॥ 


ಬಂದು ವೀರವಿರಾಧಿತಂ ರೆಘಂ 
ನಂದನನ ಶ್ರೀ ಪದಯುಗಕ್ಕಾ 
ನಂದದಿಂದಿರದೆಜಗಿ ಬ 


೨೭.೨ ಕುಮುದೇಂದು ರಾಮಾಯಣ 


ಕಂಂದ ಬಂಧುರ ಕೀರ್ತಿಲಕ್ಷ್ಮಣ | 
ನಂದಂ ತದ್ಹೃತ್ತಾಂತಮೆಲ್ಲಮ 
ನೊಂದುಮುಳಿಯದ ತೆಜದಿ ಬಿನ್ನೆ ಸಿದನು ರಾಮಂಗೆ ॥೯೨॥ 


'ಆ!ತನಯ್ಯಂ ಸಿಕಳ ಭುವನ 

ಖ್ಯಾತ ಚಂದ್ರೋದರ ವಿಯಚ್ಚರ 

ನಾತನಂ ಖರನೊಂದುಪಾಯದಿ ಕೊಂದಿವರ ಪುರದಿಂ 

ದೀತನಂ ಪೊಜಮಡಿಸಿ ತಾನು 

ಪ್ರೀತಿಯಿಂ ತಾಳುತ್ತಮಿರ್ಪಂ 

ಪಾತಕರ್ಪೇಸುವರೆ ದೇವಪಕೀರ್ತಿ ದುರ್ಗತಿಗಂ ॥೯೩॥ 


ಪರಮದಿವ್ಯಜ್ಞಾ ನಿಯಿಂದಜ? 

ದಿರದೆ ಬಂದಾಜಿಯೊಳು ಕಂಡಂ 

ಖರನೊಡನೆ ಲೇಸಾಗಿ ಕಾದಿದನೊಂದು ಬವರವನು 
ಪರಿಸವರಾಪ್ತಿಯೊಳೀತಗೆಲ್ಲವ 

ನಿರವಿಸಿಯೆ ಬರುತಿರ್ದೆನೀ ದೇ 

ವರು ವಿಚಾರಿಸಿ ಕರುಣಿಸುವುದೀತಂಗೆ ನಿಜಪುರಮಂ ॥೯೪॥ 


ಬೆಸಕ್ಕೆಸಿಕೊಂಬುದು ನೆರವೆ ನಾ 

ಳೈಸಕೆ ನಾನೆ ಸಮರ್ಥನೊಲಿದೀ 

ಕ್ಷಿಸುವುದೆನ್ನ ನದೀಶು ಕಾರುಣ್ಯವಿಲೋಕನದಿಂ 

'ರಸೆ ಹೊಗಳೆ ಪಾತಾಳಲಂಕೆಯೊ 

ಳೆಸೆದು ಪೊಗುವಾಕರುಣಮಂಗೆ | 

ದಸದಳಂ ರಕ್ಷಿಸುವುದೆನುತ ವಿರಾಧಿತಂ ನುಡಿಯೆ ॥೯೫॥ 


ಎನಲೊಡಂ ರಘುರಾಮನಾತನ 

ಏನಯವೃತ್ತಿಗೆ ಮೆಚ್ಚಿ ನೀಂಮು 

ನ್ನಿನ ಪದದೊಳಿರು ಸುಖದಿನೆಂದಿತ್ತಭಯಮಂ ಮುದದಿಂ 

ವನರುಹಾಕ್ಷನ ಮುಖವ ನೋಡಲು 

ವಂನಮನಬ್‌ದಿಂತೆಂದನಾಗಳು 

ಜನಿತ ರೋಷಾವೇಶರಕ್ತೇಕ್ಷಣನಂ ಲಕ್ಷ್ಮಣನು ॥೯೬॥ 


1. ಈ (ಖ) 


ಕುಮುದೇಂದು ರಾಮಾಯಣ 


-ದನಂಜನೊರ್ವಂ ಬಂದು ಸಿಂಹ 

ಧ್ವನಿಯ ಮಾಡಲು ಮಾಯೆಯಿಂದಂ 

ಧನುವ ಕೊಂಡೆನಗರಿದು ಕಾಳಗವೆಂಬ ಬುದ್ಧಿಯನು 
ನೆನೆದು ದೇವರ್ಬಂದರಿತ್ತಲಂ 

ಜನನುತೆಯನಹ್ಗಾನ ಸತಿಯನೊ 

ಯ್ಡನ ವಿಚಾರಿಸಬೇಹುದವನೆಲ್ಲಿರ್ಪನೆಂಬುದನು 


ರಸೆಯೊಳಿರ್ಕಾಗಸದೊಳಿಕ್ಕೆ 
ಣ್ಲೆಸೆಯೊಳಿರ್ಕೆ ಜಳಧಿಯೊಳಿರ್ಕೆಯ 
ಅಸಿಯವ ತಾನಿರ್ಪ ಠಾವಂ ಕಂಡುಬರ್ಪಂದು 
ದೆಸೆದೆಸೆಗೆ ಕಳಂಹೀವಿಯಚ್ಚರ 
ವಿಸರವಂಂ ನೀನೆಂದು ಕ ೃಷ್ಣಂ 
ಸಸಲಾ ತನ್ನೊಂದು ಬೇಗಂ ಕಳುಹಿದಂ ಖಚರಂ 


ಗಿರಿಗಳೂಳು ದಂಡಕವಿಪಿನದೊಳು 

ಶರಧಿಯೊಳು ನಂದನತತಿಯೊಳಂ 

ಬುರುಹ ಷಂಡದ ತೀರದೊಳು ವನಕುಂಜರಂಗಳೊಳಂ 
ತೊಳಲ್ಲು ಎದ್ಯಾಧರರಅಸಂತಿರ 

ಲಳವಿಗಳಿದ ವಿಭೂತಿಯಿಂದಂ 

ಬಳನುಮಚ್ಯುತನಂ ವಿರಾಧಿತಂ ವಿಮಾನಮನ್ನೇಜ? 


ಬಳಸಿಬರೆ ಖಚರೇಂದ್ರರೆತ್ತಂ 

ಬೆಳಂಗೊಡೆಯ ತಣ್ಣೆಳಲಿನೊಳು ಭೂ 

ವಪಳೆಯಮಂ ಪಟಂಪಟಹನಿನದಂ ಬಳಸೆ ಬಳುವಳನೆ 
ತೊಳಗಿ ಬೆಳಗಲು ಮಕುಟ ಮಣಿದ್ಯುತಿ 

ಲಳಿತ ರತ್ನವಿಭೂಷಣಂ ಪಗ 
ಲ್ಲಿರಿಯನೆಳಕುಳಿಗಳೊಳಲು ಪಾತಾಳ ಲಂಕೆಯಂ ಪುಗಲು 


ಭರದೆ ಸಿಲಿಂದರ ಚಂದ್ರನಖಿಯ 
ಲ್ಲಿರದೆ ಲಂಕೆಯ ನೋಡಿ ಪೊಕ್ಕು 
ತ .ರಿತದಿಂ ರಾವಣನ ಕಂಡರ್ಭಯಚಕಿತರಾಗಿ 


1. ಅ (ಐ). 
18 | 


೨೭೩ 


ue cl 


ue On 


'ತತ್ತ 


॥(೦೦॥ 


೨೭೪ ಕುಮುದೇಂದು ರಾಮಾಯಣ 


ಸರಸಿಜಾಕ್ಷವಿರಾಧಿತರ್ಬೆರ 
ಸುರು ವಿಭವದಿಂ ಪೊಕ್ಕನಿತ್ತಲಂ 
ಸುರಪತಿಯ ಲೀಲೆಯೊಳು ಪುರಮಂ ವೀರರಾಘವನು ॥೧೦೧॥ 


ಅರಿಬಳಂ ತೆರಳ್ಹೋಡಿ ಭಯದಿಂ 

ಪರುಸಮಂಗಳತೂರ್ಯವೆಸಯಲು 

ಪ್ರರಮನರಮನೆಯನೆಯ್ದೆ ಸುರಪತಿಲೀಲೆಯೊಳು ಮುದದಿಂ 

ಸರಸಿಜಾಕ್ಷ ವಿರಾಧಿತ ನಿಜ 

ಚರಣಕಮಲವನೋಲಗಿಸುತಿರೆ 

ಸರಸಕವಿಮುಖತಿಲಕನಿರ್ಪಂ ವಾದಿಗಿರಿವಿಜ್ರಂ 100೨ 


102ನೆಯ ಪದವಾದ ಮೇಲೆ 
ತನಂವಂ ತಪದೊಳಗೊಡ್ಡಿಯೆ ಭೋಗಕ್ಕಾಸೆಯಿಲ್ಲ ಭಾನುಮುನೀಂದ್ರಂ 
ವಂನಮೊಲಿದು ಶಿಷ್ಯವರ್ಗ ವಂನನವರತಂ ಶಾಸ್ತ್ರದಾನದೊಳ್ಳಾಲಿಸುವಂ॥ ಎಂದಿದೆ. 


ಹನ್ನೆರಡನೆಯ ಸಂಧಿ 


ಶ್ರೀ ವೀತರಾಗಾಯ ನಮಃ 


ರಾಗ-ಶ್ರೀ ರಾಗ 
ಪಲ್ಲವ : 


ಭೂವಳಯಸ್ತಾತ ರಾಘವಲಕ್ಷ್ಮಣ 
ದೇವರಪದಕಮಲವನೊಲಿದು ಸಂ 
ಗ್ರೀವನು ಮಾಯಾ ಸುಗ್ರೀವನ ಕೊಲಲೆಂದತಿ ಬಳರಿವರೆಂದು 


ಶ್ರೀ ಸಕಲಾಂಬರೆ ಚರಮಂಣಿ ಮಕುಟೋ 

ದ್ಭಾಸಿತ ಚರಣಕಮಲನನವದ್ಯ 

ತ್ರಾಸಿದ ರಿಪುವಿದ್ಯಾಧರನಭಯಂಂ ತ್ರಿಭುವನಭೂಷಣನಃು 

ವಾಸವನಿಭವಂ ತತ್ಪುರವನದೊಳು 

ಭೂಸಂಸ್ತುತ ಲಕ್ಷ್ಮೀಧರಸಹಿತಂ 

ಭಾಸುರ ಗಂಣವಂಣಿಗಣನಿಧಿಯಿರ್ದಂ ವಾದಿಗಚಾಂಕಂಶನಂ 1೧8 


ಖರದೂಷಣರಿಗೆ ಪೇಳುವೆನೆನ್ನಯ 

ಪಠಿಭವಮಂ ದಶಕಂಧರನಟ್ಟಿದ 

ಚರರನಂದಾಸೀನಂಗೆಯ್ದಂ ಪೆಅರತಿಬಳರಿನ್ನಾರು 

ಧರೆಯೊಳೆನುತ್ತಂ ವಾನರಚಿಹ್ನಂ 

ಬರುತಿತ್ತಲು ಸುಗ್ರೀವಂ ಕಂಡಂ 

ಮೊರೆಯುತ್ತಿರೆ ರಕುತದ ಕಡಲೆಡೆಯೊಳು ಕೂಡೆಯಷಿ ಶಗಳಾಡುತ್ತಿರಲು ॥೨॥ 


ಕುಣಿಯುತ್ತಿರೆ ಶಾಕಿನಿಡಾಕಿನಿಯರು 

ತಣಿಯುತ್ತಿರೆ ಮೃಗಖಗಕೋಟಿಯ ಸಂ 

ದಣಿ ಸಾಧಕರೆತ್ತಂ ಸಾಧಿಸುತಿರೆ ಕನ್ಯಾವಾದವನಂ 

ವ್ರಣಮಂ ವೀರಭಟರ ತಲೆಯೊಡ್ಡಿಂ 

ಮಣಿಯದೆ ಮೊಗದೆಡೆ ಯಾಜಕುಡಿದು ಲ 

ಕ್ಷ್ಮಣದೇವಂ ಬಾಳುಗೆಯೆಂದೆನುತಿರೆ ಕೂಡೆ ಜೋಗಿಯರು ನೆರೆದು Iau 


೨೭೬ ಕುಮುದೇಂದು ರಾಮಾಯಣ 


ಸುಲಿಪಲ್‌ ಕಚ್ಚಿದವುಡಂ ಕೆಮ್ಮೀಸೆ ಹಿ 

ಣಿಲುಗಡ್ನಂ ಗಂಟಿಕ್ಕಿದ ಹುಬ್ಬೊಪ್ಪುವ 

ತಿಲಕಂ ಬೈತಲೆ ಕತಾವಿಯ ತಲೆಸುತ್ತಿಂ ಮೈಗಂಡೇಜ್‌ಂ 
ನೆಲೆವೆರ್ಜಿದ ಕೋಪಂ ಬಿಟ್ಟಾಲಿ ಕ 

ಡಲು ಕೊಂಡೆರ್ದ ಸೆರೆಗಳರ್ಚಿಸುತಿರೆ 

ತಲೆಗಳಂ ಬಿದ್ದಿರ್ದವು ಥರಥರದಿಂ ವೀರಖೇಚರ ನಾಯಕರ 


ಕರಿಚಯಗಳೊಳಾರುತ್ತಂ ನೊರೆನೆ 

ತ್ತರನೊಲವಿಂ ಮೊಗೆಮೊಗೆದಾರದಿಂದೋ 

ವರ ಮೇಲೊರ್ವರು ಚೆಲ್ಲುತ್ತಂ ಕುಣಿಕುಣಿದು 

ಕರುಳ ತರಿಗೆಯನಿಕ್ಕಿ ಕೊರಳಿನೊಳು 

ನರರ ಕಪಾಳದ ತಾಳವ ಬಾಖಿ”ಸಿ 
ಥರಥರದಿಂದಟ್ಟಿಯನಾಜಸುತಿರೆ ಕೂಡೆ ಬೇತಾಳರು ನೆರೆದು 


ರುಂಡದವಕಾಲೆಯುನಿಕ್ಕಿ ಕರುಳಿನೊಳು 

ಖಂಡದ ಗೊಂಡೆಯುಮಂಳವಟ್ಟಿರೆ ನೆಜ 

ಮಂಡೆಯಂಸುತ್ತಿ ಹೆಣನ ಹೊತ್ತೈತರೆ ಹಿಂದಣ ವಂರಂಳುಗಳು 
ಬಂದು ಕಪಾಲಮನೆಡಗೆ ೈಯ್ಯೊಳಂ ಬೆಂ 

ಗೊಂಡಾಡುತ್ತಿರೆ ಬಳ್ಳುಗಳೆತ್ತಂ 

ಚಂಡರ ರಣಭ್ರೆ ೃರವರಂತಿರ್ದುದು ಭೂತಕೋಟಿ ತರತರದಿ 


ಮರುಳೊಂದೊರ್ವ *ಭಟನ* ಹೆಣನ?ಂ ತಂ 

ದಿರದೆ ತೊಡೆಯ ಮೇಲಿಟ್ಟತಿ ಕಡುಪಿಂ 

ದೆರಡುಂ ಕೈಯಿಂದುಗಿ ಬಗಿಮಾಡಿ ಹಿಣಿಲಂಗರುಳಂ ತೆಗೆದು 
ನೊರೆನೆತ್ತರನಾಗಳೆ ಹೀರಂತ್ತಂ 

ಕಕೆರಳುತ* ಬಿಟ್ಟಾಲಿಗಳಂವೆರಸಿ ಬರೆ 

"ಧುರ"ದೊಳು ನರಸಿಂಹಾವತಾರವ ವಿಂಕ್ಕುದಲ್ಲಯ ರೂಪಿಂದಂ 
1. ಹೆಣನ (ಕ) 

2. x (ಖ) 

3, x (ಖ) 

4, ರುಣ (ಕ) 


॥೪॥ 


BA 


all 


॥ಓ॥ 


ಕುಮುದೇಂದು ರಾಮಾಯಣ ಅಿದ್ರಿರಿ 


ಶಃಂಡಾಳದ ತೊವಲಂ ಹೊದೆದೊಪ್ಪುವ 

ರುಂಡವ ಪಿಡಿದು ನೊಸಲೊಳೆಸೆವುತ್ತಿರೆ 

ಖಂಡದ ತಿಲಕವು ಬಲಗೆ ಯೊಳು ಗಜದಂತವಗುರ್ವಿಸಲು 

ತಂಡದಿ ಮರುಳ್ಗೆಳು ಕುಣಿಯುತ್ತಂ ಬರೆ 

ಕಂಡೋಡುವ ಮರುಳನುಳಿದ ಮರುಳ್ಗಳು 

ಖಂಡಪರಶುವೆಂದೆಣಗುತ್ತಿರ್ದವು ಭಕ್ತಿಯಿಂದ ರಣದೊಳಗೆ ॥೮॥ 


ಭಲರೇ ದಶರಥ ನೃಪತಿಯ ತನಯಾ 

ಭಲ್ಲಾವಂರು ಭಾಭಾಪುರೆ ಕ ಷ್ಣ 

ಭಲ್ಲಾ ಚಾಂಗುರೆ ಚಾಂಗುರೆ ರಾಘವನನೂಜ ವಿಖ್ಯಾತಂ 

ಕಲಿ ಲಕ್ಷ್ಮಣ ಲಕ್ಷಣ ಲಕ್ಷ್ಮೀಧರ 

ಪಲವುಂ ಕಾಲಂ ಜೀವಿಸು ನೀನೆಂ 

:ದಂ`ಲಿಯುತ್ತಿರೆ ಶಾಕಿನಿಡಾಕಿನಿಯರಂ ಕೇಳಂತಿತ್ರಬಲಸಹಿತ nen 


ಜಾತಂಗಡ ದಶರಥ ನೃಪತಿಗೆಯನಂ 

ಜಾತಂ ಗಡ ರಾಘವನೆಂಬಂಗೆ 

ಪ್ರೀತಿಯ ವಾಾಡಿದನೆಂದಾರುತ್ತಿರೆ ಕೂಡೆ ರಣದೊಳಗೆ 
ಭೂತಗಣಂಗಳಿದೇನೆನಂತಂ ಸಂ 

ಜಾತಕುತೂಹಲನಿದನೀಕ್ಷಿಸುತಂ 

ದಾತವಧಾರೆನುತಂ ಬರಂತಿರ್ದನು ನಭದೊಳಂ ವೀರಸುಗ್ರೀವಂ ॥೧೦॥ 


ಉಲಿಯೆಂ ವಿವಕಾನದ ಕಾಂಚನಕಿಂಕಿಣಿ 

ಸುಲಲಿತ ಗೀತಾತೋದ್ಕ ನಿನಾದಂ 

ಸಲೆ ಸೊಗಸಿನ ಸಿರಿ ಸಂರಿವಂತಾಗಿರೆ ಪಸರಿಸಿ ದೆಸೆದೆಸೆಗೆ 

ಜಲದಪಥದೊಳು ಕಂಬೇರನ ತೆಣದಿಂ 

ಬಲಿಮುಖಚಿಹ್ನಂ ಸಂಗ್ರೀವಂ ಮೈ 

ಗಲಿ ಬರುತಂ ಕಂಡಂ ಗಿರಿತಟತೊಳು ಹಾಡುತ್ತಿರ್ದ ಕಿನ್ನರರೆ 8((॥ 


ಕೇಳಂವೆನೀಕಿನ್ನರವಿಂಥುನಂಗಳ 
ಲೀಲಾಗಾನಮನೆನುತಂ ನಿಂದೊಲಿ 
ದಾಲಿಸುವಾಗ ಸ್ವರಶ್ರುತಿಗ್ರಾಮಸುತನಾಲಂಕಾರಂ 


1. ದೆ ನುಲಿ (ಕ) 


೨೬೩೮ ಕುಮುದೇಂದು ರಾಮಾಯಣ 


ಲಾಲಿತ ಗಮಕಬಜಾವಣೆ ಮಾಗಿ 
ಚ್ಛವಿಯೊಳೆ ಕ್ರಮಮೆಸೆದಿರೆ ಪಾಡುತ್ತಿರೆ 
ಕೀಲಿಸಿದಂತಿರೆ ಕೇಳುತ್ತಿರ್ದಂ ರಾಮಚಂದ್ರನ ಗೀತವನು 


ಧರಣಿ ತರಂಣಿಗೆ"ರಡು ಕಣ್ಣಳೂ ಮೇಣ್‌ 
ಧರೆ:ಗವತರಿಸಿದ ಶಶಿ ಭಾಸ್ಕರರೊ 
ನರಸು[ರ]ನಾಗೇಂದ್ರರ ಕಣ್ಣಳಮಂಗಳಮಣಿದರ್ಪಣ*ವೊ* 
ಖರದೂಷಣತ್ರಿಶರಾಂತಕರುರಂತರ 

ಚರಿತರು ಶರಣಾಗತರಕ್ಷಣದ 

ಕ್ಷರ ದಶಕಂಧರ ಕಾಲಾನಲನೆಂಟನೆಯಾ ರಾಮಲಕ್ಷ್ಮಣರು 


ಇನಕಂಲತಿಲಕಂ ದಶರಥನೃಪನಂ 

ದನನನುಜಂಗೆ ಸಕಲ ರಾಜ್ಯವನ 

ಯ್ಕನ ನನ್ನಿಯ ಮೆಜ್‌ಯಲು ವಂದದಿಂ ಕೊಟ್ಟಚಳಿತ ವಚನಧರಂ 
ವನಿತೆ ವಿದೇಹಿಯ ಸುತೆ ಲಕ್ಷ್ಮೀಧರ 

ನನಂಜಂ ತಾನಿರಲಿರ್ವರುವೆರಸಂಜ 

ನನಯನೋತ್ಪಲವಿಕಸನ ಚಂದ್ರಂ ರಾಮಚಂದ್ರಂ ಪೊಜಮಟ್ಟಂ 


ಒರ್ವನೆ ಸಿಂಹೋಧರನ ಘನ ಭುಜಾ 

ಗರ್ವಮನಲ್ಲಿಂದ ವಾಲಖಿಲ್ಕ್ಮನ 

ನೊರ್ವನ ಬಿಡಿಸಿದನಂ ಬಿಸಿರಣದೊಳು ರೌದ್ರಭೂತಿಯಂನು 
ಒರ್ವನೆಯತಿವೀರ್ಯನನಂಡಲೆದನ 

ನೊರ್ವನೆ ಶತ್ರಂದಮನಂ ಗೆಲ್ಲಾ? 
ದೋರ್ವಳಶಾಳಿಜಗತ್ರಯ ರಾವಂನನಂಜ ಲಕ್ಷಿ ಧರನಂ 


ಎನಗನಂವರವಂರಿದಾದಂದೆ ಸಿಂಹ 
ಧ ೈನಿಯಂಂ ಮಾಡುವೆನಾನೆಂದಣ್ಣನ 
ನುನಯದಿಂ ಬೀಳ್ಕೊಂಡು ಕೃತಾಂತನ ಕೆ ಶತ್‌ವವಂ0"ಕೈಕೊಂಡು 


1. ರ ಯೆರಡುಂ ಕಣ್ಗಳೊ ಮೇದೊ (ಕ) 
2. ಯುಗವೆನಲು (ಖ) 

3. ಗೆಲಿಂದ (ಕ) 

4, ನ (ಕ) 


1೧೨ 


॥(2೩.॥ 


॥1(೪॥ 


er 


ಕುಮಂದೇಂದು ರಾಮಾಯಣ ೨೩೯ 


ನೊನೆಯೊಳು ಖರದೂಷಣತಶ್ರಿಶರರ ಕೊಂ 
ದನಂಪವಂಕೀರ್ತಿಲತಿಕೆಯಂ ವೇಳಾ 
ವನದೊಳು ಬಳಿಯಿಸಿ ದಿಗ್ದಂತಿಗಳಿಗೆ ಮೂಕಾರಂಭವ ಮಾಡಿದನು ॥೧೬॥ 


ಧಂರದೊಳು ಲಕ್ಷ್ಮೀ ಧರನಿರ್ದೆಡೆಯೊಳು 

ಮರಣಕ್ಕಂಜಿ ಕಪಟರೂಪಂ ಖೇ 

ಚರನೊರ್ವಂ ಸಿಂಹಧ _ನಿಮಾಡಲು ಕೇಳ್ದು ಕಡುಮುಳಿದು 
ಆದರಿಸದೆ ರಾಮಂ ಪೋದಡೆ ತ 

ತ್ತರಂಣಿಯನೊಯ್ದಂ ಪಂಚವಟಿಯೊಳಿರೆ 


ಧರಣಿಯೊಳವನಿರ್ದೆಡೆಯನಖ್‌ಪಿದಂಗವನೀವೆನೆನಂತ್ತಿರ್ದಂ ॥೧೭॥ 


ಖರದೂಷಣತ್ರಿಶರರ ನೊರೆನೆತ್ತರ 

ನುರುಮುದದಿಂದೀಂಟಿದ ಭೂತಂಗಳೆ 

ಭರದಿಂ ಪೇಳುವೆಯವನಿರ್ದೆಡೆಯಂ ಹಸಿದು ಪೋದವೆ ತಮಗೆ 

ಶರಣೆಂದೆಜಗೆ ವಿರಾಧಿತನಂ ನಿಜ 

ಪುರದೊಳು ಮುನ್ನಿನ ತೆಜದಿಂ ವಿದ್ಯಾ 

ಧರರಾಜ್ಯದೊಳೊಂದಿದನವನಲ್ಲಿರೆ ರಾಮಕ ಓಷ್ಣನೆಂಟನೆಯ ॥೧೮॥ 


ಅಂತು ವಿರಾಧಿತನಂಂ ಲಕ್ಷ್ಮಣನಂಮು 

ನಂತ ಖಚರನಾಯಕರುಂ ತನಗ 

ತ್ಯಂತನಯದಿ ಬೆಸಕ್ಕೆಯಲು ಮಂದದಿಂ ಪಾತಾಳ ಲಂಕೆಯೊಳೆಂ 
ಚಿಂತಾಭರವುಂಂ ವೀರರಸವಬವೆಂರ 

ಡಂಂ ತನ್ನೊಳು ನೆಲೆಗೊಂಡಿರೆ ತಾಂ ನಿಜ 

ಕಾಂತಾವಿರಹವಿದುರನಿರ್ದಂ ಶರಣಾಗತ ಕಲ್ಪದ್ರುವಂ ರಾಮಂ ॥೧೯॥ 


ಹಗೆಯಂ ಬಗೆಯಂಂ ತೀರ್ಚವನೆಂಬೀ 

ಬಗೆ(ಯು)ಳ್ಳಾತನ ವರಪಾದಾಂಬಂಜ 

ಯುಂಗಳಮಂನೋಲಗಿಪುದು ಶರಣೆಂಬುದು ಕಿಂಕರರಾಗಿಹುದು 
ಜಗದೊಳಗವರಧಿಕರ್ಪೆಣ*ರಿಗೆ ಬವ 

ರಿಗೆ ವಿಗಿಲವರ ಪರಾಕ್ರಮದೆಳ್ಹರ 

ವಗಲಳು ವಿಜಯಶ್ರೀಯವರಿದ್ದೆಡೆಯಲ್ಲದೆ ಮಿಕ್ಕವರಿರ್ದೆಡೆಗೆ On 


1, ಳಧಿಕರ್ಪೇಣರಿಗೆ (ಕ) 


ವಿಳಂ ಕುಮುದೇಂದು ರಾಮಾಯಣ 


ಬರಂತಿರೆ ಮಾರ್ವಟ್ಟೆಯೊಳೊರ್ವ ವಿಯ 

ಚ್ಚರನಂಬರ ಪದದಿಂದಾತನ ಕಂ 

ಡಂರಃತರ ಹರುಷದಿನಾತನನೆಲ್ಲಿಂದಾದಪೆ ನೀನೆನಲು 

ಖರದೂಷಣತ್ರಿಶರರು ಸಂಗರದೊಳು 

ವಂರಣಮನೈದಲು ಮನ್ಸಿನ ತೆಣದಿ!ಖ 

ಚರ'ಪತಿಯು ವಿರಾಧಿತನಾದಂ ರಾಮಲಕ್ಷ್ಮೀಧರರಿಂದಾ ॥೨೧॥ 


ಅವರನನೇಕ ಎಯಚ್ಚರನಾಯಕ 

ನಿವಹಂ ಕಾಣುತ್ತಿರ್ದಪುದೊಲವಿಂ 

ಸವಿನಯದಿಂದೀಯೊಸಗೆಯ ಕಂಡಾಂ ಪೋಗುತ್ತಿರ್ದಪೆನು 
ಭುವನಸ್ತುತನೆಂಟನೆಯರ್ಬಳಕೇ 

ಶವರಂತವರೆ ಪದಾಂಬಂಜಮಂ ಕಂ 

ಡವರ್ಗೆಡರಿಲ್ಲಿದಿರಿಲ್ಲರಿಯಿಲ್ಲದ ಕೇಳ್ದು ದಿಲ್ಲಾ ಖಚರೇಂದ್ರ 8೨೨॥ 


ವಂಂದದಿಂ ಸುಗ್ರೀವನ ಬೀಳ್ಕೊಂಡಂ 

ಬಂದಪಥದಿಂದಾತೆಂ ಪೋಗಲು ನಿ 

ಲ್ಲದೆ ತನ್ನಯ ಸೇನೆಯ ಬರಹೇಳ್ದು ಕಳುಹಿ ನಿಜಾನಂಗತಂ 
ಮದಗಜಹಯಂಭಟರಥದಿಂ. ಜಾಂಬವ 

ನದನಾಗಳೆ ಕೇಳೆ ತಂದಂ ನೀ 

ರದಪಥದಿಂ ವಾನರಚಿಹ್ನಂ ಧ ಜಕೋಟಿ ಕೂಡೆಯಾವರಿಸೆ IAN 


ಅಂತಾಗಲೆ ಬರೆ ತನ್ನಯ ಬಳವ 

ತ್ಯಂತ ಮುದದೆ ಸುಗ್ರೀವಂ ನಯವನಿಧಿ 

ಗಿಂತೆಂದೆಲ್ಲಮನಜ್‌ಪೆವಿವೇಕಿಗೆ ಜಾಂಬವಂತಂಗೆ 

ವಣಂತೊರ್ವನನು ವಿರಾಧಿತನಲ್ಲಿಗೆ 

ತಾಂ ತಡೆಯದೆ ಬಪ್ಪುದನರಿಪಿಯಶಃ 

ಕಾಂತಂ ಘನವಿಭವದೆ ಪಾತಾಳಲಂಕೆಯ ಪುಗುತಂದಂ ॥೨೪॥ 


ಅರಮನೆಯೊಳು ಸುರಪತಿಲೀಲೆಯೊಳಂ 
ಬುರುಹಾಕ್ಷನು ವಿರಾಧಿತ ಕೆಲದೊಳು 
ಚರಣೋಪಾಂತದೊಳೋಲಗಿಸುತ್ತಿರೆ ರಾಘವನಿರ್ಪನೆಗಂ 


1, ಖರ (ಖ) 


ಕುಮುದೇಂದು ರಾಮಾಯಣ ೨೮೧ 


ಪುರದೊಳು ಸುಗ್ರೀವನ ಚತುರಂಗಂ 
ಶರನಿಧಿ ಪೊಗುವಂತಿರೆ ಪುಗೆ ಲಕ್ಷ್ಮೀ 
ಧರನಿಂತೀ ಬಲವೆಲ್ಲಿಯದೆನಂತಂ ಕೇಳೆ ನೊಲಿದು ವಿರಾಧಿತನಂ ॥೨೫॥ 


ಎನೆ ಸವಿನಯದಿ ವಿರಾಧಿತನಾಗಳು 

ವನರುಹನೇತ್ರಂಗಿಂತೆಂದೊಲವಿಂ 

ದನುನಯದಿಂ ಬಿನ್ನವಿಸಿದ ಸೂರ್ಯ ಖೇಚರೇಶ ರನಾ 

ತನುಜನ ಬಾಲಿಯನುಜನ ವಿಯಚ್ಚರ 

ವನುಂತಕಿಷ್ಠಿಂಧ ಪುರಾಧೀಶನವನ 

ಚರಚಿಹ್ನಂ ಸುಗ್ರೀವನ ಬಲವೋಲಗಿಸಲು ಬರುತಿರ್ದಪುದು ॥೨೬॥ 


ಈತಂ ದೇವಂ ಜಗತೀತ್ಸಯಂವಿ 

ಖ್ಯಾತಂ ಬರಂತಿರ್ದಪನೋಲಗಿಸೆವಿ 

ಭೂತಳವಿಶ್ರುತವಿದ್ಕಂ ವಿದ್ಯಾಧರ ಜನವಿನವಿಂತನು 
ಈತನಭೀಷ್ಟವ8ತೀರ್ಚಿಪುದು`ರ್ವೀ 

ಜಾತೆಯವಾರ್ತೆಯತರಲಂಂ ನೆಜ್‌ವಂ 

ಪ್ರೀತಿಯ ಮಾಳ್ಪುದು ದೇವರ ಮೆಚ್ಚಿಸಲಜ್‌ವನಂ ವಾಜಿಯೊಳು  ॥೨೭॥ 


ಎನಂತಿರೆ ಸುಗ್ರೀವಂ ಭರದಿಂದರ 

ವಂನೆಯಂ ಜಾಂಬೂನದ ಸಹಿತಂ ಪೊ 

ಕೃನುನಯದಿಂ ರಾಮಾಚ್ಯುತಚರಣಾಂಭೋಜಾತಂಗಳಿಗೆ 

ವಿನಯದಿ ವಿನವೀತನಾಗಿ ವಿರಾಧಿತ 

ನನುರಾಗದೆ ತನಗೆಐಗೆ ಪರಸಿ ಸಂ 

ಜನಿತ ಪುಳಕನಿಲೆ ಸಮುಚಿತವಿಷ್ಟರದಲ್ಲಿ ವಾನರಕುಲಶಿಲಕಂ ॥೨೮॥ 


ತತ್ಕಾಲೋಚಿತ ಸಂಖಸಲ್ಲಾಪ ಸು 

ಸತ್ಕಾರಂಗಳೆಸೆಯೆ ವೆಂಜ*ದಾತನ 

ಸತ್ಕಶಲಮನಾಗಳು ರಾಘವನತಿ ಮುದದಿಂ ಬೆಸಗೊಂಡಂ 

*ಉತ್ಕಂಠಿತ ಹೃದಯದಿನಾ*ವಾನರ 

ಸತ್ಕುಲತಿಲಕನ ಮಂತಶ್ರಿವರಂ ನಯ 

ಎತ್ಯೈಮುಗಿದಿಂತೆಂದಂ ವಿನಯದಿ ಜಾಂಬವಂತನತಿಶಯದಿಂ ॥೨೯॥ 


1. ತೀರ್ಚೂವಿಚೂ (ಕ) 2. ಉತ್ಕಂಠಾನ್ಹಿತ ಹೃದಯಂ (ಗ ಫ) 


ಕುಮುದೇಂದು ರಾಮಾಯಣ 


ದೇವ ವಿಯಚ್ಚರಪತಿ ಸೂರ್ಯುಕನವಂ 

ನೋ ವಲ್ಲಭೆಯೆನಿಪಿಂದಂಮೂಲೆಗೆ 

ಭೂವಲಯಸ್ತುತರಾದರ್‌ ಬಾಲಿಸುಗ್ರೀವರು ಸಂತರು 
ದೇವೋರಗದಾನವರೆಡರಿದಡಂ 

ಸೋವತವರಾಡುವನಂತವನೀಗಳಿ 

ಳಾವಿಖ್ಯಾತಂ ಬಾಲಿ ತಪೋನಿಧಿಯಾದನೊಲ್ಲದೆ ರಾಜ್ಯವನು 1208 


ಆ ಲೋಕತ್ರಯ ಭಟನೆಂದೆನಿಸಿದ 

ಬಾಲಿಯ ತನುಜಂ ವಿದ್ಯಾಧರ 

ಮಾಲಾಮೌಳೀಸುೇಲಲಿತ ಚರಿತಂ ಧೀರೋದೃತಚರಿತಂ 
ಲೀಲಾವಿರ್ಜಿತಮದವದಹಿತರಿಪು 

ಜಾಲಂ ರಣರಂಗದೊಳಾಂತದಟರ 

ಕೀಲಾಲದಿನೋಕುಳಿಯಾಡಿಸುವ ಚಂದ್ರರಶ್ಮಿರಾಕ್ಷಸರಂ ॥೩.೧॥ 


ತಳೆದಂ ವಿಯಚ್ಚರರಾಜ್ಕಮನೀತಂ 

ಬಲಿವುಖ ಚಿಹ್ನಂ ಬಾಲಿಯವೊಲು ಭೂ 

ವಲಯಮನಾಳುತ್ತಿರೆ ಸುಖದಿಂ ಕಿಷ್ಕಿಂಧದೊಳೊಲವಿಂದಂ 

ಜಲದ ಮಹಾಮಂಖಿಯಾತನ ಕುಲವಧು ನಿ 

ರ್ಮಲಚರಿತೆಪವಿತ್ರೆ ಮಹಾಸತಿ ಲಂಳಿ 

ತಾಳಕಿ ತಾರಾದೇವಿಯ ಗುಣವರಿದುಂ ಬಣ್ಣಿಸಲಹಿಪತಿಗೆ ॥2,೨॥ 


1ಣ್ಗವರೀರ್ವರಿಗಂ'ಗದನೆಂಬಂ ಭೂ 

ಭಂವನಸ್ತುತ್ಯಪರಾಕ್ರಮ ತಂಂಗಂ 

ಸವಿನಯ ವಿನಮಿತವಿದ್ಯಾಧರ ಮಣಿವಂಕುಟರಂಚಿರ ಚರಣಂ 

ಕುವರಂ ಕುವಲಯರಿಪು ತೇಜೋ ನಿಧಿ 

ಬವರದೊಳಂತಕನಹಿತಾವಳಿಗಂ 

ದ  ವಿಸಿದನಾದಂ ಮೈಗಲಿತನದಿಂ ಮೆಚ್ಚನುಳಿದ ಖೇಚರರಂ 1೩೩ರ 


ನಳ ನೀಲರ್ಕ್ಯೃಮಂವಿಕ್ರಮನಿಲಯ 
ರ್ಬಲಿಮಂಖ ಚಿಹ್ನಂ ಪ್ರಾಕೃತರಿಪುಗಳು 
ಕುಲಗಿರಿ ಧೆ ೈರ್ಬ್ಮರ್ಭುಜಬಲದ ಪ್ರರ್ಸಪ್ತಾಂಗಾನಿ )ತರುಂ 


1, ಈರ್ವರಿಗಂ (ಕ) 


"ಕುಮುದೇಂದು ರಾಮಾಯಣ 


ಬಲನಿಧಿಗಾಂಭೀರ್ಯರ್ಥನ ವೀರ್ಯ 
ರ್ಸುಲಲಿತ ಮಹಿಮರ್‌ ಮಂದಾಕಿನಿ ನಿ | 
ರ್ಮಲಸುಗ್ರೀವಗೆ *ಪ್ರೀತ್ಯಾವ್ಯಾಳಕಾಳಕೇತುಗಳೌರಿಗಳಿಗೆ* 


ಇಂತಿವರೆಲ್ಲಂ ಬೆಸಕ್ಕೆಯುತ್ತಿರೆ 

ಸಂತಸದಿಂದೀತಂ ರಾಜ್ಯಮನ 

ತಂತ ಭರದಿ ವಕಾಡಂತ್ತಂ ವನಕೇಳಿಯಲಿರಲೊಂದು ದಿನಂ 
ಇಂತೀತನ ರೂಪಂ ಕೈಕೊಂಡೊ 

ರ್ವಂ ತಡೆಯದೆ ಬಂದರಮನೆಯೊಳಗಿರೆ 

ಭ್ರಾಂತಿಸಿ ಸಂಗ್ರೀವನೆಗೆತ್ತಿತ್ತಿಲ್ಲಂ ಬಳಿಸಾರ್ದೋಲಗಿಸುತಿರೆ 


ಸುಗ್ರೀವನ ಕುಲವಧುವೆನಿಸಿದ ಕಂ 

ಬುಗ್ರೀವೆಯ ತಾರೆಯ ಮನೆಗವನ 

ವ್ಯಗ್ರಂ ಪಿರಿಜನಸಹಿತಂ ಪೋಗುತ್ತಿರೆ ಕಂಡಾ ಸುದತಿ 
ವ್ಯಗ್ರತೆಯಿಂ ವಜ್ರದ ಕದವವನ ' 

ತ್ಯುಗ್ರನನೊಳಯಿಕೆ ಪುಗಲೀಯದೆ ವನಿ 

ತಾಗ್ರಣಿ ತೆಜ್‌ಸಿದಳಾಗಳೆ ಭಯದಿಂ ಸತಿಯಸೆಯ್ಯು ಕೇವಳಮೆ ' 


ಒಂದಚ್ಛಿನೊಳಜಗಿದ ನಿರ್ಭರನರ 

ವಿಂದಜಮಂಂ ವನಾಡಂವಕಾಲದೊಳೆನಿ 

ಪಂದದಿನೈತರುತಿರೆ ಕಂಡು ವಂಹಾಸಶಿಯಕಾ ಖಳನಂ 
ಸಂದೆಯವಿಲ್ಲದಿವಂ ವಕಾಯಾವಿ 

ಯೊಂದಜ್‌ದಿಕ್ಕಿಸೆ ವಜ್ರದ ಕದವಂ 

ನಿಂದಿರ್ವರು ಪೊಜಗಿರೆದಪ್ಪಿದ ಹಾವೆಂಬ ತೆಐದಿಂ ಕಡುಮುಳಿದು 


ಆಗಳದಂ ಕೇಳೀತಂ ಸಿಡಿಮಿಡಿ 
ಯೋಗಿ ಕೊಲಕಿಲ್‌ ಕಡು ಮುಳಿದೈತರುತಿರೆ 
ಪೋಗದವಂ ತಾನುಂ ಕಾದಲು ಕೈಗೈಯಲು ಮಂತ್ರಿಗಳು 


1. ಪೆತ್ಯ (ಕ) 
2. ರಿದೆ (ಖ) 
3, ಲಂ (ಕ) 


೨೮೩ 


“ADI 


IAN 


॥೩೬॥ 


॥೩೭8 


೨೮೪ ಕುಮುದೇಂದು ರಾಮಾಯಣ 


ಏಗೈದಂಂ ಭೇದಿಸಲಾಣದೆ ನೆನೆ 
ದಾಗದಿವರ ಕಾದಿಸಲೆಂದಲ್ಲಿಂ 
ಬೇಗದಿ ಬಾರಿಪರಿರ್ವರುಮಂ ಪುಗಲೀಯದಿರಲಂತಃಪುರಮಂ ॥2.೮॥ 


ಮೂವತ್ತಕ್ಷೋಹಿಣಿ ಸಹಿತಂ ಪಂಳಿ 

ದಾವರಿಸಂವ ಸಿಡಿಲಂತಿರೆ ಬಂದನೃ 

ಪಾವಾಸದ ರಾಣಿಯವಾಸದ ಕಾಪಿರ್ದಂ ಯತ್ನದಲಿ 

ಭೂವಲಯ ಖ್ಯಾತಂ ಸುಗ್ರೀವನ 

ಜೇಯಂ ಕಪಟದ ವಾಾಯಾ ಸಂಗ್ರೀ 

ವನುಮಂ ಭೇದಿಸಲಾಣದೆ ತಾಂ ಚಂದ್ರರಶ್ಮಿಸಲೆ ಬಲಿದಂ" ॥೩೯॥ 


ಏಳಕ್ಷೋಹಿಣಿಸಹಿತಂ ತನ್ನಳ 

ನೀಳಾಂಗದರಾ ಮಾಯಾವಿಯರಸಂ 

ಕಾಳಗದಿಂದೀತನುಮಂ ಪೊ೫ಮಡಿಸಲು ಪೊಳಿಮಟ್ಟಿಂತೀತಂ 

ಪೇಳೆಲು ಹನುಮಂ ಈವಾರ್ತೆಯನಾ 

ಭೀಳಪರಾಕ್ರಮನಾತಂ ಬಂದುಂ 

ಹೋಲಿಕೆಯೊಂದಾಗಿನೆ ಕಂಡನವನೊಳು ಕಾದಲೊಲ್ಲದೆ ಸಲೆಮಗುಳ್ಳು ॥೪೦೫ 


ಹಗೆಯಂ ಬಗೆಯಂ ತೀರ್ಜಿದನಾತನೆ 

ನಗೆ ಪತಿಯಾತನೆಯಧಿಪತಿಯೆಂಬೀ 

ಬಗೆಯಿಂದಂ ತಾಂ ಬರುತಂ ದೇವರ ಪೌರುಷಮಂ ಕೇಳ್ದು 

ಜಗದೀಶ ರ ನಿಮ್ಮಯೆ ಪಾದಾಂಬುಜ 

ಯಂಗಮನ್ನೋಲಗಿಸಲಂ ಬಂದಂ ಭೂ 

ಮಿಗೆ ಮಿಗಿಲಾದುದು ನಿಮ್ಮಯ ಕೀರ್ತಿಯದಾರನಾರನೆಣಗಿಸದಂ ॥೪೧॥ 


ಎಂದೆಲ್ಲವ ಜಾಂಬವ ಬಿನ್ನವಿಸಿ ವಂ 

ಕಂಂದನ ಮೊಗಮಂ ನೋಡಿ ಬಳಿಕೆ 

ಮ್ಮೊಂದಿಗನೀತಂ ಪರಿಹರಿಸಲು ಬೇಕೀತನ ಸೇದೆಯನಂ 

ಇಂದೀಗಳೆ ಪೊಳಮಡಬೇಹುದು ಭರ 

ದಿಂದ ವಿಜಯ? ಭೇರಿಯ* ಪೊಕಿಡೆಯಿಸು* ನೀ 

ನೆಂದು ವಿರಾಧಿತನುಮನೀಕ್ಷಿಸಿದನಿದೇನುದಾತ್ತನೊ ರಘುರಾಮಂ 89೨ 


1. ಗೆ(ಐ) 2. » (ಖ) 3.ಯಿಸಾಂ (ಕ) 


ಕುಮುದೇಂದು ರಾಮಾಯಣ ' ೨೮೫ 


ಎನೆ ಸುಗ್ರೀವಂ ಹರುಷಭರದೆ ರಾ 

ಮನ ಕಾರುಣ್ಯ್ಕಾಮೃತದಿಂದಾಗತಿ 

ಎನಯದಿ ಬಿನ್ನೈಸಿದನಿಂತೆಂದಾಗಳು ವರುಕುಳೀಕೃತಕರನು 
ಜನಕತನೂಜೆಯ ಸುದ್ದಿ ಯನೇಳೇ 

ದಿನದೊಳೆ ತಪ್ಪೆಂ ದೇವರ ಪದಯುಗ 

ವನರುಹಸೇವೆಯೊಳಿಪ್ಸೆಂ ಮೆಚ್ಚಿಪೆನೊಂದೆರಡುಂ ಕಾಳಗದೊಳ ॥೪೩॥ 


ಹರಿಹರ ಸುರಪತಿಗಳನೇಳಿಸುವ 

ರ್ನರದೂಷಣ ತ್ರಿಶರರ್‌ದೇವನರ್ಗೀ 

ಪರಿಭವಮಂ ಪೇಳಲು ಬರುತಂ ರಣಭೂಮಿಯನಾಂ ಕಂಡು 

ತರತರದಿಂ ಜೋಗಿಣಿಯರು ಪರಸೆಂ 

ತ್ರಿರೆಯಂಂ ಮುಂದೊಂದೆಡೆಯೊಳು ಪಾಡು 

ತ್ತಿರೆಯುಂ ಕಿನ್ನರ ವಿಂಥುನಂಗ"ಳಿನ'ಖ್‌ದೆನು ದೇವರ ಪೌರಂಷಮಂ ॥೪೪॥ 


ಆರಂಯ್ದರು ದೇವಿಯನೆಂದಜ್‌ಯಂದೆ 

ನಾಠಾಯಣನಿರ್ದಂ ಕೇಳ್ಷಡವಂ 

ಪಾರಾವಾರದ ನಡುವಿಕ್ಕೆಮು ಪಾತಾಳದೊಳಡಗಿಕ್ಕೆ 

ವೀರಶ್ರೀಗನ್ನವನ ತಲೆಯ ತಂ 

ದೋರಂತಿರೆ ಕಂದಂಕಮಂ ಮಾಡನೆ 

ಪೌರುಷದಿಂದಿದಿರಾಂತವನಾರೆನೆ ಸೂರ್ಯಜಂಕಿಗೆ* ವಿರಾಧಿತನು ॥೪೫॥ 


ಜಲನಿಧಿಕದಡಿತು ಕಂಂಜರ ತತಿಗಳು 

ಪೆಳಜಶಿದವಳವಳಿದರು ದಿಕ್ಬಾಲರಂ 

ಕುಲಗಿರಿಗಳು ನಡನಡುಗಿದವದುರಿತಂ ತಾನಾ ಮೇರುನಗಂ 
ಕಳವಳಿಸಿದವಹಿರಸಲೋಕಂಗಳಂ 

ಬಳಸಿ ತಡೆಯಲೇನೀವೂಜಗಡದೊಳು 

ಬಲದೇವನ ವಿಜಯಪ್ರಯಕಾಣದ ಭೂರಿಭೇರಿಯಕಾಕುಳವಂಂ IVI 


1, ಳೈೇಳ್ದಜ್‌ (ಖ) 
2. ಗಭು (ಖ) 


೨೮೬ 


ಕುಮುದೇಂದು ರಾಮಾಯಣ 


ಆಗಳು ಸುಗ್ರೀವ ವಿರಾಧಿತರಿಂ 

ಬಾಗಿ ವಿಯಚ್ಚರ ಚತಂರಂಗಬಲದೆ 

ಸಾಗರ ಬಳಸುವ ತೆಜದಿಂ ಬಳಸಿ ಬರುತ್ತಿರೆಯಿಕ್ಕೆಲದಿಂ 

ಬೇಗದಿನಲ್ಲಿಂ ಬಲಕೇಶವರನು 

ರಾಗದೆ ಪೊಜಮಟ್ಟರಂ ಕಿಷ್ಕಿಂಧವ 

ನಾಗಪಗಮನದಿನೆಯ್ದಿ ದರೊಲವಿಂದೇಖ* ರತ್ನವಿವರಾನವನಂ ॥೪೭॥ 


ಇರದೆಲ್ಲಂ ಕಿಷ್ಕಿಂಧಪುರವಂನಾ 

ದರದಿಂದೆಯ್ದಿ ಚರರನಟ್ಟಲು ಖೇ 

ಚರರಿಂದಾತಂ ಯಮದಂಡನವೊಲ್ಮಯನಂಡಿದಂ 

ನಿರುಪಮ ಬಲಕೇಶವರುವೆರಸು ವಾ 

ನರಚಿಹ್ನಂ ಜಾಂಬವನದ ಸಹಿತಂ 

ಬರಂತಿರ್ದಂ ಸಾಯದೆ ಪೋಗೀಗಳೆ ಬಂದು ಶರಣೆನ್ನು ॥೪೮॥ 


ಬಹುರೂಪಂ ಬಿಡು ರಾಮನ ಬಾಣಂ 

ಬಹುವಿಧದಿಂ ಖಂಡಿಸದಂ ಮಂನ್ನಂ 

ಸಹಜ ಪ್ರಜ್ಞನ ಜಾಂಬೂನದನಜ*ಯದೆ ಮಾಯಗಳೊಳವೆ 
ಕುಹಕವಂನುಳಿದೀಗಳೆ ಬಂದೆಜಗು ಕ 

ಲಹವ8ಧಿಕ`ರೊಳಾಗದು ಮಡಿದೊಡಂ 

ಪ್ರಹರಿಸದಿರನಿನ್ನಂ ತಡೆಯದೆ 3ನೀಂ* ಪೋಗಂ ಸಾಯದಿರಲೆ ಮರುಳೆ ॥೪೯॥ 


ಜಡಿದು ನುಡಿಯೆ ಚರನಾಗಳು ತನ್ನಂ 

ನುಡಿಯದೆ ನಿಷ್ಕುರಮಂ ಸಾಹಸಗತಿ 

ಪಿಡಿದೋಡಿದ ಮದಗಜವೆಂಬಂತಿರೆ ಕಡುಪಿಂ ಪೊಜಮಟ್ಟು 

ನಡೆದು ಬರುತ್ತಿರೆ ಕಂಡವನಂ ಕ 

ಣೈಡಿ ಕೆಂಡಮನಂಗುಳಲು ಕಡುಪಿಂ ಭಟ 

ರೊಡೆಯಂ ಸುಗ್ರೀವಂ ಹಳಚಿದನೈತಂದು ಮುಳಿದಂತಕನಂತೆ n5On 


1. ದಿ (ಕ) 


ತಾಂ (ಕ) 


ಕುಮುದೇಂದು ರಾಮಾಯಣ ೨೪೬ 


ಬಲನುಂ ಕೇಶವನುಂ ಜಾಂಬವನಂಂ 

ನಳನೀಲಾಂಗದನುಂ ಕಪಿಕೇತನ 

ಬಲಮಂಂ ವೀರವಿರಾಧಿತ ಬಲಮುಂ ನೋಡುತ್ತಿರೆ ಬಳಸಿ 

ಮುಳಿದಿಟ್ಟರು ಗದೆಯಿಂ ಬಂದಾಗಳು 

ಹಳಚುತ್ತಂ ಬಾಹ್ಯಾಭ್ಯಂತರದಿಂ 

ದೊಳಪುಗುತಂ ನುಸುಳುತ್ತಾರಯ್ದುತ್ತೆಡದ ಬಲದ ಘಾಯವನಂ Pre) 


ಸ್ಥಾನಕವೆ ೈದಾಜಳೊಳು ಚಾರಣೆಯೊಳ 

ನೂನಮೆನಿಪ್ಪೆಂಟಜಕೊಳಂಗದೆಯಿಂ 

ನಾನಾಹದದಿಂ ಬಿನ್ನಣಮೆಸೆದಿರೆ ಹೊಯ್ದುತಪ್ಪಿಸಂವ 

ಭಾನುಸುತನಮಾಯಾ ಸಂಗ್ರೀವನ 

ಪೀನೆಭುಜಂ ಕಾಳಗವಮರರಸಂ | 
ತಾನಕ್ಕಾಗಿಸಿ ವಿಸ್ಮಯದೆ ಸಮಂತಾಗುತ್ತಿರ್ದರು ವಯಳಿಸಿಂದ 12.೨0 


ಅಡಸಿ ಹೊಡೆವ ಸಿಡಿಲಂತಿರೆ ಹೊಡೆದಾ 

ಗಳೆ ತಡೆಯದೆ ಹುಸಿಯೆನಂತಂ ಕಳೆವಂ 

ಕಳೆದಡೆ ಮುಳಿಸಿಂ ತೆಜಪಂ ಪಾರುವ ಪಾರ್ದೊಡೆ ಜಾಗಿಸುವಾ 
ಬಿಡದವದಾಗಿಸಿ ಮಣಜಸುವ ವಂಖವದೆ 

ಸಿಡಿಲುಗೊಡುವ ಸಿಡಿಲಂಗೊಟ್ಟಡೆ ನೆಜ 

ನೆಡೆಯ ವಿಚಾರಿಪ ಬಿನ್ನಣದಿಂದವರೀರ್ವರು ತಾಗುತ್ತಿರಲು nA 


ರೂಪಿಂದಂ ವಿಕ್ರೆಮದಿಂ ವೀರಾ 

ಲಾಪದಿನದಟಿಂದತಂಳಬಳತೆಯಿಂ 

ಕೋಪಪಹಿನಾರ್ಪಿಂದೆಸೆವ ಪೊಡರ್ಪಿಂದಿವಜ ತೊಡರ್ಪಿಂದ 
ಚಾಪಳತೆಯಿನಿರ್ವರ ಭೇದಿಸಲುಂ 

ತಾಪದದೊಳದಾರ್ಗಂ ಬಾರದೆನಲು 

ದೀಪಿಸಿ ಕೋಪಾಗ್ನಿಗಳತಿಶಯಮೆಂದೆನೆ ಕಾದುತ್ತಿರ್ದರು ಮುಳಿಸಿಂದ ॥೫೪॥ 


ಬಟಸಿಡಿಲೆಟಗುವ ತೆಜದಿಂದಾಗಳ 
ತೆಜಿಪನಜ್‌ದು ಗದೆಯಿಂ ಸುಗ್ರೀವನ 
ನಜಿಗುಲಿ ವಾಯಾ ಸಂಗ್ರೀವಂ ಪೊಡೆಯಲು ಕಡುಪಿಂದಡಸಿ 


ಕುಮುದೇಂದು ರಾಮಾಯಣ 


ನೆಜನಂತಾಗಲು ಬಸವಳಿದಿರೆ ಬಳಿ 
ಕಿಜಿಯದೆ ಜಯಜಯ ದುಂದುಭಿ ಮೊಳಗು 
ತ್ತಿರೆ ಸಂತಸದಿ ಪುರಮಂ ಪೊಕ್ಕಂ ಪೋಗಿ ಸಾಹಸಗತಿ ಖಚರಂ 127 


ಆಗಳು ಜಾಂಬವನುಮ್ಮಾಳಿಸುತ್ತಿರೆ 

ಬೇಗಂ ಶೀತಳೆಕ್ಟಿಯೆಯಂ ವಣಡಿದೊ 

ಡಾಗಲೆ ಮತ್ತೆಚ್ಚಜುತಿರೆ ರಾಘವನಿಂತೆಂದಂ ಭಯದಿ 

ಏಗೈದಂಂ ನಿಂದೊರ್ವರರೂಪೊಂ 

ದಾಗಿರೆ ಭೇದಿಸಬಾರದೆ ಸೆಡದೆಂ 

ಪೋಗಲಿಂದಿಗೆ ನಾಳೆ ಸಮರದಿ ತೀರ್ಚುವೆ ನಿನ್ನಯ ಹಗೆಯಂ ॥1೫೭॥ 


ಎನೆ" ರಾ?ಮ?ನ ವಠಾತಿಗೆ ಸಂಗ್ರೀವಂ 
ಮನದೊಳೆ ಮುಳಿದು ಸುಯಿಂದು ನಿಡುಸುಯ್ಯಂ 
ವನಿತಾವಿರಹವ್ಯಥೆಯಂ ತನಗಾದಪಮಾನಮುಮೆರಡುಂ 
ಮನಕಳಲಂ ಮಾಡುತ್ತಿರೆ ತಾಂ ಮೆ 
ಲನೆ ನುಡಿದಂ ದೇವಂ ಮಾಡುವುದೆ 
ನ್ನನಂಭವಿಪಡೆ ಮುನ್ನೆರಪಿದ ಕರ್ಮಂ ಬಜ್‌ದೆ ತೀರ್ಚುವುದೆ 
ಭುವನಪತಿ ॥೫೭॥ 


ಪ್ರರಹರನಃುಪಲಾಲಿಸಿಯಯಂಕಿತಿಕೆರೆಯಂ 

ಪರಿಭವಮಂ ತಳೆದನೆ ಚಂದ್ರನ ಭೃಂ 

ಗಿರಿಟಿಗೆ ಪೋಯಿತೆ ಬಡತನಮಾದೊಡೆ ರೂಪಿಭವದನಿಂಗೆ 

ಪಿರಿಯರ್‌ ಸ್ಟೀಕರಿಸಿದೊಡೇಂ ಭಾಗ್ಯದ 

ಪರಿಣತಿ ಬೇಣಳೊಂದದು ಕಾರಣದಿಂ 

ದಿರೆತಾನುಂ ಮುಳಿಯದೆ ದೇವರ್ಗಂ ಮುಂನಿವೆನೆ ಜಡರಂತೆ ॥೫೮॥ 


ಎನೆ ರಾಘವನಾಗಳಂ ನಸುನಗುತಂ 
ಮನದುಮ್ಮಳಮಂ ಬಿಡುವಬಳಿಯದಿರಿಂ 
ದಿನ ದಿವಸಂ ನಾಳೆತೀರ್ಚುವೆ ನಿನ್ನಯ ವಿರೋಧಿಯನು 


ಸ (ಖ) 
2. ಘವ (ಖ) 
3, ತೆ (ಕ) 


ಕುಮುದೇಂದು ರಾಮಾಯಣ ೨೮೯ 


ಇನಕುಲದೊಳು ತೊಡರಿಲ್ಲೆಂದಾ 
ತನ ಸಂತೈಸಿ ಬಳೆಂ ಮಹಣುದಿನದೊಳು 
ಘನ ಕೋಪದಿ ಮಾಯಾ ಸುಗ್ರೀವಂ ಕಾಳಗಕ್ಕೆ ನಡೆತರಲು Ae 


ಬರುತಿರೆ ಮಾಯಾಸುಗ್ರೀವಂ ಕಂ 

ಡುರವಣಿಸಲು ಸುಗ್ರೀವಂ ಸಮರ 

ಕೃರವರಿಸಲುಯಾ8ತನ!ನಾಗಳೆ ನಿಲವೇಳ್ದು ರಾಘವನಂ 

ವರ ವಜ್ರಾವರ್ತಮನೇಜ್‌ಸಿ ಚೆ 

ಚ್ಹರದಿಂದಿತ್ತಲು ಬಾಯೆನುತಂ ಭರದಿಂ 

ಕರೆಯಲು ಸಾಹಸಗತಿಯ್ಯತಂದನದಿರದೆ ಕದನಕ್ಕೆ ॥೬೦॥ 


ಶ್ರೀರಾಮನ ನಟ್ಟಿದಿರೊಳವನ ಮಾ 

ಯಕಾರೂಪುಂ ಪೋಗಲು ಕಪಿ ಚಿಹ್ನಂ 

ಭೋರೆಂದೆಜಗಲು ಸುಗ್ರೀವಂಗೈತರಂತಲು ತಮತಮಗೆ 

ಪಾರದೆ ಸಿತಗಂ ಬೆರಗುಮನನತಿ 

ದಾರುಣ ಕೋಪದಿನೆ ತರೆ ರಘುಜಂ 

ಕೂ೦ಂಬಿಂದೆಚ್ಚಾಗಳೆ ಕೆಡಹಿದನಾರೆ ನಳನೀಳಾಂಗದರ ॥೬೧॥ 


ಇದಿರೊಳಿರಲು ಮಾಯಾರೂಪುಂ ಹ 

ಅೌದುದಾಗಳೆಯೊಂದೇಯಂಬಿಂದಂ 

ಕದನಕ್ರೀಡೆಗೊಡರ್ಚಲು ಕೊಂದಂ ಲೀಲಾಮಾತ್ರದೊಳು 

ತ್ರಿದಶಾಸುರನರ ಲೋಕದೊಳಿವರ್ಗಾ 

ರಿದಿರೆನುತಂ ಸುಗ್ರೀವಂ ನೀಳಾಂ 

ಗದನಳ ಜಾಂಬವ ಶಶಿರಶ್ಮಿಗಳರಿದೈದೆ ರಾಮನ ಪದಯಂಗಕೆ ೬೨॥ 


ಅಂತೆಲ್ಲಂ ವಾನರಚಿಹ್ನನನ 

ತ್ಯಂತ ಭರದೆ ಕಾಣಿಸಿಕೊಂಡಾಗಳ 

ನಂತ ವಿಭವಮೆಸೆದಿರೆ ಕಿಷ್ಕಿಂಧಮನತಿ ಮಂದದಿಂ ಪೊಕ್ಕು 
ಸಂತಸದಿಂದಿರಲೊಂದುದಿನಂ ಕಪಿ 

ಕಾಂತರ್‌ ಭಕ್ತಿಯಿನೋಲಗಿಸುತ್ತಿರ 

ಲಿಂತೆಂದಂ ಸುಗ್ರೀವಂ ರಾಮಂಗಧಿಕ ವಿನಯದಿ ಕೆ ಮಂಗಿದು ॥೭೩.॥ 


1, ತ (ಕ) 
19 


೯೦ 


ಕುಮುದೇಂದು ರಾಮಾಯಣ 


ಪರಿಭವಮಂ ತಳೆದಿರಿ ಮುನ್ನಿನವೊಲು 

ಸ್ಥಿರ ರಾಜ್ಯವ ಮಾಡಿದಿರೆನಗಿನ್ನಿ 

ಷ್ಟರು ಬಂಧುಗಳಳಲಂ! ಕಳದಿರ್ದ! ವನೆನಗಿನ್ನೀ ಭವಕೆ 
ಶರಣಂ ನಿನ್ನಯ ಚರಣದಿ ಿತಯಂಮೆ 

ಕರುಣಿಸುವುದು ನೀಂ ಧೂಳಾದೆನ್ನಂ 


ಚರಿತಾರ್ಥಂ ಮಾಳ್ಬುದುಂ ರಕ್ಷಿಸುವುದು ವಗಾಳ್ಳೆನಾಳ್ಗೆ ಸನಂ ವಯದದಿಂ ॥೬೪॥ 


ದೇವಿಯ ಸುದ್ದಿಯ ತಪ್ಪೆಂ ಪೋಪೆನಿ 

ಳಾ ವಿಶ್ರುತಮೆಂದಾಗಳ ಸುಗ್ರೀ 

ವಂ ಬೀಳ್ಕೊಂಡೊಲವಿಂ ಪೊಜಮಟ್ಟೆಲ್ಲಾ ಬಲಸಹಿತಂ 
ಆವೆಡೆಯೊಳವಿಂದೊಡಮಜಖಸುವು 

ದಾ ವಿದ್ಯಾಧರ ಸೇನೆಯನಖಳ ದಿ 
ಶಾವಳಯಕ್ಕಟ್ಟಿದನೆಲ್ಲೆಡೆಗಂ ತಾನುಮಜಸುತ ಬರುತಿರ್ದಂ 


ಗಿರಿಯೊಳು ವನದೊಳು ನದಿಯೊಳು ನದದೊಳು 
ಸರಸೀರುಹದೊಳು ಧರೆಯೊಳು ಲತಿಕಾ 

ಮಂಟಪ ತತಿಯೊಳಂ ನಂದನವನದೊಳು ರನ್ನದ*ಕೋಂಟೆಯೊಳು 
ಶರನಿಧಿಯೊಳು ಕುಲಪರ್ವತ ಕುಲದೊಳು 

ತರತರದಿಂ ತಾಂ ನೋಡಂತ್ತಂ ವಾ 

ನರಚಿಹ್ನಂ ನಡೆತರುತಿರ್ದಂ ಜಾನಕಿಯನಜಸುತ್ತೆಲ್ಲೆಡೆಯಂಂಂ 


ಬರಂತಂ ಗಿರಿಶಿಖರದೊಳಿರೆ ಸಂರುಚಿರ 

ತರಮೆನಿಸಿದ ರತ್ನವಿವಕಾನದ ಬಂ 

ಧುರಕೇತಪದಂ ಸಂಭವಿಸುತ್ತಿರೆ ಮಿಂಚಿನ ತೆಐದಿಂದ 
ಹೊರೆಯಿರೆ ಬಂದೀಕ್ಷಿಸಿ ಸುಗ್ರೀವಂ 

ಪರಿಭೂತಂ ಬಿದ್ದರ್ದನಹೊರ್ವ ಖ 

ಚರ ನೀನಾರೆಂದೆನಂತಂ ಕಂಡಂ ರತ್ನಜಟೆಯನೈತಂದು 


1. ಕಳುಹಿರ್ದ (ಕ) 
2. x (6) 


॥೬೫॥ 


॥೬೬॥ 


N೬2 


ಕುಮುದೇಂದು ರಾಮಾಯಣ ೨೯೧ 


ರಾವಣನಟ್ಟಿದ ತೀ ಕ್ಷ್ಣಪುರಂಷನಿಂ 

ತೀ ವಿದ್ಯಾಧರನೆನ್ನಂ ಕೊಲಲೆಂ 

ದಾ ವಯದಿವದಿ ಬರಂಶಿರ್ದಪನೆನುತಂ ರತ್ನಜಟೆಯು ಭರದಿ 

ಭಾವದಿ ಬೆದಜುತ್ತಿರೆ ನೋಡಲು ಸು 

ಗ್ರೀವನು ಬಂದಿಂತೆಂದಂ ನಿನಗಿಂ 

ತೀವಿವರ೨ ಮಾಡಿಸಲುಯಾತನನಾಗಳೆ ನಿಲವೇಳ್ದು ರಾಘವನು 1೬೮॥ 


ವರವಜ್ರಾವರ್ತಮನೇಜ್‌ಸಿ ಜೆ 

ಚ್ಹರದಿಂದಿತ್ತಲು ಬಾಯೆನುತಂ 

ಭರದಿಂ ಕರೆಯಲು ಸಾಹಸಗತಿಯೆ ತಂದನದಿರದೆ ಕದನಕ್ಕೆ 
ಡಿದ ನಾವವ ಪೇಳಿಂ 

ನವಿದ್ಯೂಚೆ ಥ್ಸೇದವನು* 


ಎನಲಾತಂ ಸುಗ್ರೀವಂಗೆಲ್ಲವ 

ನನುನಯದಿಂ ಪೇಳಲು ಕೇಳ್ದಂ ತಾ 

ತನನೊಡಗೊಂಡು ಭರದೆ ಕಿಷ್ಕಿಂಧಕ್ಕೆ ತೆಂದತಿಮಂದದಿಂ 

ಜನನಂತ ರಾಘವನಂ ಕಾಣಿಸಿದೇ 

ವನಿತುಮನೀತಂ ಕಂಡಂ ಖಚರಂ 

ಜನಕತನೂಜೆಯ ವೃತ್ತಾಂತಮನೆನೆ ರತ್ನಜಟೆ ಕೈಮುಗಿದೆಂದಂ ॥೬೯॥ 


ಜಲದಪಥದೊಳಾಂ ಬರುತಂ ಸಲೆ ಬಾ 
ಯಳಿವುತ್ತಂ ಹಾ ದಶರಥ ಜನಕಾ 

ಕಲಿ ರಾಘವ ಲಕ್ಷ್ಮೀವರ ಭರತಾ ಶತ್ರುಫ 
ಅಳುತಂ ಹುಯ್ಯಲಿಡುತ್ತಂ ಹೆಂಬು 
ಯ್ಯಲನೆಂದಾನೀಕ್ಷಿಸಿ ಕಂಡೆ ಹುಲಿಯೆ 
ರಳೆಯನೊ ಸಯ್ದ್ಮಂ ತೊಯ್ದ್ವುತ್ತಿರೆ ರಾವಣನುಂ ದೇವಿಯ ಪಿಡಿದು ॥೭೦॥ 


3 


ಯೆನುತ - 


ಕಾದಲೊಡರ್ಚಿದನೆನ್ನಯ ವಿದ್ಯಾ 
ಚೆ ದಂ ಮಾಡಿದನಾಗಳೆ ಕೊಲ್ಲದೆ 
ಪೋದಂ ರಾವಣನೊಯ್ವುದ ಕಂಡೆಂ ದೇವ ದೇವಿಯನು 


* ಈ ಪದ್ಮಭಾಗವಿಲ್ಲ 
ಗ ದಲ್ಲೂ ಇಲ್ಲ 


ಪ೯೨ 


ಕುಮುದೇಂದು ರಾಮಾಯಣ 


ಖೇದಂ ಪೋಯಿತ್ತೆನ್ನ ಮನದೊಳಿಂ 
ದಾದುದು ಸಂತಸ ದೇವರ್ಗಜ?ಪಗು 
ಣೋದಯ ನಿಮ್ಮಡಿದಳಿರ್ಗೆಜಗುವ ಸಯ್ಯಾದುದೆನಗಿನ್ನರಿದುಂಟೆ 


ಕಡೆಗಾಲದ ಸಿಡಿಲಂತಿರೆ ಗರ್ಜಿಸಿ 

ಗುಡುಗುಡೆನುತ್ತಂ ಗದ್ದಿಗೆಯಂ ಸ ಸಲೆ 

ಹೊಡೆದು ಕಡುಗಿ ಕ ತಾತನ ತೆ೫ನಿು ಸಿಡಿಸಿಡಿಯೋಗುತ್ತಂ 
ಹಿಡಿದಿರ್ದಸಿಯಂ ಜಡಿದಿರ್ದಂ ತಡೆ 

ವುದಂ ಪಾಳಿಯೆ ಕೇಳ್ದು ಬಳಿಕ್ಕಂ | 

ಕಡಿ ಖಂಡಂ ಮಾಡುವೆನೆನುತಂ ವೀರಲಕ್ಷ್ಮೀವರನಾಗಾ 


ರಾವಣನೊಯ್ದು ೦ ಕಡುಪಿಂ ತಾಂ 

ದೇವಿಯನೆನೆ ಕೇಳ್ದುಮ್ಮಳಿಸದೆ ಬಂ 

ದಾ ವಿದ್ಯಾಧರನಭಿ ಮತಸದ ಯ ವಾಡಿ ಲಕ್ಷ್ಮಣನು 
ಭೂವಿನುತಂ ಸಂತೈಸಿ ಜಗತ ಯ 

ಪಾವನನಾಗಳೆ ಹ್‌ ಜಾಂ 


ಬವನನಂ ಭಯದಿಂ ಬೆಸಗೊಂಡಂ ಲಂಕೆಯನಸುರೇಂದ್ರನ ಪರಿಯಂ 


ಎನೆ ಜಾಂಬವನನುನಯದಿಂದಾಗಳು 

ಎನಯ ವಿನಮಿತಂ ಕೈಮುಗಿದಂದಿಂ 

ತಿನಕುಲತಿಳಕಂಗೆಂದಂ ಬಿನ್ನಪವವಧರಿಸುವುದೆಂದು 
ದನುಜೇಂದ್ರನವಂ ಶಕ್ರನಂವೆಂಲ್ಲವ 

ನನವದ್ಯಂಗೆ ಚರಿತ ಪುಣ್ಯಂಗೆ ಸಂಹೃ 

ಜ್ವನಸೇವ್ಯಂಗಾ ರಾಘವ ದೇವಂಗೆಂದಂ ಕವಿಮುಖತಿಳಕಂಗೆ 


॥೭.೧॥ 


॥೭೨॥ 


॥೭೨೩.॥ 


Navi 


ಹದಿನೂರನೇ ಸಂಧಿ 


ಶ್ರೀ ವೀತರಾಗಾಯಂನಮಃ 


ರಾಗ : ವಸಂತ 
ಪಲವ : 

೧೧ 
ಲಂಕಾಧಿಪತಿಯ ಬಲು 


ಪಂ ಕೇಳ್ದು ನಗುತ ನಿ 
ಶೃಂಕ ರಾಮಂ ಲಕ್ಷ್ಮಣನ ಮೊಗವ ನೋಡಿದನು 


ಶ್ರೀಕಾಂತ ರಾಮನಿ 

ಕಾಕು ಕುಲಮಣಿದೀಪ 

ನಾಕರ್ಣಿಸುತ್ತಿರಲು ಜಾಂಬವಂತಂ 

ಲೋಕೈಕ ವಿನಂತಂಗಿ 

ಳಾಕಾಮಿನೀಪತಿಗ 

ನೇಕ ವಿಧದಿಂ ವಾದಿಗಂಡಭೇರುಂಡಂಗೆ ॥೧॥ 


ದೇವಜಲವಂಶಕುಲ 

ಭೂವಲಯ ಭುಂಭುಕಂ 

ದೇವದಾನವಮಾನವರ್ಗಸಾಧ್ಯಂ 

ರಾವಣಂ ದನಂಜ ಸಂ 

ಜೀವನಂ ನಿಜವಂಶ 

ಪಾವನ ಸಕಳಕಳೆ ಜ್ಯೋತಿ ವಿದ್ಯಾಧರಂ uu 


ಜನವಿನಂತಕುಂಭಕ 

ರ್ಣನುಮಂ ವಿಭೀಷಣನು 

ಮನನಂಕ್ರಮದಿ ಪಡೆಯೆ ಶೂರ್ಪನಖಿಯಂ 

ಅನುನಯದಿನಿವರು ಯೌ 

ವನಲಕ್ಷ್ಮಿಯಂ ತಳೆದ 

'ರನು!ರಾಗಮಾಗೆ3ದಾನವ*ಸಂಕುಲಕ್ಕೆ ದೆ HAN 


1, ೫ (ಕು) 2, ದಾವನ (ಕ) 


೨೯೪ 


ಮೂವರುಂ ದನುಜರುಂ 

ದೇವದಾನವ ಮಾನ 
ವಾವಳಿಗಸಾಧ್ಯರುದಯಿಸಿ ಬೆಳೆಯಂಲಂ 
ತಾವರೆಯೆಲೆಯಜ ಕ 
ರ್ಣಾವಳಿಯತೆಐದಿ ಧಾ 
ತ್ರೀವಳಯರಹಿತತತಿಯೆಯ್ದೆ ತಲ್ಲಣಿಸಿತಂ 


ಭರತಶ್ರೀಖಂಡಮಂ 

ಭರದೆ ಬಾಯ್ಕೋಳಿಸಲಂ 

ಪರಮಾರ್ಥದಿಂ ನಡೆವನೀತನೆಂದು 
ಪರಮದಿವ್ಮಜ್ಞಾನಿ 

ವರಯತಿವರ ಬೆಸಸಿದ 

ನುರುರಾವಣಂ ಪ್ರಬಲಬಲನಾಕುಲನೆಂದು 


ನೇತ್ರತ್ರಿತಯದೆ ತ್ರಿ 

ಣೇತ್ರನೆಸೆವಂತೆ ಶ 

ಕ್ರಿತ್ರಯದಿನೆಸೆವಂತೆ ಚಕ್ರವರ್ತಿ 
ಪುತ್ರತ್ರಯಂ ತನಗೆ 
ನೇತ್ರಪ್ರಿಯಮನೀಯೆ 
ಸುತ್ರಾಮಲೀಲೆಯಂ ರತ್ನಾಶ್ರವಂ ತಳೆದ 


ಹರುಷದಿಂ ಷೋಡಶಾ 
ಕ್ಷರಮಂತ್ರಮಂ ತನೂ 
ಜರಿಗೆ ಮೂವರಿಗಂದು ಶುಭದಿನದೊಳುಂ 
ಪರವು ಜಿನಪತಿಚರಣ 
ಪರಿಸರದೊಳಿತ್ತುಸಂರಂ 


ಚಿರ'ಭಂಜಂ" ರತ್ನಾಶ್ರವಂ ಪ್ರೀತಿಯಿಂ ಕಳಿಪೆ 


ಹಿತ ಕಳಪೆ ವಂದದಿನೂ 
ರ್ಜಿತಬಳರ್‌ ಪೊಣಮಂಟ್ಟು 
ಮಂತಿಯುತರ್ಬಂದು ಗಹನಾಂತರದೊಳಂ 


1- ಭ (ಕ) 


ಕುಮುದೇಂದು ರಾಮಾಯಣ 


॥೪॥ 


॥೫॥ 


॥೬॥ 


॥೭! 


ಕುಮುದೇಂದು ರಾಮಾಯಣ En 


ಅತಿಭಯಂಕರದೊಳಗೆ 
ನಂತ ಪಂಚಗುರುಗಳ 
ಸ್ತುತಿಗೈದುವರಿಯ ಪರಿಯಂಕಾಶನದೊಳಿರ್ದು ॥೮॥ 


ದಶಕೋಟಿ ಜಪದಿಂದ 

ವಿಶದವಾಾಗಿರ್ದ ಷೋ 

ಡಶ ವಿಧದ ಷೋಡಶಾಕ್ಷರವಿದ್ಯೆಯಂ 

ಪ್ರಸವಿಂತೇಂದ್ರಿಯರಾತ್ಮ 

ವಶರೊಲಿದು ಸಾಧಿಸಲು 

ದಶವದನ ಕುಂಭಕರ್ಣ ವಿಭೀಷಣರ್ಪಡೆದು uel 


ಬರಂತ ಜಂಬೂದ್ವೀಪ 

ವರವೆನಿಪನಾದೃತಾ 

ಮರನಿವರ ಕಂಡು ಫನಪಥದೊಳಿರ್ದು 

ಪರಿಕಿಸುವೆನಿವರ ಸಂರು 

ಚಿರಧೀರತೆಯನೆಂದಂ 

ಭರದಿಂದ ವಿರ್ಗಣಿಯನೊದವಿಸುತ್ತೆ ತಂದು ॥೧೦॥ 


ಗಿರಿಯ ಹೊತ್ತಿಕ್ಕುತಂ 

ಸುರಿವುತುರಿಯೆಣ್ಣೆಯಂ 

ನೆ್ಕನೆತ್ತರಿಂದವೋಕುಳಿಯಾಡಂತಂ 

ಶಿರದಿನಿಡುಗುಂಡಾಡಿ 

ತರತರದಿ ತಂತಮ್ಮ 

ಕರುಳನುಗಿಬಗಿ ಮಾಡಿ ತೆಗೆವುತೈತರುತಿರಲು ॥೧೧॥ 


ಜೆಟ್ಟಿಗರ್‌ ನಭಕೆ ತೂಂ 

ತಿಟ್ಟಿಂತಿರೆರ್ದೊದಜ? 

ಬಿಟ್ಟಾಲಿವೆರಸಂ ಗರ್ಜಿಸುತಂಜಿಸಿ 

ದಿಟ್ಟಿಗಳ ಕೆಂಪು ಹರಿ 

ದೊಟ್ಟೈಸುತಿರೆ ಜಗವ 

ಸುಟ್ಟು ಮೆಟ್ಟಿಟ್ಟು ಹುಡಿಗಟ್ಟು ಕಟ್ಟೆನಂತ್ತಿರಲು ॥೧೨॥ 


೨೯೬ "ಕುಮುದೇಂದು ರಾಮಾಯಣ 


ಬೆಟಂ )ಬೆಟ್ಟೊ ) ಟಗಳ 

ತಂದಂ ತೆಂದೊಟಂ ವೆಂ 

ಟ್ಟೊಟ್ಟು ಕುಟ್ಟುಕುಟ್ಟೆಂದೆನುತಂ . 

ತೊಟ ಸ ತೊಟ್ಟ ನೆ ಬೆ ದು 

ಕಟು ಶೆ ಕಟಿ ಮತಿರಲಂ 

ತಟ ದಟ್ಟಾಗಿ ಜೆಟಿ ಗರ ಜೆಟ್ಟಿ ಗಲಿರಲು ಗಿ ॥೧೩॥ 


ಉರಿಯೊಳಗೆ ನೂಕುನೂ 

ಕೆರಡಾಗಿ ಹೊಳ್ಳೋಳು 

ಕರಗಸದಿ ಸೀಳ್ಸೀಳಿ ಮೂವರುಮನಂ 

ಗಿರಿಯಿಂದೆಹೂಳ್‌ಹೂಳು 

ಕರುಳ್ಗಳಂ ಕೀಳ್ಳೀಳು 

ತರತರದಿ ಶಿರವಂನರಿ ಬೇಗಮೆಂದೆನಂತಿರಲು ॥೧೪॥ 


3ಕೊರಳ್ಗಳಂ ಖಡ್ಸದಿಂ! 

ತರತರ?ದಿನರಿಯಲುಂ 

ಕರುಳ್ಗಳಂ ಕಿಬ್ಬ )ಸುಜನುಗಿದಂಚ್ವಲು 

ಸೆರೆಸೆರೆಗಳಂ ಬಿಡಿಸಿ 

ನೊರೆನೆತ್ತರಂ ಮೊಗೆದು 

ಭರದಿಂದ ಕುಡಿಯಲುಂ ಬರುತಿರಲು ಜೆಟ್ಟಿ ಗರು | 8೧೫8 


ಕೆಲಕೆಲಬರಿಡಿಯೆನುತ 

ಕೆಲಕೆಲಬರೆಸೆಯೆನಂತ 

ಕೆಲಕೆಲಬರಿಂದೆ ಹೊಡೆಹೊಡೆಯೆನುತ್ತಂ 

ಕೆಲಕೆಲಬರೆಬ್ಬೆಟ್ಟೆನೆ 

ಕೆಲಕೆಲಬರೆಲೆಲೆಯೆನೆ 

ಕೆಲಕೆಲಬರಡಸಿ ಕೊಜ್‌ಕೋಚೆಯೆನುತ್ತಿರೆ ಮುಳಿದು ॥೧೬॥ 


ಕಡಲೊಳೂಯ್ದಾದವರ 


ಹಂಡುಕುನೀರದ್ದದ್ದೂ 
ಹಿಡಿಖಂಡಗೊಯ್‌ ಬಿಡಿಸು ನಿಟೆ ಲವನು 


1, ಕೊರಳು .,.., (ಕ) 2. ತರ (ಕ) 


ಕುಮುದೇಂದು ರಾಮಾಯಣ ೀ್‌ೀಿ 


ಕಡಿಖಂಡಮಾಡು ಸೆರೆ ೧೫೧೫ 
ಯೆಡೆಯ ಬಿಸುನೆತ್ತರಂ ತದ ಇ: 
ಕುಡಿದು ಕುಡಿದಾರೆಂದು ಜಡಿದು ಜಟ್ಟಿ ಗರೆನಲು | ॥೧೭॥ 


ಕಿತ್ತಲಗ ಕೊಂಡಾರ್ದು 

ಕುತ್ತುಕುತ್ತಿವದಿರನು 

ತತ್ತಣದಲ್‌ದು ಹರಹಂ ಹರಹೆನಂತ್ತಂ 

ನೆತ್ತರಿಂದೋಕುಳಿಯ 

ಸುತ್ತಿಯಾ"ಡೆಂ!ದೆನುತ 

ವಂತ್ತಿ ಮೂದಲಿಸುತಿರೆ ಭೇತಾಳಮಾಲೆಗಳು > noe 


ವಯೂಳೆಯಂ ವಂಂಜ್‌ಯಂಳೆಕ 

ರುಳನಂ ಕರವಾಳದಿಂ | 

ಸೀಳ್ದುಸಿಡಿಲಂತೆ ಹೊಡೆಬಲ್ಲಡಿಗಳಿಂ 

ಶೂಲದಿಂ ತಿವಿದೆತ್ತು 

ಕೀಳು ತಲೆಗಳ ಮೆಟ್ಟಿ | | 

ತಾಳಿಸಿ ಮೂವರಡಗುಮನೆನೆಪಿಶಾಚಿಗಳು . ॥೧೯॥ 


ಕಾಡಾನೆಗಳ ತನುವ 

ನೀಡಿಜ್‌ಯೆಯಂಂ ಒಂಡು | 

ಕಾಡೆಮ್ಮೆಗಳು ಬಂದರ ಹೊತ್ತೆತ್ತೆಯಂಂ 

ಕೋಡಂ ಕತ್ತಲಿಸೆಯುಂ 

ಕೂಡಿ ಶಾರ್ದೂಲಂಗ | | 

ಳಾಡೆಯುಂ ಕೇಸರಿಗಳು[,]0ಗಜಟಿ ಗರ್ಜಿಸಲು - ॥೨೦॥ 


ಕಾಳ್ಗಿ ಚ್ಚು ಸುತ್ತುರಿಯೆ 

ಹೇಳೆ, ಬ ತಾಗುತಿರೆ .. 

ಬಾಳ್ಕೂಡೆ ಹೊತ್ತು ತಿರಲವೆಯವಮನು 

ಗುಳ್ಳುಗುಳ್ಳನೆ ನುಂಗಿ 

ನಿಳ್ಳುತಿರೆ ಭೂತರತಿ 2 

ತಳ್ಳೈಸೆ ಬಂದು ಬೇತಾಳ ಮಾಳೆಗಳ್ಳೆದೆ | ॥೨೧॥ 


TRE (ಖ) 


೯೮ 


1, 


ಕಾದ ಲೋಹದ್ರವದಿ 

ನೀ ದಶಾಸ್ಯನನೈದೆ 

ಕಾದೆಣ್ಣೆಯೊಳು ವಿಭೀಷಣನ[ನ]ದ್ದು 
ಕಾದಮಳಲಿಂದವರಾ 

ಪಾದವಂಸ್ತೆಕಮೀಗ 

ಳಾದಂ ಗುಡಿಸು ಕುಂಭಕರ್ಣಂಗೆನುತ್ತಿರಲಂ 


ಅಮರೋಪಸರ್ಗವಿಂದು 

ತವಂಗಂದೆಂಬಂತೆ 

ಯಂಮಂಳಿನ ಮನೋವೃತ್ತಿಗಳು ಮೂವರುಂ 
ಅಮರಗಿರಿಯಂದದಿಂ 

ದಮವಮ ಚಳಿಯದೆ ರ್ದ 
ರಮರರಾಗಸದೊಳಗೆ ಹೋಯೆಂದೆನಲ್ಕೂಡೆ 


ಆರದೀವುಪಸರ್ಗ 

ಆರು ಮಾಡುತ್ತಿರ್ದ 

ರಾರು ಕೂರ್ತೆಂದು ಮನದೊಳುವಂಣ್‌:ಯರು 
ಮೇರುಗಿರಿಯಂದದಿಂ 

ಧೀರರಾಗಿರ್ದರೆನ 
ಲಾರಳವೊರತ್ನಾಶ್ರವನಸಂತರ*ವಿಕರನಂ' 


ಅನಿಮಿಷಾವಳಿ ತಮ್ಮ 

ಮನಬಂದ ತೆಜದೆ ಲಯ 
ಘನಸಮಯದಂತೆ ಗರ್ಜಿಸುತಿರ್ದೊಡಂ 
ಸೆನೆಯದಂತದನಂತಂ 

ಮನಂಜರಂಂ ವರವಿದೆ, 

ಯನೆ ಪಾಡಿಸುತ್ತಿರ್ದರಚಳಿತ ಪರಾಕ್ರಮರು 


ತನು ಕಂಪಿಸದು ಮನಂ 
ನೆನೆಯದುಪಸರ್ಗಮಂ 
ಜನಿಯಿಸಿದು ಸಂಕರಾಸದ ವಾರ್ತೆಯುಂ 


ರವಿಕನ (ಕ) 


ಕುಮುದೇಂದು ರಾಮಾಯಣ 


॥೨೨॥ 


॥.೨೩.॥ 


॥೨೪॥ 


॥೨೫॥ 


ಕುಮುದೇಂದು ರಾಮಾಯಣ 


ಅನವದ್ಯಮಂತ್ರ ಭಾ 
ವನೆ ಕೆಡದು ಮೂವರ್ಗೆ 
ಯೆನುತ ಮೆಚ್ಚಿದನುವಾದೃಂತನವರ ಧೈರ್ಯಕ್ಕೆ 


ನಿರವದ್ಯ' ಷೋಡಶಾ 

3ಕ್ಷರ ಮಂತ್ರವಶ್‌ವಿದ್ಯೆ? 

ಪರಿಸಮಾಪ್ತಿಯನೈದೆ ನಿರ್ವಿಘ8ದಿಂಕ 

ನಿರಘ ನಿರ್ಮಲ ನಿತ್ಯ 

ಪರವಂಪಾವನ ಸಹಜ 
ವರಚಿಹ್ನರಾತ್ಮಭಾವದೊಳು ಮೂವರುಮಿರ್ದು 


ನಿರವದ್ಯರಂ ಪಂಚ 

ಗಂರುಗಳಂ ಸುರನರಾಂ 

ಬರದನುಜ ವಿನುತರಾ ಪದಕಮಲರಂ 
ಪರಮಪಾವನರನಾ 

ದರದಿಂದ ನೆನೆವುತಂ 

ಸಂರುಚಿರಾಕ್ಷರ ಲಕ್ಷ್ಮಣೌನಾವರ್‌ ಕ್ರವಂದೆ 


ಸಮವಸರಣದೊಳಂ ರವಿ 
ಹಿಮಕರಸಹಸ್ರ ಪ್ರ 

ತಿಮ ಕಾಯಂಕಾಂತಿ ಪಸರಿಸೆ ಜಗದೊಳು 
ವಿಮಳಿನಾನಂತ ಗಂಣ 

ರಮಣರಾಗಿರ್ದ ಜಿನ 


ರಮಲಪದಕಮಲವಂಮಂನೊಲಿದಂ ನೆನೆವುತ್ತಿರಲು 


ಪಂಚಗುರಂ ಚರಣವಂಂ 
ಪಂಚೋಪಚಾರವಿಧಿ 
ಯಿಂ ಪರಮ್‌ವಂಂಗಳ* ಮನೊಲಿದರ್ಚಿಸಿ 


4 ನುಜ ವಿನೂತ ರಾಘವ ಕಮಲ (ಕ) 
ಸುವಿ (ಖ) 

ದಿಂದಾ (ಐ) 

ಪರಮಂಗಳ (ಖ) 


ರೀ 


॥೨೬॥ 


॥೨೭॥ 


॥.೨೮॥ 


1೨೯4 


'೩೦೦ 


ಚಂಚದಂರು ರೋಮಾಂಚಿ 
ಕಂಚಂಕಿರಿರಾತ್ರಂ ವ 
ರಾಂಚಿತರು ಷೋಡಶಾಕ್ಷರಿಯ ಜಪವ:ಂ ತೀರ್ಚಿ 


ಸುರರಂ ಜಯಜಯಮೆನಲು 

ಸುರಿಯೆ ಹೂವಂಳೆಯವಂ 

ದಿರದೆಯಾ ದ್ರುತನವರಗುಣಕೆ ವೆಂಚ್ಚಿ 
ಹೊರಯೀಕೆ ತಂದು ಪರಿ 

ಹರಿಸಿತುಪಸರ್ಗವಾ 

ದರದೆ ಕೈಯೆತ್ತಿಯೆಂದೆನುತಿರ್ದ ಸವಂಯದೊಳು 


ಜಗದ ವಿದ್ಯಾದೇವ 

ತೆಗಳೆಲ್ಲ ನೆರೆದು ಬಂ 

ಡಗಣಿತ ಪ್ರೀತಿಯಿಂದಿಂತೆಂದರು 

ಬಗೆ ಮಿಗದೆ ವಕಾಣದೆನಿ 

ಮಗೆ ನಾವು ಬೆಸಕೆ ದೆ 
ವಗಲದನ್ಯಸ್ತ್ರೀಯರೊಳಂ ನೆರೆದೊಡೆರೆವೆನಲು 


ಪರೆವನಿತೆಯರ ಕೂಡೆ 

ನೆರೆದ ದಿನದೊ[ಳೆ]ನಿಮ್ಮ 
ಪರಿಹರಿಸಿ ಪೋಪೆವಿಲ್ಲದೊಡಿಪ್ಪೆವು 
ಪರಿಹರಿಸದಿರ್ಪುದೆಂ 
ದರವರಿಸದಖ್‌ಪಿ ಮೂ 


ವರನು ಬಲಗೊಂಡು ಪೂಜಿಸಿಯೆಣಗಿ ಬೀಳ್ಕೊಳಲು 


ಆ ಸಮಯದೊಳು ಚಂದ್ರ 

ಹಾಸಮಂ ಗದೆಯುಮಂ 
ಭಾಸುರತರಾತ್ರಿ ಶೂಲಮನಿತ್ತಲು 
ಆಸುರಂ ನಾದೃತನಿ 

ಳಾಸಂಸ್ತುತಂ ರಿಪು 

ತ್ರಾಸಿ ರಾವಣವಿಭೀಷಣ ಕುಂಭಕರ್ಣಂಗೆ 


ಕುಮುದೇಂದು ರಾಮಾಯಣ 


॥೨.೦॥ 


॥೨.(॥ 


1A 


॥೩೨.॥ 


NAVI 


ಕುಮುದೇಂದು ರಾಮಾಯಣ ೩೦೧ 


ಈಯಾಯಂಧಂಗಳ 

ತ್ಕಾಯತಂಗಳು ರಿಪುನಿ 

ಕಾಯಭಯದಾಯಗಳ ನಿಮಗೆ ಕೊಟ್ಟೆಂ 

ಶ್ರೀಯ ಕೆಡಿಸುವ ಪರ 

ಸ್ತ್ರೀಯರೊಳು ನೆರೆದಾಗ 

ವರಾಯವಾಗಿಯೆ ಪೋಕುಮೆಂದು ಪೇಳ್ದೊಲಿದಿತ್ತು ॥2.೫॥ 


ಎಂದು ಮೂವರ್ಗೆ ಮೂ 

ಅಂ ದೇವತಾಯುಧಮ 

ನಂದಿತ್ತು 1ತನ್ನ ಲೋಕಕೆ ಪೋಪುದುಂ 

ಹಿಂದಿತ್ತು ಪಂಚಗುರು 

ವಂದನಾನಂತರಂ 

ಕುಂದಬಂಧುರಕೀರ್ತಿ ರತ್ನಾಶ್ರವನ ಸುತರು BAL 


ವಿವಿಧ ವಿದ್ಯಾಸುಧಾ 

ರ್ಣವ ಪರಾವೃತ್ತರಖಿ 

ಳ ವಿಯಚ್ಚರೇಂದ್ರಶೇಖರ ಚರಣರು. 

ನವಪುರಮನೊಂದನೊ 

ಪ್ಪವ ಕಾಂಚನದ ಪರಿಧಿ 

ಪರಿವಯಿತ ವಿದ್ಯೆಯಂ ವಿರಚಿಸಿದರತಿಬಳರು ॥೩೭॥ 


ವಿಭು ರಾವಣಂ ಸ್ವಯಂ 

ಪ್ರಭವೆಸರ ಪುರಮನದಂ 

ವಿಭವದಿಂದವುರಾವತಿಯಂನಂ -ನಗುತಂ 

ಶುಭತರವೆಂನಲು ಮಾಡಿ 

ತ್ರಿಭುವನ ಜನಸ್ತುತಂ | 

ಪ್ರಿಯ ಎಷ್ಟು ಪದಮನನಂಭವಿಸುತಿರೆ ಸಂಖದಿಂದ NAO 


ಅಂತು ಜನನೀಜನಕ 
ಸಂತತಿವೆರಸು ದನಂಜ 
ಕಾಂತನಾಪುರದಲ್ಲಿ ದಶವದನನಃ 


l. X (ಖ) 


೩೦೨ 


3.1. ಎ6 


ಸಂತಸದಿನಿರ್ಪದ 
ತ್ಯಂತ ವಿಭವಂ ಬೆರಸು 
ಬಿಂತಾಜ್ವರಂ ಸಕಲ ವೆ ರಿಗಳಿಗುದಯಿಸಲು 


ತಂಂಗವಿಕ್ರಮನಹಿತ 
ಭೃಂಗಚಂಪಕನುಸುರ 

ಸಂಗೀತಕ ಪುರಾಚಧಿ! ನಾಥನಿತ್ತಾ 
ಮಂಗಳಯಶಂ ಮಯನ 

ಭಂಗಕೇವೈರಿ ಸಂ 

ಗೀತಗಜೆಯನ್ನಿತ್ತ ವಾರ್ತೆಯಂ ಕೇಳ್ದು 


ತಂದಿತ್ತನೊಲಿದು ನಿಜ 
ನಂದನೆಯನನುಪಮೆಯ 
ಮಂಡೋದರಿಯನಖಿಲಗುಣತಾರ್ಯೆಯಂ 
ಅಂದು ದಶವದನಂಗೆ 

ಸಂದಮಂಗಳವಿವಿಧ 

ದುಂದಂಭಿಧ್ವನಿ ಜಗತ್ತಯವಂನೆತ್ತಂ ಬಳಸೆ 


ಭರದಿಂದ ಕುಂಭಪುರ 
ವರದಧೀಶ್ವರಮಹೋ 

ದರನೆಂಬ ಖಚರಪತಿ ತತ್ತನುಜೆಯಂ 
ಉರಂತರೋತ್ಸವಮೆಸೆಯ 

ಲೆರೆದು ತಂದಿತ್ತನಾ 

ದರದೆ ವಿದ್ಯುದೆ ಸೀಗೆಯಂ ಕುಂಭಕರ್ಣಂಗೆ 


ಜ್ಯೋತಿ ಪ್ರಭಾಂಕವಿ 

ಖ್ಯಾತ ಪುರದಧಿಪನು 

ರ್ವೀತಳನುತಂ ಶುದ್ಧಕಮಲನೆಂಬಂ 
ಪ್ರೀತಂ ವಿಭೀಷಣಂ 

ಗೋತು ತನ್ನಯ ತನೂ 

ಜಾತೆಯಂ ರಾಜೀವಸರಸೆಯೆಂಂಬಳನಿತ್ತ 


1. ಧಿ ನಾದ (ಖ) 


ಕುಮುದೇಂದು ರಾಮಾಯಣ 


"AEN 


॥೪೮೦॥ 


1೪೧॥ 


॥೪೨॥ 


IVAN 


ಕುಮುದೇಂದು ರಾಮಾಯಣ ೩೦೩ 


ಅಂತು ಮೂವರಿಗೆ ಯ 

ತ್ಕಂತ ವಿಭವದಿ ಮದುವೆ 

ಯಂತಾಪುರ ದೊಳುತ್ಸಾಹದಿಂದ 

ಸಂತಸಮನಸುರಜನ 

ಸಂತತಿಗೆ ಮಾಡುತಮು 

ನಂತ ವಿದ್ಯಾಧೀಶರಿರ್ದರತಿ ಮುದದಿಂದ ॥೪೪॥ 


'ಅಂದು!ಮಂಡೋದರಿಗೆ 

ಯಿಂದಗಿಯಖ್‌ಸೆತಿಜನಾ* 

ನಂದನಂ ಮೇಘನಾದನುಮಾಗಲರಿ 

ಸಂದ ರಾವಣನುಮಾ 

ನಂದನರ ವದನಾರ 

ವಿಂದಮಂ ನೋಡಿ ನೆರವಡೆದಂತೆ ರಾಗಿಸಲಂ ॥೪೫॥ 


ಸುತರೀರ್ವರುಂ ಶೌರ್ಯ 

ಯಂತರಾಗೆ ತನಗೆ ಭುಜ 

ದ್ವಿತಯಮಂ ಬೇಜರಡು ಪಡೆದ ತೆಜದಿಂ 

ಪ್ರತಿದಿನಂ ರಾಗಿಸು 

ತ್ತೃತಿ ಬಲಂ ರಾವಣಂ 

ಶತಮನ್ಯುರಿಪುವೊಂದು ದಿನವಧಿಕಲೀಲೆಯಿಂ ॥೪೬॥ 


ಅತುಲಒಬಲನಂನೆಖ್‌ಯೊ 

ರ್ಜಿತ ವಿವರಾನವಂ[ನವಂ]ರ 

ಗತಿಯಿಂದ ಪೋದಪಂ ದಶಕಂಧರಂ 

ನುತಮಹಾ ಶೃಂಗಪ 

ರ್ವತನಿತಂಬದೊಳೊಂದು 

ಶತಪತ್ರಷಂಡಮಂ ಕಂಡನಂಬರೆದಿಂದ 19೭1 


Lx (ಖ) 
2. ಸರತನಾ (ಕ) 


೩೦೪. 


ಪದ್ಮಷಂಡದೊಳಿವರ 

ಪದ್ಮಿನಿಯರೆಂಬಂತೆ 

ಪದ್ಮವದನೆಯರಾಜು ಸಾಸಿರ್ವರು 
ಪದ್ಮಿನೀಜಾತಿಗಳು 

ಪದ್ಮಗಂಧಿಯರಿರಲು 

ಪದ್ಮೆ ವಿದ್ಯುತ್ನ ಫೈ ಭೆಯನಂಗಲತೆ ಮೊದಲಾಗೆ 
ನೀರಾಟಮಾಡುತಿರ 

ಲಾ ರಾವಣಂ ಕಂಡು 

ಧೀರತೆಯನುಳಿದು ಕಡು ಸೋಲ ನೋಡಿ 
ಆ ರಮಣಿಯರ ತಡಿಯ 

ಸೀರೆಗಳನೆಲ್ಲವಂ 

ಭೋರನಾಗಳೆ ವಿದ್ಯೆಯಿಂದಿರದೆ ತರಿ'ಸಿದಂ* 


ಭೀತಿಯಿಂ ಲಜ್ಜೆಯಿಂ 

ಕಾತರತೆಯಿಂ ತಡೆಯ 

ದಾ ತರುಣಿಯರಿಗೆ ತಲೆದೋರುತಿರಲು 
ಆತಂಕದಿಂ ಕಾಪಿ 

ನಾತಗಳು ಪೋಗಿ ವಿ 

ಖ್ಯಾತ ಸುರಸೌಂದರಂಗವರ ತಂದೆಗೆ ಪೇಳೆ 


ಅಂತದಂ ಕೇಳ್ದು ಸು 

ಸೌಂದರೆಂ ಕಡುಮುಳಿದು 

ಸಂದ ಖೇಚರ ಸೇನೆವೆರಸಾಗಳು - 

ಬಂದು ಹಳಚಿದಡೆ ಕಡು 

ಪಿಂದ ದಶ*ಕಂಧರಂ | 
ಸಂದ ಮೈಗಲಿ ನಾಗಪಾಶದಿಂ-ಕಟ್ಟಿದಂ 


1. ಸೆ (ಖ) 
2. ರಥಂ (ಕ) 


ಕುಮುದೇಂದು ರಾಮಾಯಣ 


॥೪೮॥ 


॥೪೯॥ 


೫0೦॥ 


॥೫೧॥ 


ಕುಮುದೇಂದು ರಾಮಾಯಣ ೩೦೫ 


ನಾಗಪಾಶದೊಳೆ ಬಿಗಿ 

ದಾಗಳೇಕಟ್ಟೆ ಬೆಂ 

ಡಾಗೆ ಸುರಸೌಂದರಂ ನಿಜಸುತೆಯರಂ 

ಆಗಳಂತಿತ್ತು ನತ 

ನಾಗೆ ರಾವಣ ಮಗುಳ್ಹು 

ಬೇಗದಿಂದಾಕೆಯರುವೆರಸು ತನ್ನಯ ಪುರಕೆ" ॥೫೨॥ 


ಎಜಕೆ ಮೂಡಿದ ಹುಲ್ಲೆ 
ವಜಯೆನಲುಭೀತಿಯಿಂ 
ಗಜ ಸೋಂಕದೋಡಿ ಸುರಪತಿಗೆ ಪೋಗಿ 
ಖೌಪಿದಂ ತಾಂ ಬಂದ 
ತೆಜನೆಲ್ಲಮಂ ರಣದೊ 
ಳಅಸಿದು ರಾವಣನೊಡನೆ ಸೈತೆ ಪೋಪವನಾರು 1೫೩॥ 
3ಇರಲು? ಕಿಷ್ಕಿಂಧ ಪುರ 
ವರಮನಸುರಾಧಿಪಂ 
ಭರದಿರೀಕ್ಷಜಸೂರ್ಯಜರಿಗೆ ಕಾದು 
ಮರಳ್ದು ಲಂಕೆಗೆ ಪೋಗಿ 
ವರ ಪಿತೃಪಿತಾಮಹರ 
ನಿರೆ ಕರೆಸಿ ಸುಖದಿನಿರಲಿತ್ತ ಕಪಿವಂಶದೊಳ್‌ ೫೪॥ 


ಬಲಿಮುಖ ಕುಲಾಧಿಪತಿ 

ಲಲಿತಯಶಸೂರ್ಯಜನ 

ಲಲನೆಯೆನೆಪರದು ಮೂಲ್ಯುದೇವಿಗೆ 

ಬಲಯಂತರನಾತ್ಮಕುಲ 

ತಿಲಕರಂ ಪಡೆದಳು 

ಜ್ವಲತೇಜರಂ ಬಾಲಿಸುಗ್ರೀವರಂ ಸುತರ 12% 


1. + ಪೋಗೆ (ಖ) 
2. ಇದಕೆ (ಖಗ) 
$A SPA 


೩೦೬ 


ಕುಮುದೇಂದು ರಾಮಾಯಣ 


ನಿರುಪಮ ಶ್ರೀ ಪ್ರಭೆವೆ 

ಸರ ಸುತ ತನುಜೆಯಂ 

ಭರದಿಂದ ಪಡೆಯಲಿಂತೀ ಮೂವರಂ 

ಧರೆಯೊಳಗೆ ಬೆಳೆದು ಸುರು 

ಚಿರನುಭುವನಶ್ರೀಯ 

ನುರು ಮುದದಿ ತಳೆದು ಸಂಖಮಿರಲು ಕಿಷಿ ೃಂಧದೊಳು ॥೫೬॥ 


ಅಲಘುಬಲರಂ ಯಶೋ 

ನಿಲಯರಂ'ಯಕ್ಷ!ಜನ 

ಕುಲವನಿತೆ*ಕನಕಲತೆಯುಂ ಕ್ರಮದೊಳು 

ನಳನೀಲರಂ ಪಡೆಯೆ 

ಬೆಳೆದವರು ಯೌವನವ 

ತಳೆದರೇಳಿಸಿ ಸಕಳ ಖಚರಕುವರಿಯರೆ ದೆ ॥೫೭॥ 


ಬಾಲಿ ಗುರುತರ ರಾಜ್ಯ 

ಲೀಲೆಯಿಂ ದಯೆಗೆ ದು 

ಆ ಲೋಕ ಹೊಗಳೆ ಸೂರ್ಯಜನರ್ಥಿಯಿಂಂ 

ಪಾಲಿಸಿ ತಪೋರಾಜ್ಯ 

ಲೀಲೆಯಿಂ ಬಳಿಕ ಮೋ 

ಕ್ಷಾಲಯಮನೈ ಹಔಿದಂ ದನಂಜಕ್ಷಜಂಬೆರಸಂ ॥೫೮॥ 


ಇತರರಂ ಗೆಕಲುತಕಮೂ 

ಶ್ರಿತರ ರಕ್ಷಿಸುತ ತಪೋ 

ರ್ಜಿತ ಯಶೋಲತೆ ದೆಸೆದೆಸೆಗೆ ಬಳಯಿಂಸಿ 

ಅತಿಬಲಂ ಬಾಲಿಯಧಿ 

ಪತಿಯಕಾಗಿಯೆವಂಗೆ ವಿ 

ಶ್ರುತ ತೇಜನಂಬರಚರಾಧೀಶನಾಗಿರ್ದು Bia 


ಕುಮುದೇಂದು ರಾಮಾಯಣ ೩೦೩ 


ಹಲವು ಮಾತೇನುವೈ 

ಗಲಿ ಚರಮತಮವನುಳ 

ಬಲನ ಖಂಡಿತಪರಾಕ್ರಮ ತುಂಗನು 

ಬಲಿಮುಂಖಕುಲಕ್ಕೆ ತಾಂ 

ತಿಲಕನಾಗಿರ್ದನಾ 

ಕುಲದೊಳಾತನ ಗಂಣಗಳನೆಣಿಸಿ ನೆಜಕವರಾರು 8೭೦॥* 


ಇದಿರಿಲ್ಲ ತನಗೆ ಲೋ 

ಕದೊಳೆಂಬ ಮದದೆ ಬಂ 

ದಿದಿರಾಂತು ದುಂದುಭಿಗಳೆಸೆವುತಿರಲು 

ಕದನದೊಳು ಕೊಂಡದಿ 

ರದೆ ತಾಗೆ ತತ್ಸುತರ 

ಬಿದಳದವನುಮನಂತಕನ ಮುಖಕೆ ಸಲಿಸಿದನಂ ॥೬(೧॥ 


ಜಿನಪತಿಗೆಯಖಂ ಜೈನ 

ಮುನಿಪತಿಗಳಿಗೆ ತಾನು 

ವಿನತನಪ್ಪೆಂ ಪೆಜಗಾಂಗೆನೆಂದು 

ವಿನುತ ಪ್ರತಿಜ್ಞೆಯಂ 

ಜನಜನಿತವೆನೆ ತಳದು 

ಘನವಿಭವನಿರಲೊಂದು ದಿನವಿತ್ತಲತಿಮಂದದೆ ॥೭೨॥ 


ಅನುಪಮ ವಿಭವೆ ಬಾಲಿ 

ಯನಂಜೆಯಂ ಶ್ರೀ ಪ್ರಭೆ 

ಯನನುನಯದೆ ಬೇಡಿಯಟ್ಟಲು ದಶಮುಖಂ 

ಅನಂಜಸುಗ್ಗೀೀವನುವಂ 

ನನಿತುಮಂ ಹಿತವಂಂತ್ರಿ, 

ಜನಸಮೂಹವ ಬರಿಸಿ ಮಂತ್ರಾಲೋಚನೆ ಮಾಡಿ ॥೭೩.॥ 


ಕುಲದೊಳಂ ಸಿರಿಯೊಳಂ 
ದಲದೊಳಂ ಬಲದೊಳಂ 
ಕಲಿತನದೊಳಂ ಸಕಲ ವಿದ್ಯೆಗಳೊಳಂ 


*೬೧ ರನಂತರ ೬೦ ಬಂದಿದೆ (ಗ ದಲ್ಲೂ ಹಾಗೇ) 


೩೦೮ 


ಕುಮುದೇಂದು ರಾಮಾಯಣ 


ಇಳೆಯೊಳಧಿಕನುಧರ್ವ 
ದೊಳಗೆ ತಸ 1 ರನಲ್ಲ 
ಕೊಳಂಕೊಡೆಯ ಮಾಳ್ಬುದನುಚಿತವಾತನೊಳು ನಮಗೆ MAS 


ಅನುಜೆಯಂ ಕುಡಲೊಡನೆ 

ದನಂಜೇಂದ್ರನಧಿಕ ನಾಂ 

ಎನತನಾಗಲೆವೇಳ್ಳು ಕುಡದಿರ್ದಡೆ 

ದನುಜಕಪಿಕುಲದ ಘನ 

ವನಿಸಿರ್ದಪಂ ಕುಲ 

ದನು ಬಂದವೆನ್ನಿಂದ ಪೋಕುಮೆಂದಿಂತೆಂದು ೭೫॥ 


ಕಂಡೆ ಕೂಸನಾತಂಗೆ 
ಪೊಡವಡಲೆವೇಳ್ಕು ಕೊಡ 
ದಡೆಯುದ್ಧಮಕು R ಕಾದಿದೆನಾದೊಡೆ 


ಕಡುಗಲಿತನದೊಳಾದ 

ಕಡುಮುಳಿಸಿನಿಂದೆ ದೆ 

ಕಿಡುಗುವೆಂರಡುಂ ಕುಲದ ಹ[ಲ]ವು ಕಾಲದ ಪ್ರೀತಿ ॥೬೬॥। 
ವ್ರೃತಭಂಗವಮಾಗದೂ 


ರ್ಜಿತಕೀರ್ತಿ ಮಸುಳಿಸದು 

ಯತಿಯಾದೆವಿಂದು ತಖ್‌ಸಂದಂ ಮನದಿಂ 

ಎತತ ಸಂಸ್ಕೃತಿಲತೆಯ 

ನತಿವೇಗದಿಂ ಕಿಳಲು 

ಮತಿಯ ತಂದಂ ಬಾಲಿ ವೂಲೋಕ ಹೊಗಳಿ ಸನಂ ॥೬೭॥ 


ಅಂತು ಸುಗ್ರೀವನಂ 

ಸಂತೈಸಿ ರಾಜ್ಯದೊಳು 

ಸಂತತಂ ತಳೆದಂ ತಪೋರಾಜ್ಯಮಂ 

ಕಂತುವಂ ಗೆಲಿದು ದಿಗು 

ದಂತಿ ದಂತಾವಳೀ 

ತಾಂ ತನ್ನ ಕೀರ್ತಿಯಂ ಕೀರ್ತಿಮುಖಮಂ ಮಾಡೆ ॥೬೮॥ 


ಕುಮುದೇಂದು ರಾಮಾಯಾಣ ೩೦೯ 


ಇತ್ತ ಸುಗ್ರೀವನೊಲಿ 

ದಿತ್ತು ತನ್ನನುಜೆಯಂ 

ಮತ್ತೇಭಗಮನೆಯಂ ಶ್ರೀಪ್ರಭೆಯನು 

ಮತ್ತೆ ರಾವಣಿನೊಲಿದಂ 

ವರ್ತತೆಯನುಳಿದೊದವೆ 

ಚಿತ್ತೋತ್ಸವಂ ತನ್ನ ಪುರದೊಳಿರ್ದಂ ಸುಖದೆ ॥೬೯॥ 


ಲೀಲೆಯಿಂದೊಮ್ಮೆ ನಿ 

ತ್ಯಾಲೋಕಪುರದನಿ | 

ತ್ಯಾಲೋಕಪತಿ ಸತೀಶ್ರೀದೇವಿಗೆ 

ಬಾಲೆ ರತ್ನಾವಳಿ ಸು 

ಲೀಲೆಯದ ೈವಿಸೆ ಕೇ 

ಛ್ಹಾಲತಾಂಗಿಯ ಮದುವೆನಿಂದಿತ್ತಲರಸುಪತಿ ॥೭೦॥ 


ಬರುತ್ತೊಮ್ಮೆ ಕೈಲಾಸ 

ಗಿರಿವರದ ಶಿಖರದೊಳು 

ವರಬಾಲಿಮುನಿಪತಿಯ ಮೇಲೆ ನಡೆಯೆ 

ತೆರಳದಿರೆ ದಶವದನ 

ನುರು ಪುಷ್ಪಕವಿಮಾನ 

ಪಿರಿದು ಕೌತುಕದಿಂದೆಯತೀಂದ್ರನಂ ಕಂಡು ॥೭೧॥ 


ತನ್ನ3ನುಜೆಯಂ ಬೇಡಿ 

ಮುನ್ನೆನಗೆ ಕುಡದೆ ಭಯ 

ದಿಂ ನೋಡಿ ತಾಂ ತಳೆದು ದೀಕ್ಷೆಗೊಂಡಂ 

ಇನ್ನು ಮುನಿಸನುಳಿಯ 

ನಿನ್ನೊಳೀಗಳು ಮತ್ತೆ 

ಎನ್ನೀವಿಮಾನಮಂ ಸಂಧಿಸಿದನೆಂದೆಂದು | nu 


ಈ ಮುನಿಯನೀಗಳಿಂ 
ತೀ ಮಹೀಧರ ಸಹಿತ 
ಲಾಮಹೋದಧಿಯ ಮಧ್ಯದೊಳಿಕ್ಕುವೆಂ 


1. ತನುಜೆ (ಕ) 


೩೧೦ 


ಕುಮುದೇಂದು ರಾಮಾಯಾಣ 


ಈ ಮಾತು ಪೆಳಭೂವಿಂ 
ಗೀಯೆ ಪೊಪತಂಮಾಳ್ಸೆ 
ನಿನಗಿಹುಯಪವಣನನೆಂದತಿ ಕ್ರೋಧದಿಂ ೭೩.॥ 


ಗುಡುಗುಡಿಸೆ ಕೋಪಾಗ್ನಿ 

ಪೊಡವಿಗವತರಿಸಿ ಸಲೆ 

ಪಡೆದು ವಿದ್ಯೆಯನನೆ ತಾ ಭುಜಗಳಿಂ 

ಕಡೆಗಣಿಸದಾಗಿರಿಯೆಂ 

ತಡೆಯದೆತ್ತಲು ವೇರಿ 

ಮಂಡುಹ ಬಾಷ್ಟಾಸಿದನದಿರೆ ಕುಲಗಿರಿ'ಗಳೆ ದೆ! ॥೭೪॥ 


ಅತಿಬಲಸಹಸ್ರದೇ 

ವತೆಗಳುವೆರಸು ಗಿರಿಯ 

ನತಿ ಭಯದಿನೆತ್ತಲೆಂದಸುರಾಧಿಪಂ 

ಚತುರಾಬ್ದಿ ಕದಡೆ ದಿಕ್ಬಾಳ 

ತತಿಯಳವಳಿಯೆ ದಿಗು 

ಪತಿ ಸಂದು ಬೆಂದಂ ಕಳಲೆ ಮುಂಳಿದಾರುತುಂ ॥೭೫॥ 


ಇಳೆಯದಿರೆ ಬಿಡಿಸಿ ತಾ 

ಮೊಳಕಾಲ್ಗೆ3 ತಂದು ಹೆಗ 

ಲಳದಿಗೊಯ್ಯನೆ ತಂದು ದಶಕಂಧರಂ 

ಬಳಹಸ್ತದಿಂ ತಳೆಯೆ 

ಕೈಲಾಸಗಿರಿ ಬೆಳು 

ಗೊಡೆಯಾಯ್ತೆಂಬಂತಿರೆದ್ದುದಸುರೇಂದ್ರಂಗೆ ॥೭೬॥ 


ಭರದಿಂದ ಕೆ ಲಾಸ 
ಗಿರಿಯನಿಂದೆತ್ತಿ ದಶ 
ಶಿರದಿ ಗಿರಿಯದ ಬಾಲಿಮುನಿಪನಜ೨ದಂ 


1 ಯೆ (ಕ) 
2. % ತಾಂ (ಖ) 


ಕುಮುದೇಂದು ರಾಮಾಯಣ ೩೧೧ 


ವರಚೈತ್ಯಗೇಹಂಗ 
ಳುರು ಶೋಭೆ ಕಿಡುಗುಮೆಂ 
ದಿರದೆ ಚರಣಂಗುಷ್ಕದಿಂ ಮೆಲ್ಲನೊತ್ತಿದಂ ॥೭೭॥ 


ಅಂತಾಗಿರಿಯು ಮುನ್ನಿ 

ನಂತಾಗುತಿರೆಯಸುರ 

ಕಾಂತನಳವಳಿದು ಬಾಯ್ಕಿಟ್ಟ ) ಳುತಿರೆ 

ಇಂತಾದ ರಾವಣನ 

ಕಾಂತೆಯರು ಬಂದು ಮುನಿ 

ಕಾಂತನ ಪದಾಂಬುಜಕೆಜಗಿ ಶೋಕವಾರ್ತೆಯನು ॥೭೮॥ 


ಅವರೋಧ ಕಾಂತೆಯರು 

ಸವಿನಯದಿ ಬಂದೆಜಗಿ 

ಯಂವನಂ ಸವಂಂ ಕಾವುದೆಂದೆಂಬುದುಂ 

ಭುವನನುತ ಬಾಲಿಮುನಿ 

ಯಂಿಚಲಿತ ಕರುಣದಿಂ 

ಪ್ರವರ ಚರಣಾಂಗುಷ್ಕಮಂ ಮೆಲ್ಲನೆತ್ತಿದನು ॥೭೯॥ 


ಆವರಿಸಿ ಕರುಣರಸ 
ರಾವಂ ಮೊದಜ್‌ದಂದಜ್‌ಂ 
` 3ರಾವಣವೆಸರತಾಳ್ವಿ ದಶಕಂಧರಂ* 
ಹೇವಳಿಸದೆ ತಂದು 
ಪಾವನ ಜಿನೇಂದ್ರಗೆ 
ಆವಳಿಯ ಬಲಗೊಂಡು ಪೂಜಿಸಿ ವಿನತನಾಗೆ | ॥೮೦॥ 


ಬಂದು ಬಾಲಿಮುನೀಂದ್ರ 
ವಂದ್ಯ? ರಂ ತಾ ಕಂಡು 
ವಂದನೆಯ ಮಾಡಿಯಚಲಿತ ಭಕ್ತೀಯಿಂಂ 


1. ರಾವಣಹಸ್ತವೆಂದು ಮಾಡಿದ ವೀಣೆಯಿಂದ ಹೇಳಿ (ಕ) 
2. ವೇಂದ್ರ (ಖ) 


೩೧೨ ಕುಮುದೇಂದು ರಾಮಾಯಣ 


ಮುಂದೆ ತಾನತಿಮಂದದೆ 
ಸಂದ ರಾವಣಹಸ್ತ 
ವೆಂದು ಮಾಡಿದ ವೀಣೆಯಿಂದ ಕೇಳಿಸುತಿರ್ದ ॥೮೧॥ 


ಸೊರೆಯೊಳಳವಟಿ ರ್ದ 

ಸುರಂಚಿರ ಶ್ರುತಿಯ ಬಂ 

ಧಂರತರದ ಮಂದ ್ರಿವಂಧಂರಸ್ಮಾನವಂಂ 

ವರಜಾವಿತತಿಯಳಂ 

ಕರಣಿ ಮೂರ್ಛನೆಸ್ಥಾನ 

ವೆಸೆದಿರ್ದಸೂಳು ಕ್ರಮಮುಂ ಬಾಜಕಸುತಿರ್ದ 8೮೨॥ 


ವಳಿ ವಹಣಿನಂಂಪುಪಂ 

ಜಳಭಾಯಿಯನು ಜಾಯಿ 

ಸುಳಿತಿರಿಪುವ ಕಾಲಂ ಗೀತಂಗಳೆಸೆಯೆ 

ಪುಳಿಪತ್ರ ಬಂಧಸಂ 

ಕಂಳನೊಯಂರವಕಾಗಿ 

ಲಲಿತ ಭಕ್ತಿಯೊಳು ದಶಕಂಧರಂ ಪಾಡುತಿರೆ ॥೮೩॥ 


ಧರಣೀಂದ್ರನಜ್‌ದು ನಿಜ 

ಹರಿಪೀಠಕಾಪದಿಂ 

ತ್ವರಿತವೈತಂದಸುರಪತಿಗೆ ಮೆಚ್ಚಿ 

ಧುರದೊಳತಿ ಬಳರುಮಂ 

ಭರದಿಂದ ಭೇದಿಸಲು! 

ವರಶಕ್ತಿಯಂ ಕೊಟ್ಟನನುಪ[ಮ]* ಪಿ ಶ್ರೀತಿಯಿಂ ॥೮೪॥ 


ಕುಡೆ ನಿಶಿತ ಶಕ್ತಿಯಂ 
ಪಡೆದು ದಶಕಂಧರಂ 
ತಡೆಯದಾಮುನಿಯ ಬೀಳೊ _ಂಡು ಮುದದಿಂ 


1. + ಗೆಲುವ (ಖ) 
2. ನು (ಖ) 


"ಕುಮುದೇಂದು ರಾಮಾಯಣ 


ಪೊಡವಟ್ಟು ಫಣಿಪತಿಗೆ 
ತೊಡರ್ದ ಭಕ್ತಿಯೊಳು ತಾಂ 
ನಡೆತಂದನತಿ ಹರುಷದಿಂದ ಲಂಕಾಪುರಕೆ 


ಖರನಿತ್ತ ಲಂಕೆಯೊಳ 

ಗಿರೆಯಸಂರ ಪತಿಯಂನಂಜೆ 
ಬೆರಸಂವಾಕೆಯೊಳು ವರ್ತಿಸುತವಿಂರ್ದಂ 
ಪುರದಿನಿರಲಣ್ಮದತಿ 

ಭ!ರ!ದಿಂದ ಕೊಂಡೊಯ್ದ 


ನಿರದೆ ವುದದಿಂ ಚಂದ್ರ*8ಮಂಖಿಯನಂಬಂಜನಖಿಯ 


ಖರದೂಷಣರ್‌ ವಿಯ 

ಚ್ಚರ ಬಲಸಹಿತ ಪೋಗಿ 

ಭರದಿ ಪಾತಾಳಲಂಕೆಯನು ಪೊಕ್ಕು 
ಇರದೆ ಚಂದ್ರೋದರನ 
ನರವರಿಸದಾಜಿಯೊಳಂ 
ವಿ[ರ]ಸನಮನೈದಿ ಸುಖದಿನಿರ್ದರಂತಲ್ಲಿ 


ದಶಮಂಖಂಗಂ ಮುನ್ನ 

ವಶವಲ್ಲದನ ಕಾದಿ 

ದಶಸನಮನೈದೆ ಕರಿಚಂದೊ ೀದರಂ 

ದೆಸೆಗೆಟ್ಟು ತಚ್ಚಮೂ 

ವಿಸರಮಾತನ ಸತಿಯ 

ನೆಸೆವ ಗರ್ಭಿಣಿಯನನುರಾಧೆಯಂ ಕೊಂಡೊಯಶ್ಚಿ 


*ಅಂತಾಕೆ ಪೋಗಿಯೇ 
ಕಾಂತದೊಳು "ನವಮಾಸ 
ದಂತ್ಯದೊಳಂ ಬೆಸಲಾದಳಮಳ ಬಳನಂ 


ಯ (ಕ) 
ನ (ಕ) 


Ne) 


ಏಕಾಂತದಳ ಪೋಗಿಯಂ ಕಾಂತೆ (ಖ) ಏಕಾಂತದೊಳ ಪೋಗೆಯಂತಾಕೆ (ಗ) 


೩೧೩ 


॥ಲ೫॥ 


॥೮೬॥ 


॥೮೭॥ 


॥೮೮॥ 


೩೧೪ 


1. 
2. 


ಇಂತೀ ವಿರಾಧಿತನ 
ನಂತತ್ತ ಲಂಕೆಗ 
ತ್ಯಂತ ವಣದದಿಂ ಬಂದು ಕೇಳ್ಲ ನದನಸುರೇಂದ್ರ 


ಕೇಳ್ದು ಕಡುಮುಳಿದು ತಾಂ 

ತಾಳ್ಲಿ ಕೋಪಮನೆತ್ತ 

ವೇಳ್ಕು ಖರದೂಷಣರ ಮೇಲೆ ನಡೆಯೆ 
ಪೇಳ್ದು ನಯಮಂಂ ನಿರಿಸಿ 
ದರ್ಗೆಯ್ತವೆರಸುವಿಧಿ 

ಬಾಳ್ವುದಂಂ ನಿನ್ನನಂಜೆ ಬಾಳ್ವುದನಂಚಿತಮೆಂದು 


ಅನಂರೆಕ್ಟನಾತನೆ 

ನ್ನನಂಜೆಗಾಂ ಬಗೆ!ಯೆ'ಮೈ 

ದಂನನೆನಗೆ ಮುನ್ನ*ಲುಂ* ಮತ್ತೀಗಳು 
ಎನಗೆಡರ್ವ ಚಂದ್ರೋದ 

ರನ ಕೊಂದನಾತಮೆ 

ಚ್ಹೇತ ವಕಾಳ್ಸೆನಾಂ ಮಂಳಿವುದುಂ ಪಾಳಿಯಲೆಂದು 


ಮರಳು ಲಂಕೆಯ ಪೊಕು ಗೆ 
ಪರಮಾನುರಾಗದಿಂ 

ದರಿಗಳೊಳು ಕಪ ಶಮಂ ತರಿಸಿಕೊಂಡು 
ಬಿರುದಿನತಿಬಳರೆ ದೆ 

ಚರಣಕಮಲಕೆ ಟಿಗೆ 

ಸುರುಚಿರ ವಿಳಾಸದಿಂದಿರಲು ತತ್ಪುರದಲ್ಲಿ 


ಭರದಿ ವಿದ್ಯಾಲೋಕ 
ಪುರದ ನಿತ್ಯಾಲೋಕ 
ನರಸಿಗೆ ಶ್ರೀಪ ್ರಭೆಗೆಯುದ್ಭ ವಿಸಿದಾ 


ವೊಡಂ (ಖ) 
x (ಖ) 


ಕುಮುದೇಂದು ರಾಮಾಯಣ 


MEE 


HO 


॥೯'೧॥ 


॥೯೨॥ 


ಕುಮುದೇಂದು ರಾಮಾಯಣ ೬೧೫ 


ಅರಸಿ ರತಾ ವಳಿಗೆ \ 
ತರದಿನಾದರ್ವಹೋ 
ದರನು ಮತಿರಾಯರನುಪಮಸುತರು ಬಲಯುತರು ॥೯೩॥* 


ಸುರಸೌಂದರನ ಮಗಳು 

ವರ ಪದ್ಮೆಯೆಂಬ ತ 

ನ್ನರಸಿ ನವಮಾಸಾವಸಾನದಲ್ಲಿ 

ನರಲೋಕ ಭೀಷಣರ 

[ರ]ರೆ ಪಡೆಯೆ ಸಂಭ್ರಮದೆ 

ನರಕಾಂತಕನನತಿ ಪರಾಕ್ರಮನನು ॥೯೪॥ 


ವಿದ್ಯುತ್ನ ಫಿ ಭೆಯಂಮಖಿಳ 
ವಿದ್ಯಾಯುತನನವದ್ಕ 
ಭೇದ್ಯನಂ ರಿಪುಭಯಂಂಕರ ಚರಿತನಂ 
' ಹೃದ್ಯನಂ ಶೌರ್ಯನನ 
ವದ್ಮನಂ ಪಡೆದಳತಿ 
ಚೋದ್ಮಮೆನೆ ದೇವಾಂತಕನ ವರವಿಭೀಷಣನ ೯೫॥ 


ವೀರನನಶೋಕಲತೆ 

ಪೌರುಷ್ಯನೆಂಬನಂ 

ಧಾರಿಣಿ ವಿನೂತನಂ ಸುತನ ಪಡೆಯೆ 

ಆರಿನ್ನುಯೆನಗೆ ಪಡಿ 

ವೈರಿಗಳೆನುತ್ತಲಸ 

ರಾರಿದಿರ ದಶಕಂಧರಂ ಹರುಷವಾಾಗಿರಲು ೯೬ 


ಇವರು ಮೊದಲಾದರಂ 

ಕುವರರಂ ಪಡೆದು ತ 

ನ್ನವರೋಧ ಕಾಂತೆಯರು ಕ್ರಮದಿಪಡೆಂ್‌ಂ 

ಭುವನರೆಲ್ಲಂ ತನಗೆ 

ಸವಿನಯದಿನೆಣಗೆ ದಾ 

ನವ ಚಕ್ರದಾರ ಸುಖದಿಂದಿರಲು ಲಂಕೆಯೊಳು NF 


* ಖ ಪ್ರತಿಯಲ್ಲಿ ಈ ಎರಡು ಪದ್ಯಗಳಿಲ್ಲ ; ಗ ದಲ್ಲಿ ಇವೆ 


ರಾಗ : 
ಪಲ್ಲವ ॥ 


| 


ಹದಿನಾಲ್ಕನೆಯ ಸಂಧಿ 
ಶ್ರೀ ವೀತರಾಗಾಯ ನಮಃ 


ಫಳಮಂಂಜರಿ 


ವನನಿಧಿಯನಂತ್ತರಿಸಿ ವಜ್ರಪರಿಧಿಯನೊಡೆದು 
ದನಂಜಸುತನಂ ಕೊಂಡು ಬನವನೋಡದೆ ಕಿತ್ತು 
ಜನಕಸುತೆಗುಂಗುರಮನಿತ್ತು ಪುರಮಂ ಸುಟು )ಿ, ಚೂಡಾಮಂಣಿಯ 
ಕೊಂಡು ಹನಂಮ ಬಂದ ॥ 
ಶ್ರೀಪರಮಪುರಜಿನಾಜಿತಶಂಭವಭಿನಂದನ 
ಪಾಪಹರಸುಮ ಪದ ಒಸುಪ್ಪ ್ರಿಭಂಸುಪಾಶ್ವ ೯ ಜಯ 
ರೂಪ ಚಂದ್ರಪ 3 ಭಸುವಿದಿ ಶಿವಶಕಿ ಯಾಂ ವಾಸುಪೂಜ್ಯ ವಿಮಳನಂತಾ 
ಭೂಪತಿ ಕುಲೋದ್ಧ ರಣ ಧರ್ಮ ಜಿನಶಾಂತಿನಿ 
ರೇವಣ ಮುನಿಸುವ್ರತಿಸಭವ 
೨ಪಹರ ನಮಿನೇವಿಂ ಪಾಶ ಸನ್ಮತಿ ಜಿನರು ಸಲಹಲಿಸಕಲ 
ಭುವನವಿನಯ ಜನವಾ 8೧॥ 


ಶ್ರೀರಮಣನಸುರ ಕಾಂತಾರದಾವಾನಳನುಂ 

ದಾರ ಸ ಸುರಯಾಜನಾಸ್ಥಾನ ಮಂಟಪವಂಧ್ಯ 

ಚಾರುಸಿಂಹಾಸನದೊಳಿರ್ದ ಬಳಸಿದ ಕಿ ಜರನನುನಯದಿ ನೋಡಿ 

ಆರಿಲ್ಲಿ ಲಂಕಾಪುರಕ್ಕೆ ಬಲುಪಿಂ ಪೋಗಿ 

ಧಾರುಣೀಸುತೆಗೆನ್ನ ಕೆ ಯ ರವಿಮಂಡಲದ 

ಚಾರುಮಂದ್ರಿಕೆಯಿತ್ತು ಚೂಡಾವಃಣಿಯ ಕೊಂಡು ಬಪ್ಪಭಟರೇಳಿಮೆನೆ 
ಕುಮುದಚಂದ್ರ ॥೨॥ 

ಈಶ್ವರನ ಭಾಳಲೋಚನವನೆಯ್ದಿ ದರುಂಟೆ 

ವಾಸುಕಿಯ ಹೆಡೆಯ ಮಾಣಿಕವ ತೆಗೆದವರುಂಟೆ 

1೪ ಸುರದ! ಸಿಡಿಲಪಿಡಿದವರುಂಟೆ ಸಿಂಹದ ದಿವಾಸಮಂ ಪೊಗುವರುಂಟಿ 


1. ವಾಸುಗಿಯಸುರದ ( 5) 


ಕುಮುದೇಂದು ರಾಮಾಯಣ ೩೧೬ 


ಈ ಶರಧಿಯಂ ದಾಂಟಿ ಲಂಕಾಪುರಕೆ ಪೋಗಿ ` : 

ಯಾ ಸೀತೆಗುಂಗುರವನಿತ್ತು ಬರ ಹೇಳಿದನು 

ದಾಶರಥಿಯೆಂದು ಬಿರುದಿನ ಕಪಿಧ ರಂದು ನೆಲನ ಬರೆವುತ ಮೌನ 
ಗೊಂಡಿರ್ದರು ॥೩॥ 


ನಳ ನೀಲ ಸುಗ್ರೀವ ಬಲಭೀಮ ಬಾಹುಲಿಕ 

ಕುಳಶೈಲ ಗಂಧಮಾದನ ತಾಳಸೇನತುಂ 

ಡಿಲ 1 ತಕ್ಷಖಗಪಾಕ್ಷಸ ಸೂರ್ಯಾಜ್ಯೋತಿ ರತ್ನ ಜಟಿ ಪಾವಕಜಟಿ 

ಕುಳಿಕಕಾಳಾನಳ ವಿರಾಧಿತವಿದುರ್ದಾದಿ 

ಬಲಮಖಜ್‌ರೈದೆ ತಲೆಯರಿಕುತ್ತಿನುಡಿಯದಿರೆ 

ಬಲಿಮುಖಪತಾ [ಕಾ]ಗ್ರಗಣ್ಯನೆರ್ದು ಹನುಮನೆನಗೀವುದೀ 
ಬೆಸನನೆನುತಾಗಳಂ ॥೪॥ 


ನರನಾಥ ನಿಮ್ಮ ಕೈ ಯುಂಗುರವನಿತ್ತು ಚಿ 

ಚ್ಚ ರದೆ ಚಾ ಕೊಂಡು ಕಂಡಂಬಿಕೆಯ 

ಚರನಂತೆ ಪೋಗಿ ಬರ್ಪವನಲ್ಲ ಪವನಂಜಯಂಗಮಂಜನೆಗುದಯಿಂಸಿ 

ಕರಸರಸಿಯಂ ಪೊಗುವ ತೆಜದಿ ಲಂಕಾಪುರಮ 

ನುರವಣಿಸಿ ಪೊಕ್ಕುಕಮಲಮ ಹಾಳಮಂ ಕೀಳ್ತ 

ಸರಿಯಿಂದೆ ದಶಶಿರನ ದಶಶಿರಂಗಳ ಕಿತ್ತು ಜಗದಂಬಿಕೆಯನಿಲ್ಲಿಗಾಂ ತಪ್ಪೆನಂ 

1೫8 

ಆಚಮನಮಂಮಾಡಿ ವಾರಾಸಿಯಂ ತ್ರಿಕೂ 

ಟಾಚಳಮನೆ೫* ಗೋಪಿಚಂದನಂ ಮಾಡಿಟ್ಟು 

ನೀಚದಾನವರಕ್ಕದಿಂ ದಶಾನನನೆಂಬ ಧೋತ್ರವಂಂ ತೋಯಿದೊಗೆದು 

ವಾಚಾಳನೆನ್ನದಿರು ಲಂಕಾಪುರದೊಳಂ"ರಾ" 

ಶ್ರೀಚರರನಗ್ನಿಕುಂಡದೊಳು ಸವಿಧಾಹುತಿಯೊ 

ಛಾಚರಿಸಿ ಜಗದಂಬಿಕೆಯನಿಲ್ಲಿಗಾಂ ತಪ್ಪೆ ನೆಂದು ಬಿನ್ನವಿಸೆ ರಘಂಪತಿಗೆ 
ಹನಂವಂ ॥೬॥ 

ಮಕಾರಾಕ್ಷಮಹಾಕಾಯನ ಸಿರಮೆ ಒಲೆ 

ಕಲ್ಲು ವಜ್ರಮುಖನ ತಲೆ ಬಳಕೆಯಂ 

ಖಪ್ಪರವ ಮಾಡಿಟ್ಟು ಸಕಳರಾಕ್ಷಸರ ಪಿಳಿದಾರಕ್ತಮಂ ತೀವಿ ಇಡಂಗಿಯ 
ಸೌದೆ ಮಾಡಿ 


ಧಾ (ಖ) 


೩೧೮ 


ಕುಮುದೇಂದು ರಾಮಾಯಣ 


ಶಕುತಿಯಿಂದೆನ್ನ ಕೋಪಾಗಿ | ಯಿಂದವೆ. ಉರುಪಿ 
ಉಕ್ಕುವರಂಧಿರೆದಿಂ ರಾವಣನ ನಾಯಿಕಿ ಕುಂ 
ಭಕರ್ಣನ ಹಂದಿನಂ ತೊಳಸಿಯಟ್ಟು ರಸಬುತ್ತಿಯನೆ ರಣವೂಡಿ 
ಬಹೆನೆಂದ ವೀರಹನುಮ ॥೭॥* 


ಎನೆ ಹನುಮನಂ ಮೆಚ್ಚಿ ರಘುಜಂ ರಹಸ್ಕದಿಂ 

ನಿನಗಿನಿತು ವಿಗ್ರಹಕ್ಕಿದು ಸಮಯಮಲ್ವುನೆ 

ಟನೆ ದೇವಿಯ ಕ್ಷೇಮವಾರ್ತೆಯಂ ತಪ್ಪದ ವಿನ್ನಾಣವಂಂ ಪೇಳ್ದುದು 

ಮನದ ಖೇದವನೈದೆ ಮಾಣಿಸುವುದಿಂದು ನಾ 

೪ಿನೊಳೆಬಪ್ಪುದು ತಡೆಯಲಾಗದಿರದಿದನಜ್‌ದು ಪ 

ವನತನಯಂ ಹನುಮಾಯಣವನೊಡರಿಸದಂ ನಾಣೆಯೆಂದು ಬೀಳೊ ಟ್ಟು 
ಕಳಿಪಿ ॥೮॥ 


ಎನೆ ಮರುನ್ನಂದನಂ ಪೊಳಿಮಟ್ಟು ತಲೆದೂಗೆ 

ದಿನಕರ ಸುತಾದಿಗಳು ಬರಿಸಿ ನಿಜಚತುರಂಗ 

ಮನಿತುಮಂ ಮಣಿಮಯವಿಮಾನಮಂ ಪದೆದೇಜ್‌ ದೇವೇಂದ್ರಲೀಲೆಯಿಂದ 

ಘನಪಥದೋಳೀಶ್ವರಲಲಾಮ ನೇತ್ರಾಗ್ನಿಯಿಂ 

ವನನಿಧಿಯವಡವಾಗ್ನಿಯಂ ಪ್ರಳಯಮಯ ಸಂ 

ಜನಿತ ಮೇಘಾಗ್ನಿಯಿಂ ತನ್ನ ಪ್ರತಾಪಾಗ್ನಿ ಧಿಕ್ಕರಿಸೆ ವೀರನ ತರುತಿರ್ದನು 
le 


ಅಂತು ಬರುತಂ ದಧಿಮುಖಾಚಳಾದಿತ್ಯಕದೊ 

ಳಂತಾಗಿರಿಯ ರತ್ನಕೂಟಮೆನೆ ನಿಯವಿಂತ 

ಸ್ವಾಂತನಖಿಳೇಂದ್ದಿ ್ರಿಯರುಪಲ್ಲವವಿದೂರರವಧಿಜ್ಞಾ ನ ಸಂಪನ್ನರು 

ಕಾಂತರೂಪಂ ಪಂಚಸಂಸಾರವಾರಾಸಿ 

ಯಂತಪಿಸಿ ತೃಣಬಿಂದು ವಕಾತ್ರವಂ ಮಾಡಿದನ 

ನಂತ ಮಹಿಮಂ ಜೈನಯೋಗೀಂದ್ರಚಂದ್ರನಿರೆ ನಿಜವಿಮಾನಂ'ಪೋಗದಿರೆ! 
ನೋಡಿದಂ 1೧೦8 


* ಖಗ ಗಳಲ್ಲಿ ಈ ಪದ್ಮವಿಲ್ಲ 
1. ದದಿಯಡರೆ (ಕ) 


ಕುಮುದೇಂದು ರಾಮಾಯಣ ೩೧೯ 


ಇದಕೆ ಕಾರಣಮಾವುದೆಂದು!ನೋ*ಳ್ಬಾಗಳುಂ 

ನ್ಮದಮದನವಿಜಯಜಿನ ಮುನಿಪನಿರೆ ಕಂಡು ಮಾ 

ರುತಪಥದಿನವನಿಗವತರಿಸಿ ಬಲಗೊಂಡು ದಿವ್ಯಾರ್ಚನೆಗಳಿಂದರ್ಚಿಸಿ 

ಪದಪದ್ಮಯುಗಳಕ್ಕೆ ಗುರುಭಕ್ತಿಪೂರ್ವಕಂ 

ಮುದದಿಂದಲೆಜಗಿ ಧರ್ಮಶ್ರವಂಣಮಂ ಕೇಳ್ವಿ 

ವಿದಿತಮೆನೆ ರಾಮಾಯಣಮನ್ಯೈದೆ ತಾತಿಳಿದು  ವಿನಯಂದಿಂ ಬೀಳ್ಕೊಂಡು 
ತಳರ್ದನಲ್ಲಿಂ ॥೧೦॥ 


ಕನಕಮಣಿಮಯಕಿಂಕಿಣೀ ರಮ್ಯಫಂಟಿಕಾ 

ನಿನದವಸ್ಪಂದಪ್ರಮಿತಮಾಗೆ ಚಾರುಕೇ 

ತನ ದುಕೂಲಾಂಬರಂಧವಳಾತ ಪತ್ರಲಕ್ಷ್ಮಿಯನುಂಟುಮಾಡಂತ್ರಿರೆ 
ಘನಪದಪಯೋನಿಧಿಯಯಾನಪಾತ್ರಶ್ರೀಯ 

ನನುಕರಿಸಿ ಮನದಿಂದವಂಚಿಪರಿಯುತ್ತಿರ್ದು 

ದನಿಲಸುತನೆಖ5ದವಿವಠಾನವೆ ೃತಂದುಸುವೇಳಾಚಳಕೆ ಸ್ಯ ಚತುರಂಗಸಹಿತಂ ॥೧೨॥ 


ಮಣಿಮಯ ವಿವಕಾನಮಂಗಣನಾತಿವರ್ತಿವಾ 

ರಣತುರಗರಥಪದಾತೀಪ್ರಬಲಸೈನ್ಯಮಂ 

ರಣವೀರನಾಗಿರಿಯ ಮೇಗಿರಿಸಿಕೊಂಡು ವಜ್ರದಗದೆಯನಾನಂದವುಂ 

ಫಣಿಪತಿಯುಗಿಯೆ ಕೂರ್ಮಪತಿಯುಗಿಯೆ ತಾರಾ 

ಗಣವುದುರೆ ನೆಲನದಿರೆ ಕುಲಗಿರಿಗಳಲ್ಲಾಡೆ 

ಯಣುವನದಟಿಂ ಸಿಂಹಲಂಘನಮಲಂಫಿಸಿದನಬ್ಬಿಯಂ ದಾಂಟಿ ಲಂಕಾಪುರ 
ದ್ವೀಪಕೆ ॥೧೩॥ 


ಪಂಚರತ್ನಪ್ರಭಾಸಂತತಿನಿವಿಂರ್ದು ದಿಗು 

ಸಂಚಯಂಗಳನೆಯ್ದೆ ಚಿತಿ )ಸುತ್ತಿರೆ ಗಗನ 

ಮಂ ಚುಂಬಿಸುತ್ತವೆತ್ತಂ ವಜ್ರಪರಿಧಿ ಲಂಕಾದ್ವೀಪಮಂ ಸುತ್ತಿರೆ 

ಸಂಚಳಿಸದದಕಂಡು ವಜ್ರದಗದಾದಂಡಂ 

ದಿಂ ಚಕಿತರಾಗೆ ದಿಕ್ಸಾಳಕರನಪ್ಪಳಿಸಿ 

ವಂಚದಿ )ಭೀಷಣನಿರ್ಮಿತಂತತ್ಸರಿಧಿಯೊಡೆಯೆ ಪವನಂಜಯಂಜನಾಸೆಂತ 
ಮಾರಂತಂ॥೧೪॥ 


1.ಮೂ (ಕ) 


೩೨೦ 


ಕುಮುದೇಂದು ರಾಮಾಯಣ 


ಅದು ಏಭೀಷಣಮಹಾವಿದ್ಯೂವಿನಿರ್ಮಿತಂ 

ತ್ರಿದಶದಾನವ ಮಾನವಾವಳಿಗಭೇದ್ಯಮಂ 

ಬುದಚುಂಬಿಲಂಕಿಣೇ ನಾಮಧೇಯಂ ವಜ್ರಮಯಮೆಂದು ಲೆಕ್ಕಿಸಿದನೆ 

ಅದಿರದೆ ತಂದು ಬಹಸಿಡಿಲೆಜಗಂವಂತೆ ಭುಜ 

ಮದ ಮಹೋದ್ಭತನಡಸಿ ಪೊಡೆದನನಿಲ*ತ್ತನೆಯ! 

ನುದುರೆ ತಾರಕಿಯದಿರೆ ಭೂಮಿವಜ್ರದ ಪರಿಧಿಯೊಡದುದಂ ಸಂರೇಂದ್ರನೆದೆ 
ಯೊಡೆವಂತಿರೆ ॥೧೫॥ 


ಅಂತೊಡೆದ ಪರಿಧಿಯಿಂದೈತಂದು ವಜ್ರವಂಖ 

ನಂತಕನೆ ಮಸಗಿ ಹಳಚುವ ತೆಐದೆ ಹಳಚೆ ಹನು 

ಮಂತನಾತಂಗಾಗಳಂತು ಸುರಕಾಂತೆಯರೊಡನೆ ವಿವಾಹಮನೊಡರಿಸಿ 
ಸಂತಸದಿ ಪೊಕ್ಕುಲಂಕಾದಿ ಬೀಪಮಂ ಕಂಡ 

ನಂತಾತಿವರ್ತಿಮಣಿಮಯ ಗಿರಿನದೀನದವ 
ನಂತವಾಪೀಕೂಪನಂದನವಿರಾಮಜನಪದಲತಾ ಮಂಟಪಂಗಳಿನೆಸೆದಿರೆ ॥೧೬॥ 


ಮಳವಿಲ್ಲದ ಕೊಳೆಂ ಪ್ರಮದೆಯಿಲ್ಲದ ಪುರಂ 
ಚಮರಿಯಿಲ್ಲದ ವನಂ ಭ್ರಮರಿಯಿಲ್ಲದ ಲತಿಕೆ 
ಸುಮತಿಯಿಲ್ಲದ ಜನಂ ಸಮತೆಯಿಲ್ಲದ ಜಾತರೂಪಧರಮುನಿಮುಖ್ಯರು 
ರಮಣೀ ಜನಂಗಳಿಲ್ಲದ ಲೀಲೆ ಲಲಿತವಿ 
ಭ್ರಮವಿಲ್ಲದಂಗನೆಯರಾಯವಿಲ್ಲದ ಬೀಯ 
ಕ್ರಮವಿಕ್ರಮಂಗಳಿಲ್ಲದ ಸುಭಟರೆಲ್ಲ ಲುಕಾದ್ವೀಪದೊಳಗಿರ್ದ ನಾಡೊಳೆಯ್ದೆ 
IO 


ಅಂಬರವಂನುದಧಿಯಂವಿೀರೀಅ* ಪಾತಾಳಮಂ 

ಚುಂಬಿಸಿ ತಣಿಯದೇಳ್ಲಯಂಂ ಪರಿಧಿಯಿಂ ಪರಿಧಿ 

ಯಿಂಬಳ್ಳಳನೆ ಬಳಸಿಸಂಖ್ಯೆಯಿಂದೇಳೇಳು ವಜ್ರಮಯವಣಾಗಿಸುತ್ತಂ 

ಹೊಂಬೆಟ್ಟದಂತೆ ತ್ರಿಕೂಟಾಚಳಂ ಮೆಂಣ್‌ಯೆಂ - 

EE ರಚಿತ ಪರಿಧಿಪರಿವೇಷ್ಟಿತವು 

ಛುಂಬಮೆನಿಸಿದ ನೂತ್ನ ರತ್ನಮಯಕಪಿ ಶೀರ್ಣಕೋಟಿಯಿಂಂ ಲಂಕೆ ಕಣ್ಣಿಸೆ 
ದಿರ್ದುದು Ion 


1. ತನುಜ (ಖ) 


| ಕುಮುದೇಂದು ರಾಮಾಯಣ ೩೨೧ 


ಶರಧಿಯಿಂ ದಿ ಸೀಪದಿಂ ಜನಪದಾವಳಿಯಿನಂ 
ಕುರಿತ ಪಲ್ಲವಿತ ಕೋರಕಿತ ಕುಸುಮಿತ ಫಲಿತ 
ತರುಷಂಡಮಂಡಳಮಂಡಿತೋದ್ಯಾಮಾಲೆಗಳಿನುಪವನರಾಜಿಯಿಂ 
ಪರಿಧಿಯಿಂ ಪರಿಖೆಯಿಂ ಶಿಖರಿಯಿಂ ಗೋಪುರನೆ 
ನಗರಿಯಿಂದಾನೆಗಲ್ಲಿಂ ಲಾಳವಿಂಡಿಗೆಯಿ 
ನರಿದೆನಿಪಬಯಗೃದಿನಟ್ಟಳೆಯಿನಾಳ್ಬೇರಿಯಿಂದಮೆಸೆದತ್ತು 
ದಶಮುಖನ ನಗರಿ 1೧೯॥ 


ಪರಿಕಿಸೆ ಸ್ಮಲದುರ್ಗಜಲದುರ್ಗಗಿರಿದುರ್ಗ 
ವನದುರ್ಗಪಂಕದುರ್ಗಂಗಳಲ್ಲಂ ಕೂಡಿ 
ನೆಜದೊಡೇಂ ಲಂಕಾಭಟನ ಲುಕೆಗೆಣೆಯಾಗಲಾರ್ತಪುವೆ ಜಗದೊಳನಿತುಂ 
ಪಿರಿದುಕೌತುಕದೆ ಪಲಪ್ರವನನಾಟಿಕಾ 
ತರುಲತಾಗ ಹಕೂಪದಿಂಪಟಾಕೆ ವಂಕರಣ 
ಪರಿಕೃತವಃನಸುರಪುರವಃಂ ಕಾಮರೂಪಿಣೀವಿದ್ಯೆಯಿಂ ಪೊಕ್ಕ 
ನಣು*ವಂ8 ॥೨೦॥ 


ವಾರನಾರೀಪದನಿತಂಬಕರಕಲಿತವಂಂ 
ಜೀರಕಾಸಿಜಿತದೆ ರಸನಾರಿಸದೆವುಣಿ 
ಪಾರ್ಯಹಾರ್ಯ ಪ್ರಶಾದದೆ ವಾರಣೇಂದ್ರ ಪದನಿಗಳ ಘನನಿರ್ಫೋಷದ 
ಸಾರಗಾಯರ್‌ ಗಾಯಿಕಾಳಿಯ ನಿಸ್ವನದೆ 
ಚಾರುವಲ್ಲತ್ತುರಗ ಕಿಂಕಿಣೀನಾದದಿಂ ' 
ದಾ ರಾಜಿ ವೀಥಿವಾಚಾಳವಕಾಗಿರೆ ಪವನತನಯನೀಕ್ಷಿಸುತಂದು 
ನಡೆತಂದನು ॥೨೧॥ 


ನೀಲಗರುತಾ*ಶ್ಮ*3ಮಾಣಿಕ್ಕಮೌಕ್ತಿತವಜ್ರ 
ಮೂಳಿಕಾಖಚಿತ ಕಾಂಚನ ರಚಿತ ಸಂಗೀತ 
ಶಾಲೆಗಳೌಶೃಂಗಾರ ಶಾಲೆಗಳ ಪಟ್ಟಸಾಲೆಗಳಿಹಲವು ನೆಲೆಗಳ 


1, ವಾ (ಖ) 
2. ಶ (ಕ) 
3. x (ಖ) 
21 


೨೨ : “ಕುಮುದೇಂದು ರಾಮಾಯಣ 


ಲೀಲಾವಿನೋದ ಶಾಲೆಗಳ ಮದಗಜವಾಜಿ 

ಶಾಲೆಗಳ ಶಸ್ತ್ರಶಾಲೆಗಳ ವಿವಿಧ ವಿದ್ಯಾ 

ಶಾಲೆಗಳನನಿಲಸುತನೀಕ್ಷಿಸುತ್ತೆ ಟತಂದನಂದಾ ಸಾಯಂತನ ಸಮಯ 
ದೊಳೊಲಿದು ॥೨೨॥ 


ಒಂದು ಸೂತ್ರದ ಹೊನ್ನ ರನ್ನದ ಮನೆಯ ಕೇರಿ 
ಯಿಂದ ಮಂಟಪಕಾಂಡದಿ:ದ ತೋರಣಜಾಗ 
ದಿಂದೇಕರೂಪಾದ ತಂತಮ್ಮ ವೀಧಿಯ ಗೃಹಮನೆಣಿಸಿ ನಡೆವ ಜನದಿಂ 
ಇಂದುಕಾಂತದ ರುಚಿಯು ಮಿಂದ್ರನೀಲದ ಕಾಂತಿ 
ಯಿಂದ ಸಿತಪಕ್ಷಮಂಮಸಿತ ಪಕ್ಷಮುಂ ದಿಟದಿ 
ನೊಂದಾದವೆನಿಪ ಘನರಮ್ಮಹರ್ಮ್ಯಂಗಳಿಂದೆಸೆವುತಿರ್ದದದನುಜ 
ರಾಜಧಾನಿ ॥೨೩॥ 


ನವರತ್ನಕನಕಮಯ ಜಿನಭವನ ಕೋಟಿಗಳ 
ಏವಿಧ ವರ್ಗಾವಳಿಯಳಂಕಾರ ಮಾಳಿಕೆಯ 
ಭುವನಿಕೆಯ ಕೂಟಜಾತಿಯಮಂಟಪಂಗಳ ಕಳಶ ಕುಳದ ಬೆಳಸಂ ಬಳಸಿ 
ರವಿಮಂಡಳಕ್ಕೆ ಪರಿವೇಷಲಕ್ಷಿ ಒಯನೀವ 
ಸ ರಿಯಪುರದೊಳವ ನಿಜೆಯ ವಾರ್ತೆಯಂ 
ಪವನತನಯಂಂ ಏಚಾರಿಸುತಿರ್ದನಲ್ಲಲ್ಲಿನಿಂದಂ ತಮತಮ್‌ೌಗೆ 
ಜನವೆನುತಿರ್ಪುದಂ ॥.೨೪॥ 


ಖರದೂಷಣರ್‌ ಕಾದುತಿರ್ದುದಂ ಬಂದು ಸೌಂ 
ದರ ಶೂರ್ಪನಖಿಯರಿಂದಬ್‌ದು ಕೋಪಾಟೋಪ 
ದುರುವಣೆಯಿನವರ್ಗೆ ಪಡಿಬಲವಾಗಿ ದಶಮುಖಂ ಪೋಗುತಂ 


ಗಗನಗತಿಯಿಂಂ 
ಪಿರಿದೆನಿಪ ದಂಡಕಾರಣ್ಯದೊಳಗಿರ್ದ ನೃಪ 


ವರನ ತರುಣೀರತ್ನಮಂ ಕಪಟದಿಂ ಕೊಂಡು 
ಭರದಿನೈತಂದನಾಕಾಂತೆ ನಿರುಪಮೆ ಪತಿವ್ರತೆ ತನ್ನ ನೊಲ್ಲಳೆನೆ ಕೆಲಬಲದಲಿ॥೨೫8 


ನೃಪಮಾತ್ರರಲ್ಲರವರಪರಿಮಿತ ಸಾಹಸರಂ 
ತಪನಕುಲತಿಲಕರಯ್ಯನ ಸತ್ಯವ ಮೆಜದು ವಿ 
ಪಿನದೊಳು ಬಂದಿರ್ದರೆಂಟನೆಯ ಬಲಕೃಷ್ಣರಲ್ಲಿ ರಾಮರ ವನಿತೆಯಂ 


1. ದನುಜ (ಕ) 


ಕುಮುದೇಂದು ರಾಮಾಯಣ ಸಿವಿ 


ಕಪಟದಿಂ ತಂದನಲ್ಲದೊಡಾಗಳಲ್ಲಿಯೆ 

ವಿಪರೀತಮಾಗದಿರದಸುರಾಧಿನಾಥಂಗೆ 

ಕುಪಿತ ಖರದೂಷಣರನೇಕಾಂಗದಿಂಕಾದಿಕೊಂದರವರಯ್ಯನೃಸಾಮಾನ್ಯರೇ 
॥೨೬॥ 


ಮರುಗಕ್ಕೆ ಮಲ್ಲಿಗೆಗೆ ಮಾಧವೀಲತೆಗೆ ಮಧು 

ಕರರುತಿಗೆ ಮತ್ತಕೋಕಿಳಕೂಜಿತಕ್ಕೆ ವರಾ 

ಮರಕೆ ಮಂದಾರಕ್ಕೆ ಮಾಲೆಗೆ ಮಯೂರಿಗೆ ಮರಾಳಕ್ಕೆ ಮಧಂಲೀಲೆಗೆ 

ಮರುತಂಗೆ ವಕಾಳತೀ ಮಂಟಪಾವಳಿಯಮಂ 

ಜರಿಗೆಮಾಲೆಗೆ ವಕಾನಿನೀಮಾನಕೇಳಿಗೆ ಮ 

ಕರಪ ತಾಕಂಗೆ ವಂಜ್‌ದುಮ್ಮ ನೇಂಗುಡನಸುರ ಪತಿಯೆನೆ ಜನಂ 
ಪವನಸೂನು ಕೇಳ್ಡೆಂ ॥೨೭॥ 


ಚಿತ್ರಿಕರ ಕೇರಿಯೊಳು ಚಿತ್ರಭಿತ್ತಿಯ ಮೇಲೆ 

ಚಿತ್ರಮಂಬರೆಯಲೆಂದನುಗೈದು ಮುಂದಿರ್ದ 

ಚಿತ್ರತಾರಿಣಿಗೆ ಕಾರ್ಷದ ಜಾಗರದ ವಿರಹಸಂತಾಪದಂಗನೆಯನು 

ಚಿತ್ರಿಸುವುದರಿದೆಂದಡವಳೆಂದಳೀ ನಮ್ಮ 

ಚಿತ್ರಮಂಟಪದೊಳಗೆ ಸೆಜ್‌ಯಿರ್ದ ವರರಾಜ 

ಪುತ್ರಿಯ ಪತಿವ್ರತೆಯರೂಪನೀಕ್ಷಿಸಿ ಬರೆಯಲಕ್ಕುಮೆನೆ ಪವನಜಂ 
ಕೇಳುತ್ತಿರ್ದಂ ॥೨೮॥ 


ಅತಿನಿರ್ಮಲಸೃಟಿಕಭಿತ್ತಿಯೊಳು ರಾಘವನ 

ಸತಿಯ ಲೋಕೋನ್ನತಿಯ ವಿರಹಮಯವಿದ್ದು ಮಂ 

ದಿತಿಸುತರ ಪಿಡಿದ್ಕುತನ್ನಯ ವಿಮಾನದೊಳಿಡುವುದಂ ಮನದಿ ನೆನೆದು ಬರೆಯೆ 

`ಕ್ಷಿತಿಸುತೆಯ *ಬಾಷ್ಟಾಂಬುವಿಂ್‌ದಿಳಿವರಾವಣಾ 

ಕೃತಿಯನನುಕರಿಸುತಿರ್ದುದು ಬರೆವ ಚಿತ್ರಕಯು 

ವತಿಯ ನಯನಾಂಶುವಿಂದೊಸರ್ವ ಚಂದ್ರೋಪಲದಿನಳಿವರಸಚಿತ್ರ 
ವಣುವಂ" ನಗುತಿರೆ ॥೨೯॥ 


ತ ಟಿ (ಕ) 
2. ಬಾಷ್ಪದಿಂ (ಕ) 
3. x (ಖ) 
4, 4 ಕಂಡು (ಖ) 


೩೨೪ ಕುಮುದೇಂದು ರಾಮಾಯಣ 


1ಸಾಲೆಡೆ ಕುಸುಮ ಬಾಣವಾಲೆಯಂ ನಯನಾಂಶು 
ವಕಾಲೆ ನೆರೆದೀಕ್ಷಿಪ ವಿದಗ್ರ ವಿಟವರಾಲಿಕೆಗೆ 
ಮಾಲೆಯಂ ಹಿಡಿದೆತ್ತಿ ಮಾಲೆಗಾರ್ತಿಯರೆ ದೆ ಮಾಲೆಗೊಂಡಿರ್ದೆಡೆಯೊಳು 
ಮಾಲೆಗಾಅಂ ನುಡಿವುತಿರ್ದನಾಂ ವಿರಚಿಸಿದ 
ವರಾಲೆಯಲ್ಲಿದು ದಶಶಿರನ ಶಿರಕೆ ತಾನು 
ಶೂಲೆ ವಿರಹದಿ ಕೊಂಡು ಪೋದಡು ಬಗೆಯದಿರ್ಪನವನಿಜೆ 
ಬಗೆಯ ತೆಜದಿಂ ತನ್ನನು... 8೩೦॥ 


ಪುರದ ಮಣಿಗಾಣಗೇರಿಯೊಳು ಮಣಿಗಾರ್ತಿ ನಿಜ 

ಪುರುಷಂಗೆ ನುಡಿದಳಸುರನ ವಿರಹ ವೇದನೆಗೆ 

ಮರಣಮೇ ಶರಣಮೋ ಶರಣುಂಟೊಯೆಂದಡವನಂ ಜಿನಾನಣ*ವಂತದಂ 

ಹರಿತೆಗೆಯೊ ಸೂಜಿಯೋ ಕೋಗಿಯೋ ಚೌಕುಳಿಯೊ 

ವರನೊ ಪೆದ್ಮಣಿಯೊ ಸಾಣೆಯೊ ಭಿತ್ತಿಗೆಯೊ ಮೇಣು 

ವುರುದೊಂ ತಿಜೌಕಣ್ಣೊ ಸಪ್ಪುರಮೊ ಕೊನಿವಾರಮೊ ರೊಟ್ಟಿಗೆಯೊ 
ನಾಳಮೋ ಪನ್ನಾಳಮೋ 8&೩೧॥ 


ತೊಳಪ ರಾವಣಮೆಚ್ಚು ರಾಕ್ಷಸಾವಳಿ ಗಜಾ 

ವಳಿ ಹಯಾವಳಿ ರಥಾವಳಿ ಸುರಾಂತರ್‌ ಮೆಚ್ಚು 

ವಳಿ ನರಾಂತರ ಮೆಚ್ಚು ಲಂಕೋದರೀಮೆಚ್ಚು ಮಂಡೋದರಿಯ ಮೆಚ್ಚಿನ 
ಪಲುಪನಾಡದಿರವಜ ತಲೆಬರಹವೇಂ ಕೂಡಿ 

ಗೆಲಲಾರ್ಪದೀ ರಾಮ ಬಾಣಮೊಂದೋಯೊಂದು 


ಬೆಲೆಯಿಂಡುವ ದೂಸಿಗರ ನುಡಿಯುಪಶ್ರುತಿಯಾಗೆ ಮಳಿಗೆಯೊಳು 
ಬರುತಿರ್ದನನಿಲತನಯಂ ॥&೩೨॥ 


ಮಿಗಿಲೆನಿಪ ಗಂಧಿಗರ ಕೇರಿಯೊಳು ರಂದ್ರಭಾ 

ಗೆಗೆ ಬಂದು ಕುಳ್ಳಿರ್ದು ವೈದ್ಯರನಂತಿರ್ದರಾ 

ರಿಗಮರಿದು ಧನ್ವಂತರೀ ಮುಖ್ಯರಿರ್ದರ್ಗೆ ರಾವಣನ ವಿರಹವ್ಯಥೆ 

ಅಗಣಿತ ಮಹಿಮೆ ಮಹಾಸತಿ ಸೀತೆ ತೃಣಕೆಯಂಂ 

ಬಗೆಯಳಾವಿನನಾಕೆಂ ತಂದನಲ್ಲ ಲಂ 

ಕೆಗೆ ಮಾರಿಯಂ ತಂದನೆಂತುಂ ಪತಿವ್ರತೆಯ ಸುಯೆಲದೆನೆ ನ ವಣಗಿಸಿದು 
ಕೇಡು .. ॥೩೩॥ 


1, ಸಾರಿಡೆ ಕುಶುಮ (ಖ) ಸಾಲಿದ (ಕ) 30 ಮತ್ತು 31ನೇ ಪದ್ಮಗಳು ಕ್ರಮ ಬದಲಾಗಿದೆ 


ಕುಮುದೇಂದು ರಾಮಾಯಣ ೨೫ 


ಸುಕವಿಗಳ ಗಮಕಿಗಳ ವಾದಿಗಳ ವಾಗ್ಮಿಗಳ 
ಸುಕವಿತೆಯ ಗಮಕಿತೆಯ ವಾದಿತೆಯ ವಾಗ್ಮಿತೆಯ 
ಸಕಳಸಾರಂ ಸೀತೆ ರಘುಕುಲದ ಲಕ್ಷ್ಮಿಗುಣವತಿ ಮಹಾಸತಿಯನ್ಯರಂ 
ಸಕಳಂಕರಂ ದುರಾಚಾರರಂ ಲೆಕ್ಕಿಪಳೆ 
ಯಕಟಕಟ ಬಜಕಿದೆ ದಶವದನನಂ ಕೊಂದಪಂ 
ಮಕರಕೇತನನೆಂದು ಶೀಲಸಭೆ ದೇವಸಭೆಯಸುರಸಭೆಯ ನ:ಡಿದುದಂ 
1 ಕೇಳ್ವನಣುವಂ 1೩೪॥ 


ಅನಯದಾಗರವ ಸತ್ಯದ ಜನ್ಮಭೂಮಿ ವಂ 

ಚನೆಯ ಲೀಲಾಗೃಹಂ ಮಾಯೆಯದ್ಹೈತ ಶಾ 

ಸನ ದಣಕದ ಕಣಿ ಠಕ್ಕಿ ನಿಕ್ಕೆಯಾಸೆಯರಾಸಿ ಹೊಲೆಯ ನೆಲೆ ಜನದಳೂಕಂ 

ಮನಸಿಜನ ರಣರಂಗ ಬಲೆಯರಹಸದವಭಿ 

ಜನ ಮೃಗದಗೊಲೆ ರತಿಸಾಲೆ ಮಾನಸಮಿನ 

ವಿ ನಹಿತಂ ಬಜಸ್ಥಮತಮಂ ಖವಿಷ್ಣಹ )ದಯಮೆನಿಪ ಸೂಳೆಗೇರಿ 
ಯೊಳನಿಜಂ ಪೊಕ್ಕನು ॥೩೫॥ 


ಸಂಜೆಗೆಂಪಂಗರಾಗಮನಳಕನುಂ ತ ಮೋ 

ಪುಂಜವಿಂಂದುವಲೆ ಖೇನವನ ನಖಮದವು ಮನದ 

ದಂಜಾವತದನಂತರ ಬಿಂಬಮರ್ದ ಬಿಂಬಸಕುಂಕುವಂಜಾಳೆಕಂ 

ಕಂಜಾರಿ ಪೂರ್ಣಬಿಂಬಂವದನಬಿಂಬಮಂ 

ಕಂಜವಿಂತರಾಂಗನಾವದನಮಂ ನೀಲೋತ್ಪ 

ಳಂಜಗಂ ಪೊಗಳೆ ಕಂಗಳನನುಕರಿಸಿ ನಿಶಾಲಕ್ಷ್ಮಿಯೆನೆಯೊರ್ವಳೊತ್ತೆಗೆ 
ನಿಂದಳು ॥೩೬॥ 


ಸುಳಿಗುರುಳ ಸುಲಿಪಲ್ಲ ಅಲರ್ಗಣ್ಣ ಹೆಜ್‌ನೊಸಲ 
ನಳಿತೋಳನಗೆಮೊಗದಿನಿಯ ತುಟಿಯ ಮೆಲುನುಡಿಯ 
ತೆಳುವಸಿಅ ನೆಲೆಮೊಲೆಯ ನುಣ್ಣೊಡೆಯ . . ಂನೆಲೆಯ ಹಸಿಯ 

ಬಣ್ಣದ ಗಾಡಿಯ 
ಸೆಳೆನಡುವಿನಸಿಯ ಬಾಸೆಯ ತೋರಮುಡಿಯ ನಳ 
ನಳಿ ಪೆಳವರೆಯದ ಜಾಣ್ಬಡೆದ ಜವ್ವನದ ಕೋ 
ಮಳೆಯರೆತ್ತಂ ಸೂಳೆಗೇರಿಯೊಳಗೆಸೆದಿರ್ದರೈಸರಲನೆಸುವ 

ಕೂರಂಬುಗಳೆನೆ ॥೩೭॥ 


೩೨೬ 


I, 
At 


ಕುಮುದೇಂದು ರಾಮಾಯಣ 


ಮನೆಯವರ ಗೊಡವೆಗಾಜದೆಯಗಲ್ಲ ಮಿಥುನಮಂ 

ಮನಸಿಜಂ ಸವ್ಮಾಪಸವ್ಯದಿಂ ಕಡುಮುಳಿದು 

ನನೆಗಣೆಗಳಿಂದೆಸೆ ಲತಾಗೃಹಕೆ ಚಂದ್ರಂಗೆ ಚಂದ್ರಿಕೆಗೆ ಚಂದ್ರಮಣಿಗೆ 

ವನರುಹಕೆ ದಳದ ಮಿಥುನಕ್ಕೆ ತಂಗಾಳಿಗುಪ 

ವನಕೆ ಮಾಮರಗಳಿಗೆ ಗಿಳಿಗೆ ಕೋಕಿಲೆಗೆ ಕಂ 

ಗನೆಗೆನಲು ಸೈರಿಸದೆ ಸಾವುತಿರೆ ವಿರಹದಿಂ ಕಂಡು ನೆರಪಿದಳಂಜಿ 
ಸಖಿಯೀರ್ವರಂ ॥೩೮॥ 


ಗಿಳಿಯೆನ್ನನಂಜ್‌ ನುಡಿದು! ನುಡಿದ ನಂಡಿಯಂ ಕಲಿತು 

ದಳಿಯೆನಗೆ ಹಲುಮೊರೆದು ಮೊರೆದು ಮೊರೆಯಲ ಲಿ 

ದಳುರ್ವ ಕಾಮಾಗ್ನಿಯಿಂ ಬಿಸಿಬಿಸಿಯೆ ಮಲಯ ವಠಾರುತಂ ಬೀಸೆ ಕಲಿತಂ 
ಕಳಕೋಕಿಳೆಂ ವಂಧುಗೆ ದನಿಗೆ ದು ದನಿಯಂ 

ಕಲ್ಪುದು ಕಾಮನೆಚ್ಚೆಚ್ಚುಃ3 ಖಳನೆನ್ನನೆಚ್ಚಾಡ 

ಕಲಿತನಿನ್ನುಂ ತಿಳಿಯನಿನಿಯನೆನಂತಿರ್ದಳೊರ್ವರು ವಿರಹಿಣಿ ॥೩೯॥ 


ನಲಿದು ತೆಗೆದಪ್ಪಿ ಬಾಯಕಾ _ಯೊಳೊಲಿದಿಟ್ಟು ತಂ 

ಬುಲಮನಂತದೊಳಿಟ್ಟು ಕಚ್ಚಿ ಕದಪಂ ನೊಸಲ 

ತಿಲಕಮಂ ಕಣ್ಣಳನಡರಮನಡಿಗಡಿಗೆ ತಣಿಯದೆ ನಲಿನಲಿದು ಚುಂಬಿಸಿ 

ಪಲವಂದದಿಂದ ಮಂದ್ದ್ಹಾಡಿಸಿಪದಾನತೆಯ 

ಲಲಿತಕುಂತಿಳಪಂತಿಯಂತಿರ್ದ ಬಜನದೆ ಕೋ 

ಮಳೆ ಮುನಿದೆನಂಜದಿರು ನೀನೆಂದು ತಿಳಿಪಿದನೊರ್ವರಣೆತ ಇ0ಠೆಯಂ 

ಕಾಂತೆಯು ॥೪೦॥ 

ಕೆದಜ*ದವು ಕುರುಳೋಳಿ ನೊಸಲ ತಿಲಕಂ ತೆರಳ್ಳು 

ದಿರ್ದುದುತ್ತುಂಗ ಘನಕಂಚದ ಚಂದನದಣ್ಣು 

ಮದನ ಚೇಷ್ಮೆಗಳೊಗೆ ದವಾರುತಿರ್ದಪುದು ಬಾಯ್ಕಿಉುಗುತಿರ್ದಪುದುಚಿತ್ತಂ 

ಪ್ರದುಚಿತ್ತರಾವುದಯಿಸುತಿರ್ದಪು್ರದರುಣತೆ 

ಗಣ್ಣಳೊಳಿದಂ ಸುದತಿ ಹರಿಸಿಯದೆ ಹೇಳು ನಿನ್ನ 

ಚಿತ್ತಪ್ರಿಯಂ ಮುದದಿ ಬಂದಿರ್ದನೊ ಮೇಣುಳಿದು ಪೋದ 
ನೊವೆನುತಿರ್ದಳೊರ್ವಳೊಲವಿಂದ ಸಖಿಗೆ ॥೪೧॥ 


x (ಕ) 
4+ ಮತ್ತೆ 


ಕುಮುದೇಂದು ರಾಮಾಯಣ ೩೨೭ 


1. 


ಹೊಸ ಹೊನ್ನ ರನ್ನದ ವಿಚಿತ್ರ ಪವಳಾಗಾರ 

ದೆಸೆವ ಮೇಗಣನೆಲೆಯ ಮೇಲೆ ಶಕುನಿಗಳಿಂದೆ 

ರೆಸ ಜತ್ರದಿಂ ಕುಸುಮಮಾಳೆಯಂ ಕಾಳಾಗರುವ ಧೂಪಧೂಮಲತೆಯಿಂ 

ಅಸಮವೆನಿಸಿದಯಕ್ಷಕರ್ದವಂದ ಪರಿಮಳದಿ 

ನಸಮಶರನುಂ ರತಿಯುಮೋಲಾಡುವಂದದಿಂ 

ಸುಶೀಲಮಸಕಮನೆಸಗುತಿರ್ದ ಸೂಳೆಯರ ಬೊಜಗರ ಕಹಳ 
ಕುಹರಾವಮೆಸೆದಿರ್ದುದು ॥೪೨॥ 


ಕೆಳದಿ ನಿದ್ರೆಯೊಳಿನಿಯನೈತಪ್ಪನಾ ನಿದ್ರೆ 

ತಿಳಿವುದಕೆ ಮುನ್ನವೇ ಪೋಪನದುಕಾದಣಂ 

'ತೆಳು'ನಿದ್ರೆಯಂದಿಪ್ಪೆ ನಾನಿನ್ನ ಮೆಚ್ಚಿತ್ತು ಕುಳಿದಿರರವಂ ಬಂದಡೆ 

ತಿಳಿಯೆ ಪೇಳೆನ್ನ ವಸ್ಕೆಯನವನ ಕುಶಲಮಂ 

ತಿಳಿಪೋಗಲೀಯದಿರು ಪಿಡಿದುಕೊಂಡಿರು ತರದ 

ಪುಳಿಲನೆಬ್ಬಿಸು ಬೇಗದಿಂದೆನ್ನನೆನಂತಿರ್ದ ಮುಗುದೆಯ ನುಡಿಗೆ 
ಮೆಚ್ಚುತಿರ್ದನಣಂವಂ ॥೪೩॥ 


ಅಳಿಗೆ ನಿನ್ನಯ ಪೆಸರು ಗಿಳಿಗೆ ನಿನ್ನಯ ಪೆಸರಂ 

ಕಳಹಂಸಗತಿಗೆ ನಿನ್ನಯ ಪೆಸರು ಮತ್ತಕೋ 

ಕಿಳಕೆ ನಿನ್ನಯ ಪೆಸರಂ ಪಾರವತಕ್ಕೆ ನಿನ್ನಯ ಪೆಸರು ಬೇಜ್‌ ಪೆಸರಂ 
ಕೆಳದಿಯಣಜ್‌ವಳ್‌ ಕೈಯಮುಗಿವಳಾಕಾಶಕ್ಕೆ ಮುನಿ 

ವಳಾಕಾಶಕ್ಕೆ ಕೆರಳ್ವಳಾಕಾಶಕ್ಕೆ ತಿಳಿವಳಾಕಾಶಕ್ಕೆ 

ಧೀರ ನೀನಾಕಾಶರೂಪನೆಯೆನೆ ದೂತಿ ಸುಯ್ದುನೊರ್ವಂ ॥೪೪॥ 


ಕತ್ತುರಿಯ ಕಪ್ಪುರದ ಕುಂಕುಮದ ಪರವಿರ 

ಮುತ್ತುಮಾಣಿಕ ವಜ್ರನೀಲ ಪಚ್ಚೆಗಳಗಿರಿ 

ಜೋತ್ತಮರಜತ ಪುಷ್ಯರಾಗ ಗೋಮೇಧಿಕ ವೈಡೂರ್ಯ ಪೆರಜಕೋಟಿಯ 
ಬಿತ್ತರದ ಪುಷ್ಪಫಲಭಕ್ಷ ವಸ್ತ್ರಂಗಳನು 


_ ದಾತ್ತಂ ವ್ರತಿಯನೈದೆ ಮೆಜ್‌ದು ಬಾಯಿನಮನೊಲಿ 


ದಿತ್ತು ಕೆಳದಿಯರ್ಗೆ ಬೆಳುತಿಂಗಳೊಳು ನವಿಲಂಯ್ಯಲಂ ಬಂದಳೊರ್ವ 
ಛೇಣನಿದಳು ಕಾಂತೆ ॥೪%॥ 


ತಿಳಿದು 


೩೨೮ ಕುಮುದೇಂದು ರಾಮಾಯಣ 


ಸುರತರುಯಂಗಳದ ಬಾಳ್ಗೆಂಬದೊಳರ ತಳಿರ್ದ 

ಸುರಲತೆಯ ಬಾಳ್ಮಿಳಿಯ ನಾಯೋಜಿಸಿದ ಚೆಲ ಂ 

ಹರಿಚಂದನದಲೆಸೆವ ಚಂದನದ ಬಾಳ್ಮಣೆಯ ಮೇಲೆ ದನುಜ 
ಕಾಮಿನಿಯೊರ್ವಳು 

ಪುರಜನಂ ನೆರೆದು ನೋಡುತ್ತಿರಲೊಲಿದು ತೂಗೆ 

ಬರುತಲಣುಮಂ ಕಂಡ ನೀ ಮೂಜುಲೋಕಮಂಂಂ 

ನೆರೆದು ಭರದಿಂ ನೋಡೆ ದಶಕಂಧರನ ಸಿರಿ ಪಾಣುವಂತೇ ಪಾಜಾದು 


ದುಯ್ಯಲು 8೪೬॥ 
ಎಳೆಯ ಹರಿಣೀನೇಶ್ರದಿಂ ವಟಫಲಂಗಳಿಂ 


ಬೆಳುದಿಂಗಳಿಂ ಪೂರ್ಣಬಿಂಬದಿಂ ಕಳೆಗಳಿಂ 

ಅ೮3ರ್ಗಣ್ಣನದರಮಣಿಯಂಂ* ದಂತಕಾಂತಿಯಂ ವದನಮನೂನಕಳೆಯಂ 

ಸಲೆ ಪೋಲ್ಕೆನನುಕರಿಸಿದೆಂ ನರ್ಗಳಿಸಿದೆ 

ನಧಃ ಕರಿಸಿದೆಂ ಚೆಲಿ ನಿಂದೆಂಬ ನೆಲೆ 

ಸಿಲುಕಿದನೆಂದು ಶಶಿಯನೊದೆದಪಳೆನಲಿದೊರ್ವಳೊಲಿದಾಡಿದಳು 
ನವಿಲುಯ್ಕಲಾ ನೋಡದೆ ॥೪೭8 


ಮುಂದೆ ಪೂರ್ಣೇಂದು ಬಿಂಬಂಬಮನನುಕರಿಸೆ ಮೊ 

ಗಂದೆರಾ ಹಾ ಮಂಡಲಮನನುಕರಿಸೆ ಮಂಡಿಯ 

ಮೊಂದನೊಂದರೆ ಯಟ್ಟು ತಿರ್ದಪವೆನಲುಂವಕಾಗಿಯಾಡುತಿರೆ 
ಮತ್ತೊರ್ವಳು 

ಇಂದುಗಳು ನಭದೊಳಿರ್ವರಿದಕೆಯನ್ನನ್ನದ 

ನೆಂದುವೊರ್ವನೆ ಸಾಲದೆಯೆಂದು ದಾಳಿಯಿಟ್ಟು 

ಳಿಂದುಮುಖಿಯಿಂಡುಗೆಂಬಂದದಿಂದೊಲೆದಾಡಂತಿರ್ದಳದ ಕಂಡು 
ಮತ್ತೊರ್ವಳೊಳಿದು ॥೪೮॥ 

ಶ್ರೀರಾಗ ಧನ್ಯಾಸಿ ಬಂಗಾಳ ದೇಶಿ ಮಲ 

ಹರಿತೊಂಡಿಗೌಳಗುಂಂಡಾಕ್ರೀ ವರಾಳಿಗು 

ಜ್ವರಿ ದೇಶಿ ಸಾಳಂಗ ನಾಟಿ ಭೂಪಾಳಿ ದೇವಕ್ರೀ ಕುರುಂಜಿ ಬೌಳಿ 


1. ಇ (ಖ) 

2. ಣ್ಲಿನರದಂತ (ಕ) 

3. ದೆನ್ನಗ್ಗಳಿಸಿದೆನಧಃಕರಿಸಿದೆಂ ಚೆಲ್ವಿನೆಂದೆಂಬನೆಲೆಸಿಲುತಿದೆನೆಂದು ಶಶಿಯ ನೋಡಿದಬಳೆ 
ನಲಿದೊರ್ವಳೊಲಿದಾಡಿದಳು ನವಿಉುಯ್ಯಲಾ 


ಕುಮುದೇಂದು ರಾಮಾಯಣ ೩೨೯ 


ವುರಗವರಾಳಿ ದೇಶಾಬಿ ಫಳಮಂಜರಿ ಮೇಘ 

ರಂಜಿಯಲ ಲತಿಕೆ ಕಾಮೋದೆಗೊರೆ ವಸಂತ 

ಹರಕಾಂತೆ ಮೊದಲಾದ ರಾಗಂಗಳಂ ಪಾಡಿಯಾಡಲು ಕಾಮಿನಿ 
ಯರುಯ್ಯಲಂ ॥೪೯॥ 


ನೋಡಿ ನೋಡಿದರೆಳಸಿ ನೋಡುತಿರ್ಪಂತೆ ಮಾ 

ತಾಡಿ ಮಾತಾಡಿದರ್ಪಾಡುತಿಪ್ಪಂತೆ 

ಕೂಡು ಕೂಡದಿರನ್ಯರಂ ಕೂಡದಿರ್ಪಂತೆ ನಿನ್ನನಲ್ಲದೆ ಬೇಂಟದಿಂ 

ಕಾಡುಕಾಡದಿರುಣದೆ ಕಾಡುದಂತಿರು ಮರುಳೆ 

ಬೇಡು ಬೇಡಿದ ಹೊತ್ತು ಬೇಡಿದುದನೀವಂತೆ 

ಬೇಡಿಕೊಂಡಪೆನಿದಂ ನಿನ್ನಳಾಂ ಸೆಜಗೊಡ್ಡಿಯೆಂದೊರ್ವ ಕುಠಂಣಿ 
ಮಗಳಿಗೆಂದಳು ॥೫೦॥ 


ಧನವೀವನಂ ಕಾಮನೆಂದು ವಮಂನ್ನಿಸಂ ಮಗಳೆ 

ಧನವೀಯದವನ ಪುರುಷಾರ್ಥಮೇವುದಂ ಮಗಳೆ 

ಧನ ದಾಸೆ ದೋಣು 

ವಂಗಾಸೆದೋಲಟಯೆ ಕಳೆದು ಕೊಅಚಾಡಿ ಕೂಡು ಮಗಳೆ । 

ಧನವೆಂ ಸೂಳೆಯರ್ಗೆ ಕುಲಧನಮೆಂದಂ ನೆನೆ ಮಗಳೆ 

ಧನವೀಯದವನ ಪುರುಷಾರ್ಥವೇವುದು ಮಗಳೆ 

ಧನಮನೆಂತಾದೊಡಂ ಕೊಂಬುಪಾಯಮನೆ ಕಲಿಸಿದಳಬಲೆಗಂದೊರ್ವ 
ಬದುಗಂಂಠಣಿ ॥೫೧॥ 


ಶತದಾ ವಿರವಿಸಬಳದ ಕಾಮಹಳದುಮಾ 

ಸೀತುಗದಿಯದಾಯದಂತುಪ್ಪಹಾ 

ಯಿತಿದಿನೆಳುಹುಗುತಿಂದು ಮರಂಸಕೃತಿಯಾಗಿರಿಸಿಕುಶೂಲವುಜದೊತ್ತೆಗೆ 

ಶಿತಮುಖನುರಿಯನ್ನಿಯವಂನಿರುತಿವರುಣಮಾ 

ರುತನುಳಿವಂತುದನ ನಿರರಿಯೀಶಾನ್ಯ 

ನತಿ ದರಿದ್ರಂ ಪೊರ್ದಲಾಗದೆನುತಿರ್ದರಾಪುರದ ಸೂಳೆಯರ್ಗೆ ಮುದು 
ಗುಂಠಿಣಿಯರು ॥೫೨॥ 


1 x, ಗ) 


೩೩೦ ಕುಮುದೇಂದು ರಾಮಾಯಣ 


ಎಳೆಯ ಹರೆಯದೊಳು ವಸಾ ಿನುಲೇಪನ ಮಾಲ್ಕ 

ಫಳವಿಭೂಷಣ ಭೋಜ್ಯವಸ್ತುವಾಹನಲೀಲೆ 

ಗೆಳಸದೆ ತನುವಸೆ ದಿ ಲತನುಮಾಡಿಕೊಂಡು ವಿರಹಾಗಿ _ಯಿಂ ಕರನಿಕೊರಳಿಂ 

ಖಳನ ಕಾಮನ ಬಾಣಕೆ  ಗುಜೀಯಾಗಿರ್ದ 

ಳುಳಿಯಳಿನ್ನವನಿಸುತೆಗೀ ಪ್ರತೀಕಾರಮಾ | 

ಯ್ವಳಿವಳಸುವಂ ಮಹಾಸತಿಗೆ ಸಾಮರ್ಥ್ಯ ಮುಂಟೆಂಬರವಂಸುಸೆಯೆಂ 
ದಳೊರ್ವಳ್‌ ಪಾಣ್ಯೆ ॥೫೩। 


ತಲೆಸುತ್ತರುಗೆಯ ಕುಪ್ಪಸವೆಡದ ಕಾಲ ಬಾ 

ಹುಲಿಯ ಹೊಂದೊಡರುಟ್ಟ ಮೊನೆಯ ಮಂಂಜೆಣಗಂಕಿ 

ತ್ತಲಗಂಕಟ್ಟಿದ ಕಠಾರಂಚಂದನದ ಭೂರಿಕತ್ತುರಿಯ ಚೆಲಂವತಿಳಕಂ 

ಮೆಲುವ ಕರ್ಪೂರದವೀಳೆಯ ಮಲ್ಲಿಗೆಯ ತಂಜುಬು 

ಜಳವಟಿಗೆ ಬಾಹುಪೂರಿಗಳ ಚಟಕುಳಿಯ ತಳ 

ತಳಪವುಂಗುರವೆಸೆಯೆ ಪೋಗುತಿರ್ದನನಿವನ ಜಾರನೆಂದಣುವನಜ್‌ದಂ 
ಗಮನದಿಂ ॥೫೪॥ 


ಮುಂದುದಯಿಸುವ ಚಂದ ್ರಿಬಿಂಬಕ್ಕೆ ಬೆದಜುವಂ 
ಹಿಂದೆ ಬಪ್ಪವರ ಭಾವಮನಡರೆ ನೋಡುತಂ 
ಮಂದಿರಂಗಳ ನೆಳಲಬಳಿವಿಡಿದು ಪೋಗುತಂ ಕೆಲಬಲನ ನಾರಯು ಸತಂ 
ಮಂದವಿಕ್ಷೇಪದಿಂ ನೇವುರಂ ದನಿದೋಣ 
ದಂದದಿಂ ನಡೆವುತಂ ಕೆಂದಳಂ ಪುರಳೊತ್ತೆ 
ಯೊಂದೆಡೆಯೊಳಳುಕುತಂ ಮೆಲ್ಲಮೆಲ್ಲನೆ ಜಾತಿಜಾರೆ ಸಂಕೇತಕ್ಕೆ 
ನಡೆತಂದಳು ॥೫೫॥ 


ಇನಿಯನಿಲ್ಲೂ ರೊಳೊತ್ತೆಯ ಚಿತ್ತವೊಳಗಿಲ್ಲ 

ದನುಚಾಂದನಂ ಒಧಿರನೇದು ಲೆಕ್ಕಿಸಳು ಮಾ 

ವನನತ್ತಿಗೆಯ ಮನೆಗೆ ಪೋಪನೆವದಿಂ ಪೋದನೋವರಿಯ ಹಲ ಕೋಣೆಗೆ 

ವನದ ತಾಪಿಂಗಕ್ಷನಟ್ಟಿದೊಡೆ ಭಾವಮೈ 

ದುನರಿರ್ವರ:ಂ ಪೋದರವನಿಜೆಯ ವಿರಹದಿಂ 

ದನುಜೇಂದ್ರನಾರ ಚಿಂತೆಯನೊಲ್ಲನೆಂದೊರ್ವ ಜಾರಂಗೆ ಜಾರೆ ಹದಿರಂ 
ನುಡಿದಳು 8೫೬॥ 


'ಕುಮುದೇಂದು ರಾಮಾಯಣ ೩೩೧ 


ಬಡೆದ ಕುಣುಹಜದನೊಸಲಿಳಿದ ಕುರುಳ್‌ಕೊಯ್ದ 

ಮಡಿದಂಜುದುರಿವ ತುಟಿ ಸೀಳ್ದಮೈನಲು ನಚ್ಚು 

ಕಡಿದ ಬೆರಳಿಳಿದೆಜುಹೊಯ್ದ ಬಾಸುಳು ಕೊಟ್ಟ ಹಲಸುತ್ತೆಮುತ್ತಿದುಗಂರು 

ಹೆಡಕಿನ ಜೋವಳಿಪ ಕಣುಕಿತ್ತುತಿಪ್ಪಕಡಿದ 

ಮಂಡಿಹೆನೆಜಾದ ಬೆಮರು ಬತ್ತುತಿರ್ಪ ಬಾಯ್‌ 

ಕಡುಸೊಪ್ಪ 1ಸೊಗಡಾದ! ಗಾಡಿ ಹರಿವಡಿ ಕಾರ್ಶಿಗೊರ್ವಕಿಳಿಗೆ* 
8ಸೊಯಿಸುತಿರ್ದಳು* ॥೫೭1॥ 


ಎಲೆಗಂಂಡಿ ನೀಗುಂಡಿ ಬಿಳ್ನಾಯೆ ನೀನಾಯೆ 
*ಉಲಿಯದಿರು* ನೀನುಲಿಯದಿರು ಸಾಯಿಂ ನೀಸಾಯಿ 
ಉಲುಂಕದಿರು ನೀನುಲುಕದಿರು ಚಂಡಿ ನೀ ಚಂಡಿ ಸಿಂಬೆ ನೀಸಿಂಬೆಯೆಂದು 
ತಲೆಯೊತ್ತಿಯೊರ್ವರೊರ್ವರುಕ ಬಿಡದೆ? ಕಚ್ಚಿ ಮುಂ 
ದಲೆ? ಪಿಡಿದು ಹೊದ್ದ ಸೀರೆಗಳಜ್‌ಯಂದೆ* ಬಿದ್ದು 
ರುಳುವಚೌವಟ ಬೇಟಕಾರ್ತಿಯರ ಜಗಳಮಂ ಕಂಡು ನಗು 
ತಿರ್ದನಣುವಂ "ASH 
ಎಲೆವಸರದಡಕೆ ವಸರದ ಗಂಧ ವಸರದಂ 
ಬಲದ ಮಂಟಪದ ಚವ್ವಟಮಂಠಯದ ದೇ 
ಗಂಲದ ವಂಂದರದ ಸಾವಾಸಿ ವಸರದಕಂಚಕಾಜರರ ವಸರದ ಮನೆಗಳಾ 
ಕೆಲಬಲದ ಜಗಲಿಗಳ ಮೇಲೆ ತೆರೆಯಿಕ್ಕಿ 
ದಾಲಿತ ಮಿಂಡರುಂ ಮಿಂಡಿವೊತ್ತಿರುಂ ನೆರವುತಿರೆ 
ನೀಳಿಯ ಪಾರಿವದ ಕೋಗಿಲೆಯ ಲಾವಗೆಯನುತ್ವರಮನೇಳಿಸುತಿರ್ದುದಾ 
ಕೂಜಿತ 1೫೯ ॥ 
ಅಲ್ಲಿ ನೆರೆದಿರ್ದ ವಂಂಚಿಗರ ಭಂಡರ ತೊಂಡ 
ರಲ್ಲಿ ಕೇಳುಗಳ ದ್ವೈೃತಿಗಳ ಸ್ವಾಮಿಗಳ ಲಜ್ಜೆ 
ಯಿಲ್ಲದಿರ ಬೆಸನಿಗಳ ದೆಸೆಗಳ ಜೋಗಿಗಳ ಮಾಣಿಗಳ ತಂದುಡಿಗಳ 
ಮಲ್ಲರ್ಮಗೋವಳರ ಚರರ ಗೋವರಿಟ್ಟಳಮ 
ನೊಲ್ಲದಣುವಂ ಜೂಜನಾಡುವಲ್ಲಿಗೆ ಬಂದನ 
ದಲಿ ಕಿವಿಯಿಲ್ಲ ಬೆರಳಿಲ್ಲ ಮೂಗಿಲ್ಲ ಮುಡಿಯಿಲ್ಲ ಮೈಯಿಲ್ಲರಾರಾಡು 
ವವರ್ಗೆೇಂ ॥೬೦॥* 


1 ಸೆ ಸೋಕಂಗಡುದ (ಕ) 2 ಳ್ವಳಿ 3 ಸೊಗಯಿಸುತಿರ್ದಳೊಮ್ಮೊಮ್ಮೆಯೂ 
4 ಯುಲಿಯಂತಿರಲುದಿರು (5) 5ರು 6 3 ತಾವು. 7 ಹೊಡೆದು * ಈ ಪದ್ಮವಿಲ್ಲ ಗ ದಲ್ಲಿದೆ 


೬೩೨ ಕುಮುದೇಂದು ರಾಮಾಯಣ 


ಪಂಚೆಯೀದ್ದುಗ ಚವುಕದುಗನಟ್ಟೆ | ಭದ್ರೇತಿ 
ವಂಚದೊಚ್ಚವುಕ ಬಾಹಂಚಿಯೀರೈದು 1ಮಿನಂಕು! 
ಮಂಚಿಗಡಿಹಾಯ್ಕಿದ ದಶಮಂಖನ ಮುಖದಂತೆ ಹತ್ತುಗುಣವೆನಂತನಿಡೆ 
ಸಂಚಳಿಸದೀಸಿಕೊಂಡೆತ್ತಿಗನೆ ನಗೆಬರಲಿ 
ತಾಂಚರಾಚರ ?ನೆ* ಜಗಜ್ಜನನಿಸೀತೆ ತಾಂ 
ಪಂಚಗುರುಭಕ್ತಿಯಾಡದೆಯೆನುತ ಢಾಳಿಸಲು ಬಂದುದವ ನೀರೆ ದು 
ರೇಬೆ ತೊಡೆಯೆ ॥೬೧॥ 


ದರಹಸಿತವದನನಲ್ಲಿಂ ತೆರಳು ಪವನಜಂ 

ಖರಪುತ್ರ ಧೂಮ್ರ ಧೂಮ್ರಾಕ್ಷ ಭೈರವ ಮಹೋ 

ದರ ಮಾಲಿಹಸ್ತ ಪ್ರಹಸ್ತ ಜಂಬುವಾಲಿಪೌಲಸ್ತ್ಯ ವಜ್ರೋದರ 

ನರಸುರಾಂತಕ ಕುಂಭಕರ್ಣನಿಕುಂಭ 

ತರಳತಾರಕ ಮೇಘನಾದರದಮನೆಯೊಳೆನೆ 

ಧರಣಿಸಂತೆಯ ಮಹಾಸತಿಯ ಲಕ್ಷಣಮನೈದೆ ಕೇಳ್ದು ಮಂದದಿಂ 
ಪೊಜಮಟ್ಟು ಬಂದಂ ॥೬೨॥ 


ಪರಮ ಜಿನಪತಿಯೆ ದೇವತೆ ದೇಶಭೂಷಣರೆ 

ಗುರುಗಳಿನ ಕುಲಲಲಾಮಂ ರಾಮನಿನಿಯನ 

ನ್ಯರನಖ್‌ಯಳೀಕ್ಷಿಸಳು ನುಡಿಯಾಲಿಸಳು ನಂಬಳು ನೆನೆಯಳಿಚ್ಚೆ ಎಸಳು 

ನಿರಂಪವೆಂ ಮಹಾಸತಿ ಜಗಜ್ಜನನಿ ಜಾನಕಿಗೆ 

ಮರಣವಲ್ಲದೆ ಶರಣವಿಲ್ಲ ಸಮ್ಮಕ್‌ದೃಪ್ಟಿ 

ಗರೆದು ಜೀವಿಪುದಿದಂ ಕೇಳುತ್ತಮೆಂದು ಕೆಲರತಿಕಾಯನರಮನೆ 
ಯೊಳೆನುತಿರ್ದರು ॥೬೩॥ 


ಪರಿಜನಂ ಪುರಜನಂ ಕವಿಜನಂ ಪರಿಷಜ್ಜ 
ನಂಬಂದು ಜನಲೌಕಿಕ ಜನಂ ಗುರುಜನಂ 
ವೀರಜಿನ ವಿನಯ ಜನಮನ ಶ್ಯ ಯಾಗತಜನಂ ಸುಧಾರಿತ ಕಾಂತಾಜನಂ 
ಧರಣಿತನುಜೆಗೆ ರಾವಂನೇ ಜೀವಮೆಂದಜಾ್‌ದು 
ನಿರುತಮಜಅ್‌ಪೆ ಯುಮಜಯನಸುರಪತಿಗೆ ಕೇಡಡಸಿ 
ಪರಿಭಾವಿಪರೆ ಹಿತಮನಾರು ಎನುತಿರೆ ವಿಭೀಷಣನರಮನೆಯೊಳು 
ಕೇಳ್ದಂ ಪವನಜಂ ॥೬೪॥ 


1 ಹಪ ಬೋಲ್‌ ತ ಸಾಹಯ) 


ಕುದುದೇಂದು ರಾಮಾಯಣ ೩೩೩ 


ಕಮಳಿನೀ ಬಾಂಧವನೊಳಲ್ಲದಂಭೋಜಿನಿಗೆ 

ಕುಮುದಿನೀ ಬಾಂಧವನೊಳಲ್ಲದೆ ಕುಮುದಿ ತಿಗೆ | 

ಯಮರತರುವಿನೊಳಲ್ಲದವುರವಲ್ಲರಿಗೆ ಮಧಂವಿಗೆ ಮಧುವಿನೊಳಲ್ಲದೇ 

ಸಮನಿಸದವೊಲು ರಾಘವನೊಳಲ್ಲದವನಿಜೆಗೆ 

ಸಮನಿಸದು ಲೀಲೆಯಿದನಜ್‌ಯದ ದಶಾನನಂ 

ಭ್ರಮೆಗೊಂಡ ನಸುರಕುಲವಳಿಯದಿರದೆಂದಂದೊರ್ವಳೆಂದಳು ಮಹಾಸತಿ 
ಕೆಳದಿಗೆ ॥೬೫॥ 


ಹಿಂದೆ ಹುಟಿ ದ ಮಹಾಸತಿಯರ್ಗೆ ಮಂಡನಂ 
ಮುಂದೆ ಹುಟು ವ ಮಹಾಸತಿಯರ್ಗೆ ತಾನೆ ಗುರು 
ಇಂದು ಹುಟು ವ ಮಹಾಸತಿಯರ್ಗೆ ಜನನಿಯಾಯುಷ ಬಗುಸೆ 


ಕಣ್ಣು ೦ಗತಿ 
ನಂದನೆಯರೆನ ರುದಯಿಸಿದೊಡಲ್ಲದೆ ತಾಯಿ 


ತಂದೆಯಜಷಂ ಪಸರಿಸದಂಯೆನುತ ಪ್ರರದೊ 
ಳೊಂದೆ ಕೊರಳೊಳು ಜನನಿಯ ಮಹಾಸತಿಯ ಲಕ್ಷಣಮನೆ ಬಣ್ಣಿಸು 
ತಿರ್ದುದಸುರಲೋಕಂ ॥8೬೬॥ 


ಧರೆಯಮರನಿರಂ ಬೊಬು ಸಳಿಕೆಯಂ ಮುಗಿಲ 

ನೆರವಿಯಂ ಹುಲ್ಲಕಿಲ್ಲಂ ಬಯಲುದೊಜಕಗಳಂ 

ತೆರೆದುಜುಗಲಂ ನೊರೆಯ ಪುಟಿ ಯಂ ಸೂರನಿಂ ದೀವಿಗೆಯ ಕುಡಿಯಾ 
ಹರೆಯಂಮಂ ಸಿರಿಯುಮಂ ಆಯುಷ್ಯಮನಂಗನೆ 

ಯರೊಳಂ ವಠಾಳ್ಸರಸಿರಿ ಪ್ರಕೃತಿಯಿಂ ಲೋಕದೊಳು 
ಧರೆಣೀತನೂಜೆಯುದಯಿಂಸಿ ಪೋದುದೌ ಮಾತು ಸುಚರಿತ ರಾಘವನ 


ಪುಣ್ಕಲಕ್ಷ್ಮೀ ॥೭೭॥ 


ಅಜುವತ್ತನಾಲ್ಕು ಸಾಸಿರ ಸೋಮ ಸೂರ್ಯವೆಸ 

ರಜ್‌ಕೆಯ ಮಹಾವೀಧಿಗಳನುಳ ಗ ಲಂಕೆಯೊಳು 

ನೆಜ್‌ ವಿಚಾರಿಸಿ ಮಹಾಸತಿಯ ದೃಢವ್ರತಮಂವಂಂ ಶೀಲಸಂಪತ್ತಿಯಂ 
ಅಜ್‌ಯೆನಿನ್ನಿಂ ರಾವಣಂ ತಾನೆ ಸೆಜಯಿಟ್ಟ 

ಬನಮಂವಂಂ *ಚಿತ್ರಚಿತ್ರಮಂಟಪವಮಂ 

ವಂಜ್‌ಯದಾಳ್ನಂ ಬೆಸಸಿದಂತೆ ಮಾಡುವೆನೆನುತ್ತರಮನೆಗೆ ಬರುತ್ತಿರ್ದ 


ನನಿಲ ತನಯಂಂ ॥೬೮॥ 


೩೩೪ 


ಕುಮುದೇಂದು ರಾವಾಯಣ 


ಹೊಳೆವ ಕೋಟಾಕೋಟಿಕೆ ದೀವಿಗೆಯ ಬೆಳಗಿ 

ನೊಳಗೆ ಥಳಥಳಿಪ ನಾನಾಯುಧದ ಕಾಂತಿ 

ಬಳಸಿದ ವಿಚಿತ್ರವಸ್ತಾನುಲೇಪನ ವಿಭೂಷಣ ಮಾಲೆಸಂಪತ್ತಿಯಿಂ 

ಬಳಕೊಂಡ ಚತುರಂಗಬಲಸಹಿತ ಧರಣಿಗಿ 

ಟ್ಬಳಮೆನಲು ವೀಥಿಯನಳೆಂಕರಿಸಿ ಲೀಲೆಯಿಂ 

ಬಲಮುಖ್ಯರೋಲಗಕೆ ಬರಲು ಪಡಿಯಅರು ಬಾರಿಸಿದ್ವಾರವಟ್ಟದೊಳು 
ನಿಂದಿರ್ದರು ೬೯೫ 


ಕೆಲರೇಖ*್‌ ಕುಲಗಿರಿಯನೇಳಿಪಗಜಂಗಳೆಂ 

ಕೆಲರೇಖಕಿ ರವಿತುರಗಮಂ ಗೆಲುವ ಕುದುರೆಯಂ 

ಕೆಲರೇ್‌ ರತ್ನಮಯಖಚಿತರಾಜಾಧಿರಾಜಮನಧಿಕಲೀಲೆಯಿಂದಾ 

ಕೆಲರೇಜ್‌ ಪೊನ್ನ ದಂಡಿಗೆಗಳಂ ನಲವಿಂದೆ 

ಕೆಲರೇಣ್‌ ಸಿಂಹಮಂ ಸಿಂಹ ವಿಕ್ರಮಯುತರು 

ಕೆಲರೇಜ್‌ ರಥಮನತಿರಥರು ಬರುತಿರ್ದರೋಲಗಕೆ ನಿಂದಾದ್ವಾರ . 
ವಟ್ಟದಲ್ಲಿ ॥೭೦॥ 


ನರಸಂರಾಂತಕ ಕುಂಭಿನೀ ಕುಂಭಗಳ ಮಹೋ 

ದರನ ಪೌರುಷ್ಯನತಿಕಾಯನ ವಿಭೀಷಣನ 

ಖರಸುತನ ಮಯನ ವಜ್ರೋದರನ ಜಂಬೂಮಾಲಿಕಾಳಾಮು ಖರ 

ಗರಣನಪರಂತೆಪನಿರಂ ಮದನ ಭೆ ರವನ 

ತರಳನ ಮಯನ ಮಾಲ್ಯವಂತನ ಕುಳಾಚಳನ 

ಕಣಕರ್ಣಸಿಂದಗಿಯ ಘನವಾಹನನಂಣದೆ ಪಡಿಯಅರರ್ಜಡಿದಂ 
ನಿಲಿಸುತ್ತಿರ್ದರು ॥೭೧॥ 


ಪುಂಗದಿನಮರೇಂದ್ರನಿಲ್ಲಗ್ಗಿ ಹೋಗಿನತನಯ 
ಮಗಳು ನೈರಂತ್ಯವಾರುಧಿ ರಮಣ ನಗೆಯಲ್ಲ 
ಮರುತ ಹಿಮ್ಮೊಟ್ಟು ವಿತ್ತೇಶ ವಾಾಣೀಶುನ್ಯ ಮಾಡದಿರು ಬಲಂಸಲಿಗೆಯ 
ಮೃಗಧರ ವಂರುಳ ಮರಳು ಫಣಿಪತಿ ನಿನಗೇನಿಲ್ಲಿ 
ಮಗುಳೆ ಬೀಡಾರಕ್ಕೆ ಬೆಸಸಿದಂ ನಿಮ್ಮನೆ 
ದಗಣಿತ ಪರಾಕ್ರಮದನುಜಾಧಿಪತಿಯೆಂದು ಪಡಿಯರರ್ಜಡಿದು 
ನಿಲಿಸುತ್ತಿ ರ್ದರು ॥೭೨॥ 


ಕುಮುದೇಂದು ರಾಮಾಯಣ ೩೩೫ 


ಇನವೆಸರನಾದಿತ್ಯರಾಜವೆಸರಂ ಚಂದ್ರ 

ಕನಕವೆಸರಂ ಭೌಮಸೌಮ್ಯವೆಸರಂ ಸೋಮ 

ತನಯಗುರುವೆಸರನಾಂಗೀರ ಭಾರ್ಗವದೆ ಶತ್ಯಗುರುವೆಸರನ ನಿಜವೆಸರಂ 

ಶನಿಯನಾಭೋಗಿವೆಸರಂ ರಾಹುಕೇತುಗಳ 

ನನುನಯದಿ ಬಿಟ್ಟು ಬಂದೋಲಗಿಸಿ ನಾಳೆ ನೀ 

ವಿನಿಬರುಂ ದಾನವೇಂದ್ರಂಗಿಂದು ಸಮಯವಿಲ್ಲೆಂದು ಬಾರಿಸಿದರು 
ನವಗ್ರಹಮುಮಂ 12 


ಯಕ್ಷಕಿನ್ನರಗರುಡಗಂಧರ್ವರಾಕ್ಷಸ ನಿ 

ಶಾಚಭೂತೋಪ್ಯರೋ ಜನವೆಯ್ದೆ ನೀವೆಂದ 

ಪೇಕ್ಸಿಸದೆ ಸೇವೆಯಂ ನೆರದಿರದೆ ಮಗುಳೆ ಬೀಡಾರಕ್ಕೆ ಬೇಗದಿಂದಾ 

ರಾಕ್ಷಸೇಶ ಸರನಿಂದಳಂಕರಿಸಿತಿಲ್ಲಹರಿ 

ದಕ್ಷಪೀಠಮನಾರು ನಿಂದಳಂಕರಿಸಿ ನೆರ 

ದೀಕ್ಷಿಸುತ್ತಿರದೆನುತ್ತಂ ಪುರಸಮೂಹಮಂ ವೇತ್ರಹಸ್ತರ್ಜಡಿ 
ಯುತ್ತಿರ್ದರುಖದೆ ॥೭೪॥ 


ದಿವಿಜಗಣಿಕೆಯರ ತುಂಬುರುನಾರದಕರ 

ಕುವರರ ವಿಳಾಸಿನಿಯರಂ ಕಡವರಂ ಚರರ 

ನಿವಹಾದಿಗಳ ಕವಿಗಮಕಿ ವಾದಿವಾಗ್ಮಿಗಳ ಮಂತ್ರಿಗಳ ಬಾಂಧವರ 

ಶಿಷ್ಯರ ವಿಶಿಷ್ಟರ ಜೆಟ್ಟಿಮಲ್ಲರ ಪಸಾಯಕರ ಹಡಪದವರಾ 

ಯುವತಿಯರ ಗಾಯಂಕ[ರ]ನರ್ತಕರ ವಾದಕರ 

ಕುವರರ ವಿಳಾಸಿನಿಯರಂಕದ ವರಂಚರರ 

ನಿವಹಾದಿ ಮತ್ತಾರುಮಂ ಪೋಗಲೀಯದೆ ಹೊಡೆದು ಪಡಿಯಜಟರು 
ನಿಲ್ಲಿಸುತ್ತಿರ್ದರು 1೭೫ 


ಬಸೆದ ಪನ್ನೀರಿಂದ ಮಜ್ಜನಂ ವಾಡಿ ಪಸ 

ರಿಸುವ ಕಾಳಾಗರುವ ಧೂಪದಿಂ ಮೊಲ್ಲೆ ಮ 

ಗೆಯ ಮೊಗ್ಗೆಗಳ ಮಾಲೆಯಂ ಹೊರೆದು ಮುಡಿಯೊಳು ತುಯುಂಬಿ 

ನೊಸಲಕತ್ತುರಿಯ ತಿಲಕಂ ಕುಚದಚಂದನಂ 

ಪಿಸುಪ ಕರ್ಪುರದ ವೀಳೆಯಪುಟ್ಟು ಬೆಳುವಟೆ ಸೆ | 

ಹೊಸ ಮುತ್ತಿನಾಭರಣ ಸೊಗಯಿಸುತ್ತಿರೆ ವಾರನಾರಿಯವೋಲಗಕೆ 
ಬರುತಿರ್ದರು . ॥೭೬॥ 


೩೩೬ ಕುಮುದೇಂದು ರಾಮಾಯಣ 


ತಲೆದಂಡುಗೆ ಶಿಳಕಸೂಸಕಮುಶ್ತಿನೋಲೆ ಚವು 

ಕುಳಿತಳಪ ಕೊಪ್ಪ ಮೂಕುತಿ ಸುದ್ದ ಸರಿಗೆಸರ 

ಪಳಿ ತ್ರಿಸರ ಪದಕವುಂಗುರ ಬಾಹು ಪೂರಿಯದರವೆಯ ಕಂಕಣ ಚೂಳೆಯ 

ತೊಳಪ ಕಾಲುಂಗುರದ ವೀರಮುದ್ರೆ ನೇವುರ ಚೆನ್ನ 

ಬೆಳುವಟ್ಟೆ ಮೊಲ್ಲಿವಂಲ್ಲಿಗೆಯಖ ಚಂದನದಯಾರಿ 

ಯಳವಡೆ ಸಮಸ್ತ ಶೃಂಗಾರದಿಂದೆ ಸ ಕಾರ್ತಿಯರೋಲಗಕ್ಕೆಯ್ದೆ 
ಬರುತಿರ್ದ್ವರು ॥೭೭॥ 


ಬರಲೀಯದಾರುಮಂ ನೆರೆದು ನಿಂದಿರಲೀಯ 
ದುರವಣಿಸಲೀಯದಿರೆ ಪಡಿಯಜಅರು ಬಾಗಿಲೊಳು 

ಮರಳುತ್ತ ಕೆಲಕೆಲರ: ಕೆಲಕೆಲರಿಗೆಂದರಿನ್ನೆಲ್ಲಿಯೋಲಗದ ಲೀಲೆ 
ಧರಣೀತನೂಜೆ ದೃಢವ್ರತಿ ಮಹಾಸತಿಯನ್ಯ 

ಪುರುಷರಂ ಮನದಿಂ ಶರೀರದಿಂವಚನದಿಂ 
:ಪರಿಭಾವಿಸಳ್ನುಡಿಯಳಂಗೈಸಳಾರುವಂ ದಶಮುಖನ ದಶೆ ಬಜ್‌ 


ದೆವೋದಂುದಕಟಾ! ॥೭೮॥ 


ಒರೆಸಿ ಸಾಹುಸಗತಿಯನಾಶ್ರಿತ ವಿರಾಧಿತಂ 
ಗುರುವುದದೆ ಪೂರ್ವರಾಜ್ಯವಂನಿತ್ತು ಸುಗ್ರೀ[ವ] 
ಗರಸು ತನಮಂ ಪ್ರತಿಷ್ಠಿಸೆ ಬಳಾಚ್ಯುತರ ನಿಲಜಾತಿಯೊಳು ಬೆರಸಿ 


ಬರಲೆತ್ತಿರ್ದರು 
ಅರಿದು ರಾವಣನೊಳಿದಿರಾರ್ಪು ಬರಲೆ ಬ 


ಲರೋಳು ನುಡಿಯಂತಿರೆ ಕೆಲಬರು ಮಾತು 
ನಮಗೇಕೆನಂತಿರ್ದರಲ್ಲಲ್ಲಿ ಕೂಡೆ ॥೭೯॥* 


ಪೊಹ೫ವಂಡಿಸಂತಿರ್ದಪರು ಪುಗಲೀಯದಾರುಮಂ 

ನೆ೫ ಜಡಿದು ಪಡಿಯಜರು ದಾರವಟ್ಟದೊಳು ಪೊ 

ಕೃಜ್‌ವೆನಿದಕೆನುತ ಕಾರಣಮಾವುದೆಂಬುದು ದಶಮುಖದಿನೆನಂತಂ 

ನೆ ಕಲಿಹನುಮನದ ಶ್ಯಕರಣವಿದ್ಯೆಯಿಂ 

ತಿರೆ ತನ್ನನಾರುವುಂ ಬರುತಿರ್ದನುಜ್‌ದೆ ರಾ 

ಕ್ಷಸ ವಿದ್ಯಾಪ್ರಭಾವಮನಲ್ಲಿ ಸುಳಿವ ಪರಿಚಾರಕಿಯರಂ ನೋಡುತ ॥೮೦॥ 


1. ಪರಿಭವಾಂದಮನಾಡಿಸೆ (ಕ) (ಖ, ಗ) 
* ಈ ಪದ್ಯವಿಲ್ಲ. ಬದಲಾಗಿ ಬೇರೆ ಎರಡು ಪದ್ಯಗಳಿವೆ ; ಅವಕ್ಕೆ ಹಿಂದೆ ನೋಡು 
ಗ ಪ್ರತಿಯಲ್ಲೂ ಹೀಗೆ ಇದೆ 


22 


ಕುಮುದೇಂದು ರಾಮಾಯಣ ೩೩೭ 


ವನರುಹದ ನೀಲೋತ್ಸಲದ ಹಂಸಿಯರಗಿಳಿಯ 

ನನೆಗಣಿಗಳದ ನಿಗುಣದ ಪುಷ್ಪಜಾಪದುಪ 

ವನದ ತೆಂಗಾಳಿಯ ನೆರಂಬಡೆದು ಜಗವನೊಲಿದೆಸೆವುತಿರ್ಪಸಮಬಾಣಂ 

ಜನಕಜೆಯ ಮುಖದ ಕಣ್ಗಳ ನಡೆಯ ನಾಡಿಯ 

ಬೆರಳನಳನಳಿಸುತಿರ್ಪ i ಪರ್ವಗಳ ಜ 

ವ್ಹನದ ನಟುಸುಯ್ಯ ಗಾಡಿಯ ಬಲದಿನೆನ್ನೆ ಸಂತಿರ್ದನೆಂದಸುರನೆನೆ 
ಕೇಳ್ಸನಣುವೂ ॥೮೧॥ 


ಅತಿಶಿಶಿರ ಶಶಿಕಾಂತ ಧಾರಾಗ ಹದೊಳು ರಂ 
ಜಿತಮೌಕ್ತಿಕವಂಯ ಪಂಚಾಳಿಕಾರುಚಿರದೊಳು 
ವಿತತಗೋ ಶೀರ್ಷ ಹರಿಚಂದನದ ಕರ್ಪೂರಪಂಕ್ಷಿಗಳ ಮಹಿತಳದೊಳು 
ಶತದಳದ ವಿಜನದ ಸಾರಕಲುಹಾ ರಕೃತ ಸುರ 
ಚಿತ ಶಯನೀಯದೆಂ ಮೀಹ? ಧಾರಿಣೀಸುತೆಯ 
ಸುತೆಯ ವಿರಹಾನಲನಳುರೆಯೆಕೂಡೆ ಹೃದಯಮನಲ್ಲಿ ಹಸ್ತಸಹಿತಂ 


Pe 
ದಶಾನನನಿರ್ದನು ॥೮೨॥ 


*ಅವರಂತ'ರಂಗವೃ ತ್ತಾಂತಮನಹಶಿವೆನೆಂದು 

ಪವನತನಯಂ ನಿಲ್ಲದೊಂದು ಕಂಭದ ಮಣಜಯೊ 

ಳವಿಚಲಿತ ರೂಪನಲ್ಲಿಯ ಪುತ್ಥ ಳಿಯ ತೆಖದಿನೋಡುತಿರ್ಪಿನಮಾಗಳು 

ದಿವಿಜಾರಿ ಕರುಣೋಕ್ತಿಯಿಂದ ಹಸ್ತಂಗೆಂದ 

ನವನಿಜೆಯ ಎರಹಾಗ್ನಿಯಳುರುತಿರ್ದಪುದೆಯ್ದೆ 

ಹವಣಂಗಳೆದಿರ್ದ ಶಿಶಿರೋಪಚಾರಮನಿದಂ ನಿಂದಿ ಸುವುಪಾಯಮನೆ 
ನೆನೆನೆನೆವಡೆ ॥೮೩॥ 


ಬರುತಿರ್ದ ಸೂರ್ಯಹಾಸಮನರಾಯಾಸದಿಂ 

ಧರೆ ಹೊಗಳೆಕೊಂದು ಶಂಭುಕನನಾಖಳ ದಿಂ 

ಸರಗತಿಗೆ ಕಳಿಪೆಯದ ಕೆ ತಂದ ಖರದೂಷಣರನತರಕ ಬಂದವಾನಾಡಿಸಿ 
ಪೊರಸಿ ಸಾಹಸಗತಿಯನಾಶ್ರಿತ ಕವಿರಾಧಿತಂ 

ಗುರುಮುದದೆ ಪೂರ್ವರಾಜ್ಯಮನಿತ್ತು ಸುಗ್ಗಿ ವಂ 


ಗರಸುತನಮಂ ಪ್ರತಿಷ್ಠಿಸಿ ಬಲಾಚ್ಯುತರನಿಲ್ಲದಗಳ್ಳಳಸಿ ಬರಲೆಸಗುತಿರ್ದುದಂ 


7 1. ಇನ (ಖ) 


೩೮ ಕುಮುದೇಂದು ರಾಮಾಯಣ 


ಅರಿದು ರಾವಣನೊಳಿರ ದಿರ್ಪದಾರ್ಗಂ ಮುನ್ನ- 

ಸುರಪತಿಯ ನನ್ನಿಯಂ ಕಾಲನಂ ನಿರುತಿಯಂ 

ವರುಣನಂ ಪವನನಂದನ ವ ಸಂಭವನ ನಾದಂದು ಗೆಲ್ಲನವಿಳೆಯೊಳು 
ಮರಮಿಕಂಗನ್ಯರಿಂದೆಲ್ಲ ಚಾನ ತಿಯ 

ವಿರಹದಿಂದಾದಡಜಯಲ್ಲಾ )ರದೆನುತ ಕೆಲಕೆಲ 

ಬರೊಳ್ಳುಡಿಯಂತಿರೆ ಕೆಲಬರಾ ಮಾತು ನಮಗೇಕೆನುತಿರ್ದರಲ್ಲಲ್ಲಿ ಕೂಡೆ 


ಬಲಂಹಿಂದ ಹಿಡಿದು ಪುಷ್ಪಕವಿಮಾನದೊಳಿಟ್ಟು 

ಜಲದಪಥದಿಂ ಬರುತ್ತಿರ್ಪಾಗಳವನಿಜೆಯ 

ವೊಲವನೇನಾನುಮಂ ಕಂಡದುಂಟೆಯೆಂದು ಹಸ್ತನನಲಸುರನೆಂದಂ 

ಎಲೆ ಮರುಳೆ ಹುಲಿ ಹಿಡಿದ ಹುಲ್ಲೆಯಂತಿರೆಕರಂ 

ಗಳವಳಿಸಿ ಬಳವಳಿದು ಬಸವಳಿದ ಮೂರ್ಜೆಯಂ 

ತಳೆದುಮೆಂತಾನಂಮೆಚ್ಚಜಿತ ಬರುತಿಪ್ಪಕಾಂತೆಯ ಶೋಕದೊಳಗೆಂತು 
ನಲವಿಪ್ಪಂದಂ ॥೮೪॥ 


ಆ ನುಡಿಗೆ ಹಸ್ತನಿಂತೆಂದನತಿಮಂದದಿಂದ 

ದಾನವೇಶ್ವರ ನಿಮ್ಮ ಮನಮೆಚ್ಚಿದಿದಜೀಂದ 

ಜಾನಕೀ ದೃಢವ್ರತೆ ಸುಶೀಲಸಂಪನ್ನೆ ಗುಣವತಿಯೆಂಬಂದುಂಟಾದಡೆ 

ಈ ನಿಮ್ಮ ಮನದೊಳಾವರಿಸಿದತನುಗ್ರಹಮ 

ನೇನಂಮಂ ಬಗೆಯದೆ ಮಗುಳೆಕೊಂಡು ಪೋಗಿಲತಿ 

ಕಾವಾಸದೊಳು ಮುನ್ನಮಿರ್ದಲ್ಲಿರಿಸಿ ಬಂದನೂನಕೀರ್ತಿಯನಾಳಿಹಿ 
ಕೊಳಲಾಗದೇ ॥೮೫॥ 


ಕುರುಡಂಗೆ ಕಂಗಳಧನಂಗೆ ನಿಧಿ ಯೌವನಂ 
ತರುಣಂಗೆ ಸೊಬಗು ಚೆಲುವಂಗೆ ಕಳೆ ಕುಶಲಂಗೆ 
ಸರುಜಂಗ ಸಂಜೀವನಂ ಕಲಿಗೆ ವೀರಶ್ರೀ ರಸಸಿದ್ಧಿ ರಸವಾದಿಗೆ 
ಕರಿಗೆ ಮದಲೇಬೆ ಸಿದ್ಧಿಗೆ ಬುದ್ಧಿ ದೊರೆಕುವಂ 
ತಿರೆ ಪ್ರಣ್ಯಫಲದಿಂದ ದೊರೆಕೊಂಡ ಸೀತೆಯಂ 
` ಮರುಳೆ ನಾಂ ಬಿಡುವಂತಂಮನಿನಿದಂ ಪೇಳ್ವರೇ ಕಿವಿಗಸಹ್ಯವಂ 
ನೆಂದನಸುರಕಾಂತಂ ॥೮೬॥ 


ಕುಮುದೇಂದು ರಾಮಾಯಣ ೩೩೯ 


ಜ್ವರಿತಂಗೆ ಪಾಲೋಗರ ಮಧುರಾಚಾರಂಗೆ . 

ಕರುಣಂ ಖಳಂಗೆ ಸತ್ಯಂ ಕೊಂಡೆಯಂಗೆ ಸ | 

ಚ್ಚರಿತ!ವಕಾಲ!ಸ್ಕಂಗೆ ಎದೈ ಗರ್ಭಿಣಿಗೆ ನಿಯೋಗ ನೀಚಕುಲದಮಂಗೆ 

ಪರಹಿತಂ ಪಾಪಶೀಲಂಗೆ ಸೊಗಸದ ತೆಜದೆ 

ನಿರವದ್ಯಸೂಕ್ತಿಸೊಗಸದು ದುರ್ವ ಎತ್ತಂಗೆ 

ಪಿರಿದುಮಳ್ಳಿಸುವಂಗೆಯೆಂಬುದನುಚಿತವೆಂದು ಸಾನುತೂಪ?ಂರಕ?ಮತ್ತ 

ಮಿಂತೆಂದನು ॥೮೭॥ 

ಆವಂಗೆ ಚಿತ್ತವೃತ್ತಿಗೆ ದಂದು ಬಂದಿರ್ಪು 

ದಾವುದದನಲ್‌ದು ಸೊಗಸುವ ತೆಣದಿ ನುಡಿವುದೀ 

ಸೇವಕಜನದ ಸಿದ್ಧಿಬುದ್ಧಿಯನ್ಯಮಂ ನೀಸುವುದಪ್ರಸ್ತುತಪ್ರಳಾಪಂ 

ಜೀವಕಳೆಯಿದೆ ಬುದ್ಧಿವಂತಂಗೆ ಹಲವು ಮಾ 

ತೇವವಿನ್ನೀತ ನಿಷ್ಠ ಉದ ನುಡಿಯನಲ್ಲದುಳಿ 

ದಾವನುಡಿಯಂ ನುಡಿಯೆನೆಂದು ತಣ್‌ಸಂದು ಮನದೊಳು ಹಸ್ತ 
ನಿಂತೆಂದನಸುರಪತಿಗೆ 1೮೮॥ 


ದೇವರ ಮನೋರಥವದಾವಗಂ ಗಂಭೀರ 

ವಾವ ಪರಿಯಿ:ಂದಾದೊಡಂ ಮುನ್ನ ನಿಶ್ಚಯಿಸಿ 

ಭಾವಜ್ಞನಾಗಿ ಬಳಿಕಂ ಕಾರ್ಯಮಂ ಮಾಳ್ಬ ಬುದ್ಧಿ ಯಿಂದಾಂ ನುಡಿದೆನು 

ಹೇವರಿಸಲೇಕೆಯಿದಕಾವುದನಂಚಿತವಿಲ್ಲ 

ಭೂವಳಯದೊಳಗುಂಟೆ ನಿಮಗಸಾಧ್ಯಂ ಕಳಾ 

ಕೋವಿದರ್ಗಂ ವನಿತೆಯರ ಚಿತ್ತವೇಕಸ್ಸಿತಿಯೆ ನೀತಿದಪ್ಪದೆ ಮಾಡ 
ಬೇಕೆಂದನು ॥೮೯॥ 


ಭರದಿಂದ ಚಿತ್ತಮಂಟಪದೊಳಗೆ ತಂದಿರಿಸಿ 

ಪರಿಚಾರಕಿಯರನಾಪ್ತೆಯರನಿಂಗಿತಕುಶಲೆ 

ಯರವತೀವಪ್ಪಗಲ್ಲೆ )ಯರನುಚಿತಜ್ಞೆಯರನಟ್ಟಿ ಸೈ ಜಾನಕಿಯಲ್ಲಿಗೆ 

ಪರಿಭಾವಿಸುತ್ತುಈಟೆ* ಚಿತ್ತವೃತ್ತಿಯದೆನಲು 

ಪರಿಭಾವಿವಿಸುತ್ತುಂಟು ರಾಘವನ ವಿರಹದಿಂ 

ಕರಗಿದಳು ಕೊರಗಿದಳು ಕಂದಿದಳು ಕುಂದಿದಳು ನಂಡಿಗೆ ತೆಐಹಿಲ್ಲಂದಡೆಂದನ 
ಸಂರಂ ॥೯೦॥ 


1. ವಾ (ಕ) 2, ನು(ಕ) 3, ]( (ಖ) 


೩೪೦ 


ಕುಮುದೇಂದು ರಾಮಾಯಣ 


ಆವ ಪರಿಯಲು ಭೇದಿಸಲುಬಾರದವನಿಜೆಯ 

ಭಾವಮಗಾಧ ಗಂಭೀರವಂ ರಾಘವನೆ 

ಜೀವ ವಕಾಗಿರ್ದಪಳು ಕನಸಿನೊಳು ಮನಸಿನೊಳು ನೆನೆಯಳಾರು 
ಮನೊಲ್ಲಳು 

ಭಾವಭವನೆನನೆ ಮುಳಿದು ನಿಶಿತಾಕುಸುಮ ಬಾ 

ಣಾವಳಿಗಳಿನೆಸುತಿರ್ದಪಂ ನಿರ್ದಯಂ ಜೀವಿ 

ಸುವುದರಿದೆಂದು ಸುಯ್ದು ಹೆಸ್ತನಮೇಲೆ ಬರ್ದು ದಶಕಂಧರಂ ಮೂರ್ಛೆ 
ಪೋದಂ ॥೯೧॥ 

ನಿಲ್ಲದೆಚ್ಚಟ್‌ಸಿ ಕಣ್ಣೆ ೫*ದು ದೆಸೆಯಂ ನೋಡಿ 

ಸೊಲ್ಲಿಸುವ ಗಿಳಿಗೆ ಸುಳಿವಂಚೆಗೆ ಕುಣಿವ ನವಿಲ್ಲೆ 

ಪಲ್ಲವಿಸಿದಸುಕೆ ಜಿನುಗುವ ತುಂಬಿಗೆ ಕೂಡಿ ಕೆ ವಂದೆ ಮಾಮರಕ್ಕೆ 

ಮುಲ್ಲನೆಳಸುವ ತೆಂಬೆಲರ್ಲೆ ತಾವರೆಗೊಳ 

ದಲ್ಲುಗುವ ಮಕರಂದ ಬಿಂದು ನಿಶ್ವಾಸಕ್ಕೆ 

ಫುಲ್ಲಬಾಣಕ್ಕೆ ಪಸರಿಸುವ ಚಂದ್ರಿಕೆಗೆ ಪ್ರತೀಕಾರವಕಾವುದೆಂದೆನುತಿರ್ದನಂ 

nn 


ಉರಿದಪುದು ಪಲ್ಲವಶಯನಮಂತರಂಗಮಂ 
ಹುರಿದಪುದು ಹಿಮಬಹಳ ಗೋಶೀರ್ಷಚಂದನಂ 
ಕರಿದಪುದು ತಮಾಳಚಂದ್ರಂ ಚಂದ್ರಕಾಂತನಿಷ್ಟಂದಮೈದವಯಂವದೊಳು 
ಹರಿದಪುದು ತಪ್ತಲೋಹದ್ರವದ ಪರಿಯಿಂದ 
ಬಿರಿದಪುದು ಹೃದಯದಖಿಳೇಂದ್ರಿಯಂಗಳು ಕೂಡೆ 
ಕರಗಿದಪವಂಗತಾಪದಿನೆಂತು ಸೆ ೃರಿಪನಂ ವಿರಹಾನಳನನೆಂದು 

ಸುಯ್ದ ನಸುರಂ NEFA 


ಲಲನೆಯರ ಚಿತ್ತವೇಕಸ್ಥಿ ತಿವಿದೇವಮೆ 

ವಳಿಯಿಂದೆ ನೀತಿತಪ್ಪದೆ ಕಾರ್ಯಮಂ ಬುದ್ಧಿ 

ಬಲದಿಂದೆ ಸುಘಟಿತಂ ಮಾಡುವೇಳೆಂದ ಹಸ್ತಂಗಸಃರನಿಂತೊದನು 

ಸಲೆ ತೆಗೆಯೆ ತೆಗೆಯೆ ತೆಂಗಿನನೇಣಿ ನಂದದಿಂ 

ಬಲಿವಲಿದು ಬರೆವರೆ ಕರಂ ಕಾಡುತಿರ್ದಪುದು 

ನೆಲೆಗಾಣ್ಬುದರಿದು ಜಾನಕಿಯ ಹೃದಯವಗಾಧ ಗಂಭೀರವೆಂದು 
ಸುಯ್ದಂ ದಶಮುಖ ॥೯೪॥ 


ಕುಮುದೇಂದು ರಾಮಾಯಣ ೩೪೧ 


ಪಿತೃವಿತ್ತ ಷೋಡಶಾಕ್ಷರ ವಂಂತ್ರವಿದ್ಯೆಯಿಂ 

ಕ್ಷಿತಿ ಹೊಗಳೆನಿವಂದು ಸಾಧಿಸುವ ಕಾಲದೊಳು 

ಧೃತಿಗೆಡಿಸಲೆಂದು ಘೋರೋಪಸರ್ಗವನನಾದನೆಸಗೆ ಕಲುಷದಿಂದ 
ಅತಿಶಯವೆನಲು ಮೇರುಗಿರಿಯಂತೆ ನಿಷ ೈಂಪ 

ಮತಿಯಿಂದೆ ನೀವಿರಲು ಮೆಚ್ಚಿ ಲೋಕದ ವ:ಹೋ 

ನ್ನತ ಸಕಳವಿದ್ಯಾಧಿದೇವತೆಗಳ್ಳೆತಂದು ನಿವುಗದೇನೆಂದನಸುರಾಧಿನಾಥ ॥೯೫॥ 


ಪದಿನೆಂಟು ಮೇಳುನೂಲಣುಂ ಭೇದದಿಂದ ಲೋ 

ಕದ ಮಹಾವಿದೈಗಳ ಸಾಮಾನ್ಯವಿದ್ಯೆಗಳ 

ಸದಭಿಮತೆಯರೆ*8ನಿಪ ದೇವತೆಯುರೆ ತಂದಂ ನಲವಿಂದ ಮುಂದೆ ನಿಂದು 

ಅದಿರದೆ ಮಹಾಸತಿಯ ವಿಶತಿಯ ಗುಣಾಚ್ಯುತಿಯ 

ನೊದವಿಸದೆಯಾದೊಡಾಗಳೆ ಪೋಪೆವಲ್ಲದೊಡೆ 

ಮುದದಿ ಬೆಸಕೆ ೈವುದೆಂದರೆನೆ ದನ:ಜೇಂದ್ರನದಕೆ ಹಸ್ತಂ ಭೀತಿ 
ಯಿಂದಿಂತೆಂದನು ॥೯೬॥ 


ದೇವ ವಿದ್ಯಾಧರಾಧೀಶ ರ ಗೆ ದೆ ಸಂ 

ಜೀವನಂ ವಿದ್ಯಾಸಮ ದ್ದಿಯಮ ಪೋಪಂದು 

ಭೂವಳಯವಂಜಿ ಬೆಸಕೈವುಡೇನಮಗೆನಲು ನಗು ತಲಸಂರೇಂದ್ರನೆಂದಂ 

ಈ ಕವಿಶ್ವ್‌ ಲೋಕಮಂಂ ಬೆಸಕ್ಕೈವ ಬಾಧಿಸುವ 

ಭಾವಜನ ಬಾಧೆಯಂ ಬಾಧಿಸಲು ನೆಜಃವುವೇ 

ದೇವಿ ಜಾನಕಿಯಲ್ಲದಾಕೆಯ ಸಮಾಗಮಸುಖಕೆ ವಿದ್ಯಾಕೋಟಿಯುಂ 
ಪಾಟಿಯೆ ॥8೯೭॥ 


ನಳಕೂಬರನವನಿತೆ ವುಪರಂಭೆ ದೇವಿ ನಿಮ 
ಗೆಳಸಿ ವಿದ್ಯಾಶಾಲ ಭಂಜಿಸಿ ವಿದ್ಯೆಯಂ 
ನಲವಿಂದೆ ಕೊಟ್ಟು ನೀವೊಲ್ಲದಿರೆ ತನ್ನನೆಂದಳಾ ಸಾಮರ್ಥ್ಯದಿಂ 
ಎಲೆ ದಶಾನನ ಪರಾಂಗನೆಯರೊಳು ನೀನಿನ್ನು 
ಬಲುಪಿಂದೆ ನೆರೆದೆಯಾದೊಡೆ ನಿನ್ನ ವಿದ್ಯೆಯಿಂ 
ತಲೆನುಚ್ಚು ನೂಜಾಗಿ ಹೊಡೆದು ಹೊಲ ಸೆಳೆಕೊಂಡಾಗಳೆ ಪೋದು 
ದೆನುತಂ ಪೋದಳು ॥೯೮॥ 


1. x (ಐ) 2. x (ಖ) 3. ಶ್ವರ (ಕ) 


೩೪೨ 


ಕುಮುದೇಂದು ರಾಮಾಯಣ 


ಅನುರಾಗದಿಂದೆ ನೂಳ್‌ಪ್ಪತ್ತು ಧರ್ಮಮೇ 

ದಿನಿಯ ತೀರ್ಥಕರ ಶಾಸನದೇವತೆಗಳೆ ದೆ 

ಜನಕಜೆಯ ಪುರುಷಭಕ್ತಿಗೆ ಮೆಚ್ಚಿ ತಮ್ಮನಿಬರುಂ ಕಾದುಕೊಂಡಿರ್ಪರು 

ಜನಜನಿತಮಾಯ್ತು ಪತಿವ್ರತೆಯರ ನಿನ್ನುಪಂ 

ಮನೆದೂಳ್ಳು ದರಿದೆನುಮಂ ದೇವ ಮೆ 

ಲ್ಲನೆ ಕಾರ್ಯಮಂ ಕಂಡಂಕೊಂಬಯಿನ್ನೇನು ಹೇಳ ಕೈಗೆ ಸಿಲಂಕಿದಂ 
ದಕೆಯೇಕೆ ಚಿಂತೆ ue 


ಅದು ಕಾರಣಂ ಪರಾಂಗನೆಯರೊಳು ನೆರೆಯಲೀ 

ಯದು ಸಾಳಭಂಜಿನೀವಿದೈ ಕಡುಪಿಂದೆ ಕೊ 

ಲ್ಲದೆ ಮಾಣದಾವವಿದ್ಕಾದೇವತೆ!ಯರುವರಾ*ಗಳೆ ವಜಳಿದು ಪೋಗದಿರವು 

ಮುದದೆ ಶಾಸನದೇವತೆಗಳ್ಳೆದೆ ಜನಕಜೆಯ 

ಪದಪದ್ಮಯಃಂಗಳಮಂ ಕಾದುಕೊಂಡಿರ್ದಪರು 

ವಂದನ ಶರಮಂ ಮಂತ್ರಾಧಿದೇವತೆಯನಾ ಮಹಾಸತಿಯನೊಲಿಸುವುದು 
ನಮಗರಿದು ದೇವಾ ॥೧೦೦॥ 


ಎಸುತಿರ್ದಪಂ ಕಾಮನುರಿವುತಿರ್ದಪನಿಂದು 
ಮಸೆಗುತಿರ್ದಪುದು ವಿರಹಾನಳಂ ಕೊಲಲೆಂದು 
ಮಸಗಿಸುತ್ತಿರ್ದಪುದು ತಂಗಾಳಿಬೆಳುದಿಂಗಳಂ ಮುಳಿದು ಕೂಡಿಕೊಂಡು 
ಅಸುಕೆ ಕೆಂದಳಿರನೆವದಿಂದುರಿಯನುಗುಳ್ಳು ಪುದು 
ಪಸರಿಸುತ್ತಿರ್ದಪುದು ಶುಕಪಿಕಾಳಿಗಳ ರುತಿ 
ಕುಸುಮಮಂಜರಿಯೈದೆ ಕಾಮನಂಬಾದವಿನ್ನೇವೆನೆನುತಂ ಮೂರ್ಚೆ 

ವೋದ ನಸುರಂ ॥೧೦೧॥ 
ಪರಿಚಕಿತನಾಗಿ ಶಶಿರೋಪಚಾರಂಗಳನ 
ಸುರಪತಿಯನೆಂತಾನುಮೆಚ್ಚಜ್‌ಸಿ ಸುಯ್ದುದು 
ರ್ಧರ*ವತನುಪೀಡೆಯೀತಂಗಿದಂ ತೆಗೆವೆ ನಾಶಾಪಾಶದಿಂದವೆಂದು 
ತರುಣಿಯರ ಚಿತ್ತಮಂ ತರಃಣಿಯರೆ ಬಲ್ಲರಾ 
ದರದೆ ಮಂಡೋದರಿಯ ಕಳಿಪುವೆಂ ತೇಜಮಂ 
ಪಿರಿಯರಸಿಯಲ್ಲದೆಯ್ದಿಲ್ಲಿಂದಜೌದು ಪೋಪುದೆನೆ ಹಸ್ತನಸಂರನಂಜುವೆ 

ನೆಂದನು ॥7೦೨॥ 


1. ಗಳಾ (ಐ) 2. x (ಖ) 


i 


ಕುಮುದೇಂದು ರಾಮಾಯಣ ೩೪೩ 


ದೇವ ನಿಮ್ಮೀ ನಿರೋಧವ ಕಂಡುನೊಂದುಮಾ 
ದೇವಿ ತಾನೇ ಚಿತ್ರಮಂಟಪಕೆ ಪೋಗಿ ನಾ 
ನಾ ವಿಧದೆ ಜಾನಕಿಗೆ ಬೆಸಕ್ಕೆಯುತಂ ಪೇಳುತಿರ್ಪದಾನಜ್‌ವೆನದನು 
ಆವ ಭಯಮಂಂ ಬೇಡ ನಾನೆ ಕಳುಪುವೆನಿಳಾ 
ಪುವನೆಯನೆಂದರಮನೆಗೆ ಪೋಗಿ ವಂಗುಳ್ಳು ಬಂ 
ದೀ!ವಿಶ ಲೋಕದೊಳು ದೇವಿಗಾರ್‌ ಸರಿ ದೇವ ತಾನೆ ಪೋದಳು 
| ಸೀತೆಯಿರ್ದಲ್ಲಿಗೆ ॥೧೦೩॥ 


ಎನೆ ರಾವಣಂ ಸಂತಸದಿ*ನೆಂದ*₹ನಂ 8ತಾದೊ 
ಡೆನಿಪದ ದಿಕನಾವಿರ್ವರುಂ ಪೋಗಿ ದೇವಿಯಂ 
ಜನಕಸುತೆಯಂ ನುಡಿವುದಂ ಮಜ ಯೊಳು ಕೇಳುವೆನೆನುತಿರ್ದು ತೆರಳ್ಳು 
ಹನುಮನಿಂತೆಂದನಿಲ್ಲಿಯೆ ಕೊಲ್ಲೆನಸುರನಂ 
ಜನಪತಿಬೆಸಸಿದುದಿಲ್ಲೆಂದನಜ?ದಯತೆ 
ನನುಪದದಿ ಪೋಗಿ ನಾನುಂ ತಿಳಿವೆನೆಲ್ಲರ್‌ ಮನೋರಥಮನೆಂದು 

ಪೆಣ್ತನೆ ಬಂದನು ॥(೦೪॥ 


ನಾರಂಗ ವಕುಳ ಕುರವಕ ಕೌಂಗು ಕದಳಿ ಸಹ 

ಕಾರ ಫನಸಶಾಕಾದಿ ಜಾಜಿ ಚಂಪ[ಕ] ನಾಳಿ 

ಕೇರ ಹರಿಚಂದನ 4ನ"ಮೇರುಮಂದಾರಸಂತಾನಕ₹ಶರ್ಕರ₹ ಗುಗ್ಗುಳ 

ಪಾರಿಜಾತ ಕಟಾರಿಭದ್ರಸುರಹೊನ್ನೆಸಂರ 

ದಾರು ಖರ್ಜೂರಗೋಶೀರ್ಷ ಚಂದನ ಕರ್ಣಿ 

ಕಾರ ಜಂಭೀರ ಜಂಬೂವರಾಶುಳಂಗ ಪುನ್ನಾಗ ದಾಳಿಂಬದಿಂದೆಸೆದುದು 
ಪವನಂ ॥೧೦೫॥ 


ತಾವರೆಯನೈದಿಲ ಸಿರಿಷದಸೌಗಂಧಿಕೆಯ 

ಸೇವಂತಿಗೆಯ ಪಡ್ನಳಿಯ ಕದಂಬದ ಸುರಗಿ 

ಯವಕುಳದ ಜಾಜಿಯ ಕೇದಗಿಯ ಮಲ್ಲಿಗೆಯ ಮೊಲ್ಲೆಯಿರುವಂತಿಯಂ 
ಮಾವಿನ ವಸಂತದೂತಿಯನಾಗಕೇಸರದ 

ದೇವವೃಕ್ಷದ ದೇವಲತೆಯಕೋವಿದಾರದ 

ಕರ್ಣಿಕಾರದ ಕ್ರಮುಕದ ಕುಸುಮದೊಳಳಿಕುಳದ ರುಂಕ ತಿಯೆಸೆದವು 1೧೦೬॥ 


1. ಶ್ವರ (ಕ) 2. » (ಕ) 3. ಡಿನ್ನುಪದೆ (ಖ) 4. » (ಖ) 5, ಸಕಳ (ಕ) 


೩೪೪ 


ಕುಮುದೇಂದು ರಾಮಾಯಣ 


ಬಿರಿದ ದಾಳಿಂಬ ಕದಳಿಯ ಮಾತುಳುಂಗದ 

ಬರದ ಬಾಳೆಯ ಎಕ್ಕೆಯ ದ್ರಾಕ್ಷೆಯ ಮಾವಿ 

ನರನೇಅಶಿಲಾಮಳಕದ ವರತರುಲತೆಯ ಹೇಳದ ಚಾರು ಖರ್ಜೂರದಾ 

ಸರಸಪರಿಪಕ ಫಲರಸಮನೆರ್ದೆಯಾಜಗೋ 

ಛ ಎರಳೆ ಪಕ್ಕಂ ಜಾತಿಗುಣನ ಮುಚ್ಚಿ ಫೀ 

ರ್ದ ರೆರ್ಚಿವೊವಃಜ್‌ದು ಚಂಚುಪುಟದಿನೊಡನೆಮರೆಗೀಗಳಿಸೆದಿರ್ದವಾ 
ಬನದೊಳು COL 


ಕಂಸಂವಂಶರನಂಕುರಿತ ಪಲ್ಲವಿತ ಕೋರಕಿತ 

ಕುಸುಮಿತ ಫಲಂಗಳಿಂ ತರುವಾಾಲೆಗಂ ಲತಾ 

ಎಸರಕ್ಕಮೆಯ್ದೆಂ ನಿನಗಧಿನಾಥನೆಂದು ಸಾಮ್ರಾಜ್ಯಪಟ್ಟವನಂ ಕಟ್ಟಿ 

ಒಸೆದು ವನಲಕ್ಷ್ಮಿಯ ಸ್ವಯಂಬರಮನುತ್ಸವದೆ 

ಕುಸುಮಬಾಣದೆ ಸಿಕ್ಕಿದಳ್ಳೊರಳೊಳೆಗೆಂಬಂತೆ 

ಎಸೆವ ಕುಸುವಿಂತಮಲ್ಲಿಕಾಲತೆ ಬಳೆಸಿರ್ದ ಚೂತದೊಳು ಗಂಡಂಗೋಗಿಲೆ 
ಯೆಂಸೆದವು ॥೧೦೮॥ 


ಇವನ ಸಂದೇಹವಾರ್ತೆಗೆ 1ವುನದ'ಹರುಷದಿಂ 
ವಿನಯಂದಿಂ ಕೈಮುಗಿವ ಜನಕನಂದನೆಯ ಪಾ 
ವನ ಕರಕಮಲಕುಟ್ಮಳವನನುಕರಿಸಿದವು ಕವಳವನದಕಮಲಮುಕುಳಂ 
ಮನುಜೇಂದ್ರಚಂದ್ರನಸಮಾಗಮ ಮುಖಕ್ಕೆ ಸಂ 
ಜನಿತ ಪುಳಕದದಿನಲರ್ವ ತನು ಮಹಾಸತಿಯ ಲೋ 
ಚನ ಚಕೋರಿಗಳ ಮಂಖನವನನುಕರಿಪವೆೌನೆ? ಕುಮಂದಂಗಳಲರ್ದವು 
ದನಂಜ ನಂದನದೊಳು ೬೧೦೯೫ 


ವರವಿಯಚ್ಚರ ಕಾಂತೆಯರ ವದನಗಂಡೊಷ 
ಸುರಭಿಪರಿಮಳ ಸುವಾಸಿತ ಪುಷ್ಟಿತ ವಕುಳ 
ತರುನಿವಹದಿಂ ನವಯುವತಿಸಮಾಲಿಂಗನ ಪುಲಕಿತ ಕುರವಕ ನಿಕರದಿಂ 


. ಸುರಕಾಮಿನೀಜನನಿತಂಬ ಭರೆಲಲಿತಮಂ 


ತರವಾಮಜಚರಣ ಕಮಲವ್ಯಾಸ ಪಲಛವಿತ 
ಸರಸರಕ್ತಾಶೋಕ ಭೂರುಹನಿಕಂ[ರ]ದಿಂ ಪಾವನಂ ರಾವಣನ 
ವನವಮೊಸೆದಂದು ॥೧೧೦॥8 


1, ಮದನ (ಖಗ) 2. ನಲು (ಕ) 


“ಕುಮುದೇಂದು ರಾಮಾಯಣ ಹ್‌ 


ವೇಳಾಲತೆಯ ಮಾಧವೀಲತೆಯ ಸುರಲತೆಯ 

ಮಾಳತೀಲತೆಯ ರಕ್ತಾಶೋಕಲತೆಯಲವ 

ವಾಳಿಕಾಲತೆಯ ಚಂಪಕಲತೆಯ ಸಹಕಾರಲತೆಯ ಮಲಯರುಹಲತೆಯ 

ಕೇಳೀ ವಿಳಾಸಮಂಟಪಮೊಳೆಗೆ ಪರಿದು ತಂ 

ಗಾಳಿಯಿಂಂದಲವೊಕ್ಕ ಕುಸುಮದ ಹಸೆಯ ಮೇಲೆ 

ಲೀಲೆಯಿಂ ಕ್ರೀಡಿಸುವ ಮಿಥುನಕತರತಿರಹಸ್ಯಮೆ ಪಾರಿವಕ್ಕೆ .. 
ಗುರುವಾಗಿರ್ದುದು ॥೧೧೧॥ 


ಸುಳಿವ ತಂ!ಗಾಳಿಯಿಂ ಪರಿಪಕ್ವ ಫಲರಸದ 
ಬಳಸಿದ ಸುಗಂಧದಿಂ ಲಲಿತತರುಲತೆಗಳಿಂ 
ಕಳಕಂಠ ಕೂಜಿತದೆ ಮೈಗೆ ರಸನೆಗೆ ನಾಸಿಕಕ್ಕೆ ಕಣ್ಗಳಿಗೆ ಕಿವಿಗೆ 
ನಲವನಿಂಪಂ ಸೊಗಸನಾಶ್ಚರ್ಯಮಂ ಕುತೂ 
ಹಲತೆಯಂ ವರಾಳ್ಪುದೊದವಿಪುದು ವಿತರಿಪುದು ಸಂ | 
ಗಳಿಪುದೀವುದು ಜಗಂ ಹೊಗಳೆ ಕೊಂಡಾಡೆ ತಲೆದೂಗೆ ಬಣ್ಣಿಸೆ 
ಬಯಸೆ ವನಮೆಸೆದ:ದು ॥೧೧೨॥ 


ಎಲ್ಲೆಲ್ಲಿ ರವಿಗಸ್ತಮಾನ ಸಮಯಪ್ಪಾಪ್ತಿ 
ಯೆಲ್ಲೆಲ್ಲಿ ಸಂಭೋಗಶೃಂಗಾರರಸಭಂಗ 
ಮೆಲ್ಲೆಲ್ಲಿ ವಿರಹದಾವಾನಳನ ಬಾಧೆ ನಲ್ಲರ್ಗೆ ದುಷ್ಕರ್ಮಫಲದಿಂ 
ಎಲ್ಲೆಲ್ಲಿ ಕಾಮಬಾಣಂಗಳಿಗೆ ಸಂಚಾರ | 
ವೆಲ್ಲೆಲ್ಲಿ ಬೆಳುದಿಂಗಳಿಗೆ ಬೆಂಕಿ ಮಾಳ್ಬಡಂ 
ತಲ್ಲಿ ವಾಡುಗೆ ನಮಗೆ ಜನಮಂ ವಿಧಿಯೆಂದು ಕಣ್ಬನಿಯನಿಕಿ ದವು 
ಜಕ್ಕಿವಕ್ಕಿ  ॥೧೧೩॥ 


ಅಮರಾವತಿಯ ನಂದನದ ಭೋಗವತಿಯ ವನ 

ಸ್‌ಮಿಕತಿಯಳಕಾಪುರದ ಚೈತ $ರಥವನತಿಶಯಂ 

ದ್ರುಮವಲ್ಲರಿಯಸರ್ವರ್ತುಕ ಸಮೃದ್ಧಿಯ ಕ್ರೀಡಾಚಳದ ಪುಳಿನದಾ 

ಕಮಲಿನಿಯ ಕುಮುದಿನಿಯ ಲೀಲಾತರಂಗಿಣಿಯ 

ರಮಣೀಯ ವೃತ್ತಿಯ್ಯೆದೆ ಇಲ್ಲಿಯದೆಯೆಂದು ನೆಜ* 

ಕಮಳಸಂಭವನಿಟ್ಟ ಹಂಸ್‌ಪದವೆನೆ*? ಹಂಸವನ, ಮಾವನದ 
ಪರಾಗದೊಳೆಸೆದವು ee 


|, ವಂತೆ (ಖ) 2. A (೨) 3. ದಮಾವ (ಖ) 


೩೪೬ ಕುಮುದೇಂದು ರಾಮಾಯಣ 


"ಆಲಸಂ'ಗಮನ ಶೂನ್ಯದೃಷ್ಟಿ ದೀಕಿನಾನ*ನ 

ಗಳಿತ ಸತ್ವಂ ಸ್ಕೂಲಪೋಷ್ಣಾನಿ ಸ್ವಾನಮಾ 

ಕುಳಚಿಹ್ನತಾರಕಂ ವಿಪರೀತಚಿತ್ತಮನ್ಯಾದೃಶಾ ಪ್ರಕೃತಿಭಾವಂ 

ಬಳವದಂಗಜಬಾಣಹತಿವಿರಹದಾವಾಗ್ನಿ 

ಯಳಿನಿಗಳಿದಿರೆ ದಿವಸತನು ಬಂದು ತನ _ ಬನ 

ದೊಳಗೆ ಪೂಕ್ಕು ಹಸ್ತಹಸ್ತಾರ್ಪಿತೆ ಕಹಸ್ತೆಂ ರಾವಣಂ ಬಗೆಯ 
ದಪಕೀರ್ತ್ಶಿಯಂ 8೧೧೫॥ 


ವನಲತಾಲಾಸ್ಕಲೀಲಾಪಟಂ ವಿರಹಿಜನಸಖೀ 

ಜನ ವಿಜ್ಯವಠಾನಕಿನಗಕ ಶತಪತ್ರವೀಜನಪ 

ವನ ಮಾಂಸಳ ಶಂಕಪಿಕದ ಮಧುರಮಂಜುಳನಿನದವಾಮದೂತಂ 

ಘನಸಾರ ಚಂದನದ ಪರಿಮಳಭರವಂಂತರಂ 

ದನುಜಂಗೆ ಖೇದಮಂ ಹನುಮಂಗೆ ಮೋದಮಂ 

ಜನಿಯಿಸುತ್ತಂ ಕಾಮ ಕಾಳೋರಗನ ಘೋರಪೂತಾ ಬರದಂತೆ 
ತೀಡಿತ್ತುಪವನಂ HOE 


ಸಂರಪತಿಯ ವಿರಹದಿಂ ಕರಗಿರ್ದ ಶಚಿಯೊ ಹಿಮ 

ಕರನ ವಿರಹದಿ ಕರಗಿ ಕೊರಗಿರ್ದ ಶಾರ್ವರಿಯೊ 

ಖರಕರನ ವಿರಹದಿಂ ನಾಡೆಯುಂ ಪಾಡಳಿದು ಬಾಡಿರ್ದದಿನಲಕ್ಷಿ ಯೋ 

ಹರವಿರಹದಿಂದ ಚಿಂತಿಸುತಿರ್ದ ಪಾರ್ವತಿಯೊ 

ಹರಿವಿರಹದಿಂದ ದೂರಿಸಿದ ಗೋಮಿನಿಯೊ ಪೇ 

ಳೆ ರೆಯೊಳೇರಾಮವಿಯೋಗದಿಂ ಜನಕಸುತೆಯಿರೆ ದನುಜರಾ 
ಹನಂಮನಂಕಂಡರು ॥೧೭॥ 


ಹೊಗೆಗೊಂಡ ಚಂದನಲತಾಮಂಜರಿಗೆ ಮಂಜು 

ಎಗೆಗೊಂಡ ಪದ್ಮಿನಿಗೆ ಧೂಳಿಹತ್ತಿದ ಪುತ್ಕ 

ಳಿಗೆ ಬಿಸಿಲು ತಾಗಿದಸಿತೋತ್ಸಲವನಶ್ರೀಗೆ ಮಾಸಿರ್ದ ರಸಚಿತ್ರಕೆ 

ಮುಗಿಲ ಮುಸಾಕಿಂ ಮಗುಳ್ಳು ಮಿಸುಪ ಶಶಿಕಳೆಗೆ* ಬೆಂ 

ಕಿಗೆ ಕರಂ ಬಡವಾದನಂಗೆಯತನುಗೆ ಪಾಟಿ 

ಪಾಟಿಸಮಾಸರಿಸಮಾನಮೆನೆ ತೋಣೆಯಂಬಿನ ಜನಕಸುತೆಯಿ.ರ್ದಳು ees 


1. ಅಸಂಗ (ಕ) 2. ನಾನಂ(ಕ) 3. 4 (ಖ) 4. ಬೇಸಗೆಯ (ಖ, ಗ) 
5. ಪಾಸಟಿ (ಖ, ಗ) 


ಕುಮುದೇಂದು ರಾಮಾಯಣ ೩೪೩ 


ಪಾಡಿವದ ಚಂದ್ರಕಳೆಯಂದದಿಂತನುಕರಂ 

ಬಾಡಿಬಡವಾಗಿ ಲಾವಣ್ಯ ಶೇಷಮನೈದೆ 

ಕೂಡೆ ಕಡುಗಾಸಿದ ಹಿರಣ್ಯಮಯ ಪ್ರತಿಮೆಯೆನೆ ವಿರಹಾಗ್ನಿಯಿಂದೆ ಕಾದು 

ನಾಡೆಯಂಂ ಬಳರೆ ತನುಲತೆ ಕಣ್ಬನಿಗಳೊದವೆ 

ಮೂಡಿಸಿ ಪಿರಿದು ಮುಳೆಂಂಕಿದ ತೆಜದಿ ದುಃಖದಿಂ 

ಪಾಡಳಿದು ರಾಮನಂ ಕಾಣ್ಮಾಸೆಯಿಂ ಜಿನಮಂ ಪಿಡಿದು ಸೀತೆಯಿರೆ 
ಕಂಡನಸುರಾ ॥೧೧೯॥ 


ಕಾಮಕಾಳೋರಗಂ ಕೇಶಪಾಶಂ ಕಾಮ 
:ಸಾ*ಮಜಸಮುತ್ತುಂಗ ಕುಂ*ಭಂ ಸಮಸ್ತನಂಕ 
ಕಾಮನ ವಿಳಾಸದರ್ಪಣವಾನನೆಂದು ಕಾಮನ ಮದಂ ಯೌವನ ಮದಂ 
ಕಾಮನ ಶರಾಸನಂ ಭ್ರೂಲೇಖೆ ಕಾಮನು 
ದಾಮ ಬಾಣಂ ಲೋಲಲೋಚನಂ ಕಾಮನಭಿ 
ರಾಮ ಮೋಹನವಿದ್ಯೆ ಜನಕಸುತೆ ನಯಂನಗೋಚರೆಯೂದಳಂದಂ 
ಸುಯ್ದಂ ದಶಮುಖಂ ॥೧೨೦॥ 
ಎತತ ರತ್ನ್ಕ8ತ್ರಯಸುರತ್ನಹರೋಹಣದ ಚವಿ 
ಪತಿ ಭಕ್ತೆಯರ ವದನಕಮಳ ಮಣಿದರ್ಪಣ೧ 
ನುತ ಜಿನೇಶ್ವರಸವಂಯ ಪಾವನ ಸದಾಂಭೋಧಿಮದೆ ಸಂಜಾತಲಕ್ಷ್ಮೀ 
ವ್ರತಶೀಲಮೂರ್ತಿ ನಿರ್ಮಲಕೀರ್ತಿ ಸಜ್ಜನ 
ಸ್ತುತೆ ಧರ್ಮಯುತೆ ವರಾನನಿಧಿ ಸಚ್ಚರಿತ್ರ ನಿಧಿ 
ಶತಮಂಶತಾರ್ಚಿತ ಪದಾಂಬುಜೆ ಜನಕತನುಜೆ ಮಜ್ಜನನಿಯಕಾಗವೇಳ್ಕೆಂ 
ದನಣುವಾ ॥೧೨೧॥ 
ಅಲ್ಲದಂದೀ ಮಹಿವೆಂಯೀಸಚ್ಚರಿತ್ರವೀ 
ಸಲ್ಲಲಿತ ಭಾಗ್ಯಮೀ ಸೌಭಾಗ್ಯಸಂಪತ್ತಿ 
ಂಲ್ಲಾಸೆಮೀ ಪುರುಷಭಕ್ತಿಯೀ ಯುಕ್ತಿಯೀ ಪುಣ್ಮಲಾವಣ್ಯೋದಖಯಂಂ 
ಅಲ್ಲದಂದುಳಿದ ಮಾನಿನಿ ಜನಕೆ ಶೀಲಮಿನಿ 
ತಲ್ಲದೊಡೆ ಮಾಳ್ಬಳೇ ರಾಘವನ ಚಿತ್ತಮಂ 
ಫುಲ್ಲಬಾಣಕ್ಕೆ ಲಕ್ಷಮನೇಕ ಪತಿವ್ರತಕೆ ಪಕ್ಕುಗಿಪಳೆ ಜಗಜ್ಜನವಜಿಯಲು 
0೧೨೨ 


1, ಸೊ (ಕ) 2. ಭಘನನಂ (ಕ) 3. x (ಖ) 


೩೪೮ 


1. 


ಕುಮುದೇಂದು ರಾಮಾಯಣ 


ಇದು ಸಹಜಶೃಂಗಾರಸರದ ಪರಿಣತೆಯೊ ಮೇ 

ಇದಂ ಸಕಳಯವನಸಮ್ಮೋಹನದ ಎದ್ಯೆಯೋ 

ಇದು ಚೆಲುವತನದ ಸೀಮೆಯೋಯಿದು ಮದನಯೌವನ ಮದಮೆ 
ಮುದಮವಿವಾ 

ಇದು ಮನ್ಮನೋರಥ ಪರಿಭ್ರಮಸ್ಕಾನಮೋ 

ಇದು ಪುಣ್ಯಲಾವಣ್ಯ ಪ್ರಣ್ಮಫಳಮೋವಣತಔದೆ 

ನದ ವಂ ಲ್ಯವಕಾಂಗಲ್ಯ ರತ್ನವಿಂದು ಕೆ ಸಾರ್ದುದೋವಂಗವಂದ 
ನ್ಯನೆಂದನಸುರಂ ॥೧೨೩॥ 


ಬಲಗೆಲದೊಳುರಿಯುತಿಪ $೦ ಧೂಮಕೇತುಯೆಡ 
ಗೆಲದೊಳೆಂದುಂ ಕ್ರೂರರಾಕ ಸಂ ನೆಲಸಿರ್ಪ 
ನಲಸದೆ ಕ ಶಾಂತ ಮುಖಕುಹರದಂತುಚಾ ಸ್ವ ಸ್‌ನಿಶ್ಶಾ ಎಸ ಕೂಡಿರ್ಪುದು 
ಮಲಯಗಿರಿಜನಿತ ಚಂದನಲತಾವ ೃಕ್ಸಮಂ 
ಬಳಸಿರ್ದ ವಿಷಮ ವಿಷಧರ ವಿಷಾದಿತ ತನಗೆ 
ನಿಳಯಮಾಗಿರ್ಪದಲ್ಲಿಂ ಬರ್ಪ ತಂಗಾಳಿಗಾವಗುಣವೆಂದು ನಡುಗಿದ 
ನಸುರನು ॥೧೨೪॥ 


ಅಲರ್ವ ನೀಲೋತ್ಬ್ಪಲದ ಮುಗಿವ ಹೊಂದಾವರೆಯ 

ಲಲಿತಕುಟ್ಮಳದುದರದೊಳಗೆ ಸುಳಿಸುಳಿದು ನಲಿ 

ನಲಿದು ನಲವಿಂ ಪೂರಳ್ಹು ಮಕರಂದ ಧೂಳಿಧೂಸರಿತ ಸರ್ವಾಂಗನಾಗಿ 

ತಿಳಿಗೊಳದೊಳೋಲಾಡಿ ನಳನಳಿಸುವೆಳಲತೆಗ 

ಳೊಳಗುಯ್ಯಲಾಡಿ ಮಖ'ದುಂಬಿಗಳೊಡನೆ ಪಾಡಿ 

ತೊಳಲ ಎಮಂದಾನಿಳಂ ರಾಮಬಾಣದಗಜನಿಯಗಾಳಿಯಂತಸುರನಂ 
ಕೊಲಂತಿರ್ದುದು ॥೧೨೫॥ 


ಹರನ ನೊಸಲುರಿಗಣ್ಣ ಬೆಂಕಿಯಿಂದಂ ಬೇಯ 

ದಂರಗರಜ್ಜಗ್ರತನದಿಂದ ಖಂಡಿಸದು ನಿ 

ಷ್ಮುರರಾಹುವಿಷಮವಿಷದಂಷ್ಟಾಂ ಕುರದೆ ಕೆಡದು*ಹಃತ್ರಿಂದೊಜಲೆಗೊ?ಳ ದು 

ಕರಗಿ ಪೋಗದು ಕುಹಾದಿವಸಸಟಿಪಾತ್‌ದಿಂ 

ಹಿರಿಯ ಹಳೆಯಾಲದಿಂದೊಳಪೊಗದು ಮುಳಿದು 

ಎಿರಹಿಗಳನಕಟ ಕೊಲುತಿರ್ದಪುದು ಚಂದ್ರಹತಕನ ತಪ್ಪಬಿಂಬವೆಂದಂ 
ದಶಮುಖಂ ॥೨೬॥ 


ದುತ್ಸಾಸ(ಕ) 2. ಹತ್ತಿಂದೊರಳ ಕೊ (ಖ) 3, ವಾದ (ಕ) 


ಕುಮುದೇಂದು ರಾಮಾಯಣ ೩೪೯ 


ಕಮಲಿನೀ ವದನ ಮುದ್ರಾಮಂತ್ರವಾದಗುರು ' 
ಕುಮುದಿನೀ ನಯನವಿಕಸನ ಶಲಾಕಾಚಾರ್ಯ 
ನಮೃತಕರ ಕಾಂತ ಸಂತತಿಸಿತಾಕ್ಷಣದಿ ಚಕ್ಷಣಸುಶಸ್ತ್ರವೆ ೈದ್ಯಂ 
ವಿಮಲತರ ಚಂದ್ರಿಕಾಕ್ಷೀರದಾರೋಧೇನು 
ಸುಮನೋ ವಿಶಿಖಬಾಣಮೌಕ್ತಿಕಲಲಾಮನು 
ತ್ತಮ ಚಕೋರಿ ಪಾರಣ ಪ್ರೌಢನೆನಿಪ ರಾತ್ರಿಚಂದ್ರಮಂ ತೊಳಗಿ 
ಬೆಳಗುತಿರ್ದಂ ॥೧೨೭॥ 
ಆವನ ವಿಳಾಸಮಯಸಂಪತ್ತಿಯಕಾ ರಾವ 
ಣಂಗಂತುಮೀಯೆ ಪಿರಿದೆನಿಸಿಮದ್ದೀಪನಮ 
ನೇವೆಳೆನಂತವಂಗಾದ ಮನ್ಮಥಮಹಾರುಜೆಯ ತೀವ್ರೋದಯವನು 
ತಾವರೆಗೊಳಂ ಚಂದನಂ ಚಂದ್ರಕಾಂತಿರಂ 
ಭಾವಳೆಹಿಮಂ ಮಳಯವರಾರುತಂ ಶಶಿಮಣಿ 
ಗ್ರಾವವಾನರಿಸಿದಂತರ್ವಹ್ನಿದಾಮಹಂ ತಮ್ಮನಿತುವಿಮ್ಮಡಿಸಿ 
ಮಸಗಿಸಿದವು ೧೨೮॥ 
ಪಿರಿದುಂ ಸಮಾಸ*ನವಕ್ಕಾ*ಗಿರ್ದ ಪುರುದೇವ 
ತರುಣೀಜನದ ಸರಸಸಿಲ್ಲಾಪ ಶಬ್ದಮದ 
ವಿರಸಮಕ್ಕೂಂ ನಮ್ಮ ಕಂಡಡದು ಕಾರಣದಿನೀ ತಮಾಳೋರ್ವೀಜದಾ 
ಪರಿಕರದ ನಡುವಿರ್ದವರನುಡಿಯಂ ಭಂಗಿಯಂ 
ಪರಿಭಾವಿಸುವೆನೆಂದು ಹಸ್ತನೆನೆ ಕೇಳ್ನಸುರ 
_ ವರನಂತೆಗೆ ಓವವೆಂದಿರೆ ಕಂಡು ಹನುಮನಿರ್ದಂ ತಾನು ಮಜ್‌ವೆ 
ನೆಂದಾಕಾರ್ಯವಂಂ ॥೧೨೯॥ 


ಉರಗ*ತರುಣಿಯರು* ಬಳಸಿರ್ದ ಪದ್ಮಾವತಿಯ 
ಸುರಕಾಮಿನೀಮಾಳೆ ಬಳಸಿರ್ದ ರಂಭೆಯೋ 
ಸರಸಿರುಹವನವಠಾಳಿಕಾಪರಂಪರೆ ಕೂಡೆ ಬಳಸಿರ್ದ ವನಲಕ್ಷ್ಮಿಯೋ 
ಸುರಭಿಲತಿಕಾಳಿ ಬಳಸಿದ ವಸಂತಶ್ರೀಯೊ 
ಧರೆಯ ವಿದ್ಯಾದೇವತೆಗಳ್ಳೆದೆ ಬಳಸಿರ್ದ 
ನಿರಂಪಮ ಸರಸ್ವತಿಯೊಯೆಂಬವೊಲು ದನಂಜಕಾಂತಾಳ ಬಳೆಸಿರೆ 
ಜನಕಸುತೆಯಿರ್ದಳು ॥೧೩೦॥ 
ಮಾ ಬು 
2, ಕಾಂತಾಳಿ (ಖ) 


೩೫೦ ಕುಮುದೇಂದು ರಾಮಾಯಣ 


ಎನೆ ಹಸ್ತನೆಂದ 1ತನ್ನಯ!ಮನದೊಳಿನಿತೊಂದು ' | 
ಘನಪುಣ್ಯಲಾವಣ್ಯನಿಧಿಯೆನಿಸಿದೀ ವನಿತೆ 
ಜಿನಶಾಸನದ ಲಕ್ಷ್ಮೀರತ್ನತ್ರಯಾನಿ ತೆ ಪವಿತ್ರೆ ಸಂಚರಿತ್ರಗಾತ್ರೆ 
ಇನಕುಲಲಲಾಮಗಲ್ಲದೀವಳೆ ಮನಮಂ ವ 
ಚನಮಂ ತನುವನಕಟ ಕೊಂಡಪಂ ಮನಸಿ 
ಜನ ಸುರಪತಿಯನೆಂದು ಪಿರಿದುಂ ನೊಂದು ಸಾನುತಾಪಂ 

ಮತ್ತವಿಂತೆಂದನು ॥೧೩೧॥ 
ದೇವ ಮಂಡೋದರೀ ಜನಕಜೆಗೆ ನುಡಿವುದಂ 
ನಾವಜ್‌ವೆವೆಂದು ಬಂದಾ ಮಾತನಲ್ಲದುಳಿ 
*ದಾವ ಮಾತುಮನಾ*ಡಲಾಗದೀ ಸಲ್ಲಾಪ ನಾದಮಂ ಕೇಳಿ ಮುನ್ನಂ 
ಭಾವಮೆತ್ತಂ ಸೂಸದಂದದೀದವೆ ಕೇಳ್ದು 
ರಾವಣಂ ದತ್ತಾವಧಾನದಿಂ ಕೇಳುತಿರೆ 
ಪಾವನಿಯುಮಾಲಿಸುತ್ತಿರೆ ಮಯತನೂಜೆಯಿಂತೆಂದಂ ಧರಣಿತನೂಜೆಗೆ 

ನುಡಿದಳು OAS 


ಚಂದ್ರಂಗೆ ಮುಳಿವಂಗೆ ಮುಖಚಂದ್ರನೊಳು ಶರ 
ಚ್ಹಂದ್ರಿಕೆಗೆ ಕನಲ್ಹಂಗೆ ದರಹಾಸರುಚಿ ಶರ 
ಚ್ವಂದ್ರಿಕೆಯೊಳಿಂದೀವರಕ್ಕೆ ಸೆಣಸುವವಂಗೆ ಲೋಚನೇಂದೀವರದೊಳು 
ಚಂದ್ರಕಾಂತದ್ರವಕೆ ಬೆಮರ್ವಂಗೆ ತನುಲತಾ 
ಚಂದ್ರಕಾಂತದ್ರವದೊಳವಗಾಹಮಿರಿಸದೆ ಜಿ 
ತೇಂದ್ರಿಯರ ತೆಜದಿನಿರಲೇಕೆ ಸಂಭೋಗಶೃಂಗಾರದೊಳು ಸೆಜ*ಯಿಡದೆ 
ಸಜಿ ಯಿಂಟ್ಟವಂ ॥(2೩೩॥ 

ಎನಗಿನಿತು ಬಾಧೆಯಂ ವಣಡಿಸಿದತನಂವಿಂದ 
ದನಃಜವಲ್ಲಭನವಂಗಾನುವಕಾಯಂದದಿಂ 
ಘನಬೋಧಿಯಂ ಮಾಳ್ಗೆನೆಂದು ಮಾಡಿಸಿದೆಯಾಯಿದಹ30 ಕ ೈತಪ್ಪತಿಕೃತಿಂ 
ವನಲಕ್ಷಿ ದಾವದಿಂದಿನಲಕ್ಷ್ಮಿ ದುಷ್ಟದು 
ರ್ದಿನದಿಂನಿಶಾಲಕ್ಷಿ ಘನಬಹುಳಪಕ್ಷದಿಂ 
ವನರಂಹದ ಲಕ್ಷಿ ಹಿವಂದಿಂ ತೊರಗಿದಂತೆ ಮುಖಲಕ್ಷ್ಮಿಕೊರಗಿರ್ದ 

ಪುದಿದಕೆ ಮುಂಗಂದೆ ॥೧೩೪॥ 


1. ಕನ್ನೆಯ (ಐ ಗ) 
2, ದ ಮಾತುಮಾ(ಖ) 


ಕುಮುದೇಂದು ರಾಮಾಯಣ ೩೫೧ 


ಅನುದಿನಂ ಲೋಲಲೋಚನ ರಂಚಿರಸೂಕ್ತಿಕಾ - 
ಜನಿತ ಬಾಷ್ಟಾಂಬು ಮುಕ್ತಾಫಲನಿಕರದ ಕದು ' 
ಕೆನೆ ಘನಸ್ತನ ಚಕ್ರವಾಕಮಿಥುನಕೆ ವ ವಿಂನುಂನೆಜ್‌ಯಂದೆ 
ಮನಸಿಜವಸಂತ ಮಲಯಣಾನಿಲ ಶಶಾಂಕರೀ 
ವನದೊಳೆಂದುಂ ತೊಲಗದಿರ್ದೊಡಂ ಫನನಿತಂ 
ಬನಿ ನಿನ್ನ ನಿನದ ಕೋಕಿಳಕಳಿಕೆ ಮೋನಮುದ್ರೆಯ ಬಿಡದಿದೇಕ 
ಸೌಭಾಗ್ಯ ಮೂರ್ತಿ ॥೧೩೫॥ 


ಅಳಕಲತೆ ಕುಸುಮಚಯ ಶೂನ್ಕಂ ವಿಳೋಚನೋ 
ತ್ಸೃಳಮಂಜನ ಭ್ರಮರ ಶೂನ್ಯಂ ಚರಣಯುಗಳ 
ಜಳರುಹಂ ಮಂಜರಿಕಾಮಂಜು ಸಿಂಜಾತ ಹಂಸ ಚಯನಿನದ ಶೂನ್ಯಂ 
ಲಲಿತಮುಖ ಚಂದ್ರಂ ಸಮಾರಚಿತ ಮಲ್ಲಿಕಾ 
ವಳಿ ತಾರಕಾಳಿ ಶೂನ್ಯಂ ಸಮುತ್ತುಂಗ ಕುಚ 
ಕಳಶಂ ನೀಜೇಶ ಕರಸರಸಪಲ್ಲವ ಶೂನ್ಮಮೇಕೆ ನಿನಗರಿದುಂಟೆ ಕಳಭಾಷಿಣೀ 
॥(2೩೬॥ 
ನವಯರೌವನಂ ಪಕ ಟೊ ಬಿಂಬಾಧರಂ ಮಧುರ 
ರವಮಿಂದುವದನಮುತ್ಸಲಶೋಭಲೋಚನಂ 
ಸವಿಲಾಸ ವಿಭ್ರಮಂ ಪೀನಪೀವರ ಕುಚಂಗಳುರುತರನಿತಂಬಬಿಂಬಂ 
ವಿವಿಧ ಕರಣಿಕೆ ಕೌಶಲಂ ರತಿಕಳಾಪ್ರೌಢೆ 
ತವೆಯಿದಂಸೊಗಸನಿವರೂಪಸಂಪತ್ತಿಯಿಂ 
ತಿರುಕೂಡೆ ಮನ್ಮಥ ವಶೀಕರಣಯೋಗವಂಂ ಪ್ರತಿಪಾಕಮೀವಸುರತಂ 
' ವರಾನಿನಿ NOALN 
ಅನುರೂಪನಸುರಪತಿನಿನಗೆ`ನೀನ*ಸುರಪತಿ 
ಗನುರೂಪೆ ಭರತತ್ರಿಖಂಡ ಸಾಮ್ರಾಜ್ಯಪದಕ 
ಧಿನಾಥನಾತಂಗೆ ಮಾದೇವಿ ನಿನಿನ್ನ ಪರಿಜನಂ ತ್ರಿಜಗಜ್ಜನಂ 
ದನಂಜಾಂಗನೆಯರೈದೆ ನಾ ಮುಖ್ಯವಾಗಿ ನಿನ 
ಗನುವಸದ ಪರಿಚಾರಕಿಯರಿದಂ ತಿಳಿದು ಘ 
ಮ್ಮನೆ ಸುರತಸುಖಸುಧಾಂಬೋಧಿಯೊಳಮವಗಾಹಮಿರ್ದೂ 
ಕಳೆವಿರಹತಾಪಮನವನಿಜೆ ॥೧೩೮॥ 


1. + (6) 


೩೫೨ 


]. ಮುರ್ದಿರೆ (ಕ) 2. ರ್ಜ (ಖ) 


ಕುಮುದೇಂದು ರಾಮಾಯಣ 


ದರಹಾಸಚಂದ್ರಿಕಾಲಹರಿಯಿಂ ನಿಜವದನ 

ಸುರದಿಂದು ಸಂಪೂರ್ಣ ಮಂಡಲಮಂನೇಕಲಂ 

ಕರಿಸಿ ಮನಸಿಜಕುಂಭಿ ಕುಂಭಸ್ಮಳಪ್ರತಿಮ ತಂಂಗಘನಕುಚಕುಂಭವಂ 
ಸುರತಿಶ್ರಮದಿ ಸ್ಟೇದಬಿಂದು ಮುಕ್ತಾಫಳವಿ 

ಸರ ಪರಂಪರೆಯಿಂದದಕೆ ಭೂಷಿಸೆ ದನುಜ 

ದರಜಾಳಕಸ್ತೂರಿಕಾ ತಿಳಕದಿಂದ ತನ್ನಿಜಚರಣಕಮಲವೇಕಾಗ್ರದಬಳೆ ॥೧೩೯॥ 


ನಯಮಂಯಂ ವಿನೇಯ'ಮವಮರ್ದಿ!ರೆ ಜನಕನಂದನೆಗೆ 
ಮಯತನಂಜೆ ಪೇಳ್ದು ದಂ ಕೇಳಲಸುರಪತಿ ವಿ 
ಸ್ಮಯಚಿತ್ತವೃತ್ತಿಯಿಂ ಮೆಚ್ಚಿ ತಲೆಯಂ ತೂಗಿ ಬೆರಳಂ ವಿಂಡಿದು 


ನುಡಿದನು 
ಭಯಮಧಿಕವಕಾಗಿರ್ದಧಿಕಾರ್ಯಮಂ ಮನಃ 
ಪ್ರಿಯೆಯಜ್‌ಗು ಮೆಂಬುದಂ ತಾನೆ ಕಳೆದಳು ನಿಜ 
ಪ್ರಿಯನಭಿಪ್ಲಾಯವಃನಜ್‌ದು ನಡೆವವಲ್ಲಭೆ ವಲ್ಲಭನ ಪ್ರಣ್ಯದಾಫಲ 


ಮಲ್ಲಳೇ ॥(7೪೦॥ 
ನಿನಗಲ್ಲದುದು ಕಣ್ಣೆ ತನಗೆಂಬ ತೆಜದಿವಂಯ 
ತನುಜೆ ಪೇಳುತ್ತಿರ್ದಡಂ ದೇವ ಜಾನಕಿಯ 
ಮನವೆಳಸಿರದು ವಚನವೆಳಸಿರದು ತನುವೆಳಸಿರದಂ ಭಾವಮಂ ಭಾವಿಸೆ 
ಇನಿತು ಗಾಢಮೊ ಸತಿಯರಿಂಗಿತಂ ಕಲ್ಲ ಳುಂ 
ನನೆಯದಿರವೀನುಡಿಗೆ ವಜ್ರಂ ಕರಗದಿರವು 
ಜಿನಶಾಸನದ ಪುಣ್ಯದೇವತೆಯ ತೆಜದಿನಿರ್ದಪಳಂದು ಹಸ್ನ ; ನಸುರಂಗೆಂದನು 
NOVO 
ಪ್ರರುಷಭಯದಿಂ ಕೆಲರ್ಪರಜ?ನಭಯದಿಂ ಕೆಲ 
ರ್ನೆರಮನೆಯ ಭಯಂದಿಂ ಕೆಲರ್ದುಷ್ಟಭಯಂದಿ ಕೆಲ 
ರರಮನೆಯ ಭಯ.ದಿಂ ಕೆಲರ್ತಳಾಜನ ಭಯದಿಂ ಕೆಲರಾಪ ಸಭಯದಿ ಕೆಲರು 
ಪರಿವಾರ ಭಯದಿಂ ಕೆಲರ್ಕುಲ ಭಯಂದಿಂ ಕೆಲ 
ರ್ಮರಣ ಭಯದಿಂ ಕೆಲರ್ಧರೆಯೊಳು ಪತಿವ್ರತೆಯ 
ರರಿದು ನಿರುಪಾಧಿ ನಿರ್ಮಳಚರಿತ ಮಂಟಿಕೆಯರೆಂದು ತಲಿಯಂಂ 
ತೂಗಿದಂ ಪವನಜಂ ॥೧೪೨॥ 


' 
| 


ಕುಮುದೇಂದು ರಾಮಾಯಣ ೩೫೩.- 


ಜಿನಸಮಯಕವಃಲವನತಿಕಸನದಿಮವಾಲಕ್ಷಿ 
ಜಿನಸಮಯಕುಮ:ದನನವರ್ದನಿನಿಶಾಲಕ್ಷ್ಮಿ 
ಜಿನಸಮಯವನಮಾಳಿಕಾದ್ವಯದನಯದ ಪುಷ್ಪಕಮಲವಸಂತಲಕ್ಷ್ಮೀ 
ಜಿನಸಮಯಶಾಸ್ತ್ರಪ್ರಮಾಣಚಯ ಜಯಲಕ್ಷ್ಮಿ 
ಜಿನಸಮಯ ಮುಚಿತಘನ ಪುಣ್ಯಲಕ್ಷ್ಮೀ ರಘು 
ದಿನಕರನ ರಾಘವನ ಸರ್ವಾಂಗಲಕ್ಷಿ ಯೆಂದು ಕೈಮಯಗಿದೆಜಗಿದ 

ನಣುವನಂ ॥೧೪೩8 


ಕ್ರೀಡಾಚಳಂ ಕೇಳಿ'ರೋ3ಹಣ ಧರಾಧರಂ 
ಕ್ರೀಡಾತರಂಗಿಣಿಯ ಮೃತಕರಂಸಿಣಿದವುಂ 
ಕ್ರೀಡಾವನಂಜಿತಚೈ ತ್ರರಥನಂದನಂ ಮಕರಂದವನಮೇಬಂದು 
ಕ್ರೀಡಾಲತಾಗೃಹಂ ಕಲ್ಪ[ಲತಿಕಾ ಗೃಹಂ 
ಕ್ರೀಡಾಸ್ಕೆಳಂ ಚಾರು ಚೆಂತಾಮಣಿಸ್ಥಳಂ 
ಕ್ರೀಡಿಸಿಂ ರಮ್ಯಪ್ರದೇಶದೊಳಮರವೈರಿವೆರಸು ಜಾನಕಿಯೆಂದಳ 
ಸುರಕಾಂತೆ ॥೧೪೪॥ 


ಎಂದು ಪಲವಂದದಿಂ ಪೇಳೆ ಮಂಡೋದರಿಗ 
ನಿಂದಿತ ಮಹಿಮೆ ಮಹಾಸತಿ ಶೀಲಮೂರ್ತಿ ಸು 
ವೃಂದ ವೃಕೋದಾರಕ ಮಕುಟ ಘಟಿತ ಮಣಿಗಣಕಿರಣರುಚಿರುಚಿರಕವುಳೆ 
ಮಂದಾಕಿನೀಸುನಿರ್ಮಳ ಸೂಕ್ತಿಯಿಂ ಸೀತೆ 
ಯೆಂದಳಿಂತೆಂದು ನೀಂ ಪತಿಭಕ್ತೆಯೆಂದಿರ್ದೆ 
ಮಿಂದುವರಮೀ ನಿನ್ನ ಮಲಿನೋಕ್ತಿಯಿಂ ನಿನ್ನಂತರಂಗಮಂ 
ಸುವ್ಯಕ್ತಮಂ ಮಾಡಿದೆ ॥೪೫॥ 


ಪತಿಭಕ್ತೈೆಯರು ಪತಿವ್ರತಮಳಿಪುವ*ಭಿಮತಮು 

ನತಿ ನಿರ್ಮಲೆಯರತಿಮಳಿನಮನಂತ್ತಮಗುಣಾ | 
ನ್ವಿತೆಯರತ್ಕಂತನಿರ್ಗುಣಮನನವದ್ಯಸುಚರಿತ್ರೆಯರ್ಕುಚರಿತ್ರಮಂ. 
ಮಂತಿವಂತೆಯ ರ್ಮತಿವಿಹೀನಮನನೂನ ಸು 


-.ವ್ರತೆಯರವ್ರತಮಂ ಸುಶೀಲೆಯರ್ದುಶ್ಮೀಲ 


ಶತಮಂ ನುಡಿವರೆ ಘನದುವರ್ಕಾರ್ಗವರ್ತಿಗಳವೊಲು ನಡೆವರೇ ॥೧೪೬॥ 


1. ಮು (ಖ) 


2. ದರಿ ಫನ (6) 
ತ 


೩೫೪ ಕುಮುದೇಂದು ರಾಮಾಯಣ 


ಇಳೆಯೊಳೊರ್ವಂ ಮುಡಿದ ಹೂಮಾಲೆಯಂ ಮೆಲುವ ತಂ 
»ಲಮನುಚ್ಛೆ ಜಲಂ ಪೊದದ.ಮೆ ಶಲಿಗೆಯ 
ನೊಲಿದಂ ಪೂಸುವ ಗಂಧಮಂ ಮಂಕು ಳಿಸುವ ನೀರಂ ಮೆಲಂವರ್‌ 
ಕರ್ಪೂರಮಂ 
ಸಲೆ ಭೋಗಿಸುವ ವಲ್ಲಭೆಯನಪೇಕ್ವಿನೆ ಗಾ 
ಏಲನಧಿಕ ಪಾಪಿ ಪಾತಕನ ಧಾರ್ವಿಕನವಂ 
ಗೆಳಸುವಳು ದುಶ್ಚರಿತೆ ದುರ್ಮತಿ ದುರಾಚಾರ([ರೆ] ದಂಷ್ಟೆ ನೀ 
ನಜಯದುದೆ ಮಯನಂದನೆ ॥೧೪೭॥ 


`ಪ`ರುಷವಲ್ಲದ ಲೋಹಮಂ ದಿವಸಮಂ ದಿವಾ 
3ಕರ3ನಲ್ಲದಿಂದುವಲ್ಲದೆ ರಾತ್ರಿಯಂ ಸಸ್ಯ 
ಪರಿಕರಮನಲ್ಲ ಮಲ್ಲದೆ ಮೂಜುಲೋಕಮಂ ಪರಮಜಿನವಂತವಂಲ್ಲದೆ 
ಪುರುಷನಲ್ಲದೆ ನಿಜಕುಲಾಂಗನೆಯ ಶೀಲಮಂ 
ನಿರುತಂ ಪವಿತ್ರಂ ಸಫಲಮಂ ಮಾಳ್ಬರೇ 
ಪರಮಪುರುಷ ಕಥೆಗೆ ಕುಲವನಿತೆಯೆಳಸಿದಡವಳು ಕುಲವನಿತೆ 
ದಲವನಿತೆ ಮಯನಂದನೆ 1೧೪೮8 


ಕುಲಮಾಗಿಯುಂ ಶೀಲವರಾಗಿಯುಂ ಸಂಸಾರ | 

ಫಲವಣಾಗಿಯಂಂ ಪುಣ್ಯವರಾಗಿಯಂಂ ದೇವತಾ 

ಫಳವಕಾಗಿಯುಂ ಚಾರುಚರಿತ್ರಮಾಗಿಯುಂ ಸರ್ವಲಕ್ಷಣವರಾಗಿಯಂಂ 

ದಲವಣಗಿಯಂಂ ಭಾಗ್ಯಸೌಭಾಗ್ಯವಕಾಗಿಯುಂ 

ಕಳಯಾಗಿಯಂಂ ಕಾಂತಿಯಾಗಿಯಂಂ ಲಲಿತಕೋ 

ಮಲಮೂರ್ತಿಯಾಗಿಯುಂ ಕೀರ್ತಿಯಾಗಿಯಂಮಂಗನೆಗೆ ಪುರುಷ 

ನಲ್ಲದುಂಟೇ ಮಾನಿನಿ ॥೧೪೯॥ 

ಪರವಂಜಿನಶಾಸನಂ ರತ್ನತ್ರಯಪ್ರಾಪ್ತಿ 

ನಿರವದ್ಯಶೀಲಮುತ್ತಮಕುಲಂ ಜಾತಿ 

ಪುರು*ಷ್‌ಪದಭಕ್ತಿ ನಿರ್ಮಲಯುಕ್ತಿ ಸೌಂದರ್ಯ ಮೂರ್ತಿಯ 
ಪ್ರತಿಮಕೀರ್ತಿ 


1. ಪು (ಖ) 
2. ರಕ (ಕ) 
3. x (ಐ) 


ಕುಮುದೇಂದು ರಾಮಾಯಣ ೩೫೫. 


ದೊರೆಕೊಂಡ ಮಾನಿನಿಯ ಜನ್ಮಮೆ ಕ ತಾರ್ಥಮಿವು 

ಪಿರಿದೊಂದು ಪುಣ್ಯದಿಂದಾರಿಗಾರ್ಗಾದೊಡಂ 

ದೊರೆಕೊಳ;ಮೆಂಬಜೈನಾಗಮದ ಸೂಕ್ತೀರ್ಣಾವತಂಸಂ ನಿನ್ನೊಳಾದುದಿಲ್ಲ 
॥೧೫೦॥ 


ಪುರುಷನೇ ಸುರಧೇನು ಪುರುಷನೇ ಸುರದ್ರುಮಂ 

ಪುರುಷನೇ ಪರುಷಗಿರಿ ಪುರುಷನೇ ರಸಶರಧಿ 

ಪುರುಷನೆ ಮಹಾಪುರಾತನ ಭವೋಪಾರ್ಜಿ ತಾಗ್ಗಣ್ಯತರ ಪ್ರಣ್ಮದ ಫಲಂ 
ಪುರುಷನೆ ತವೆಯದ ನಿಧಿ ಪುರುಷನೆ ಸುಧಾಲಹರಿ 

ಪುರುಷನೆ ಮಹಾಸತಿಯ ಜೀವಿತೇಶ್ವರನೆಂಬ 

ಪರಮ ಜಿನಮತಸಂಶಿಕ್ಷಿತ ಮತಿವಂತೆ ಗುಣವಂತೆ ಚಾರಿತ್ರವಂತೆ ಕಾಂತೆ 8೧೫೧॥ 


ನಿಜ ಪುರಂಷಭಕ್ತಿ ವಕಾನಿನಿಯರ್ಗೆ ಮಂಡನಂ 
ನಿಜ ಪುರುಷಭಕ್ತಿ ಸುಮಂಖಿಯರ ಮುಖದರ್ಪಣಂ 
ನಿಜ ಪುರುಷಭಕ್ತಿ ಸೀಮಂತಿನೀ ಸೀಮಂತ ಸರಸ ಸುರುಚಿರ ಕುಂಕುಮಂ 
ನಿಜ ಪುರುಷಭಕ್ತಿ ಕುಲವಂತೆಯರ ಕುಲಲಕ್ಷಿ | 
ನಿಜ ಪುರುಷಭಕ್ತಿ ಗುಣವಂತೆಯಗುಣಾಮೃತಂ 
ನಿಜ ಪುರುಷಭಕ್ತಿ ಪುರಂಷನ ಜೀವಿತೇಶ್ವರ ಜಿನಾಗಮದ ಸಾರವಿದು 
ಮಯಃಂನಂದನೆ ॥೧೫೨॥ 
ಕುಲಮುಂ ವಿವೇಕವಬಂ ಲಾವಣ್ಯಮುಂ ಪುಣ್ಯ 
ಕಳೆಯುಂ ವಿಳಾಸಮುಂ ಕೀರ್ತಿಯುಂ ಮೂರ್ತಿಯುಂ 
ಫಲವಂಗನೆ ಪತಿವ್ರತೆಯದೊಡಲ್ಲದೊಡೆ ಸರ್ವಗುಣಮುಂ ನಿಷ್ಫಲಂ 
ಕುಲಹೀನೆಯರ ಜಾತಿಹೀನೆಯರ ತೆಐದಿ ನೀಂ 
ಕುಲವತಿಯರುಂ ಜಾತಿಸತಿಯರುಂ ನುಡಿವರೇ 
ಮಳಿನೋಕ್ತಿಗಳನೆಂದು ಮಯಸತಿಗೆ ಜನಕಸುತೆ ನುಡಿವುದಂ 
! ಕೇಳ್ದಸುರನಿಂತೆಂದನು ॥೧೫೩॥ 
ಹಲವು ಪರಿಯಂ ಕೇಳ್ಮ ಡಂ ವಯತನೂಭವೆಯ 
ಲಲಿತೋಕ್ತಿಯಂ ನಿರುಕರಿಸುತ್ತಿರ್ದಪಳು ಮೈ 
ವಳಿಯಿಂದೆ:ನಾವೆ ಹೊರುಯಿಕೆ ಹೋಗಪೇಳ್ವವೆಂದಸುರನೆನೆ ಹಸ್ತನೆಂದಂ 
ಎಲೆ. ದೇವ ನೀನಿವರ-ವಿಶ್ವಂಭ ಲೀಲೆಯಂ 
ಜಲದೊಳಲಯದೆ ಕೇಳು ತುರಿತಂಗೆ ಕಾರ್ಯವಂಂ 
ಫಲಿಯಿಸದು ವನಿತೆಯರ ಚಿತ್ತವೃತ್ತಿಯಂ ದಿಟದಿಂದ ಭೇದಿಸುವರೇ ॥೧೫೪॥ 


೨ ಲ 


೩೫೬. 


ಕುಮುದೇಂದು ರಾಮಾಯಣ 


ಇವ ನಿಲ್ಲಿಯೆ!ವಜ್ರಮಯ ಗದಾದಂಡದಿಂ 

ಜವನಡಸಿ ಹೊಡೆವಂತೆ ಕಡುಪಿಂದಡಸಿ ಹೊಡೆದು 

ನವಲೋಹಿತಪ್ಪವಾಹದಿಂ ನಂಬಿಕೆಯ ವಿರಹ ದಾವಾಗ್ನಿಯಂ ನಂದಿಸಿ 

ಬವರಕ್ಕೆ ಬಂದರಾದಡೆ ಮುಳಿದುಳಿದದನುಜ 

ನಿವಹದ ಕದಂಬಕೋಟಿಯನಾಡಿಸುವೆನಿಂದೆ 

ಭುವನಾಧಿಪತಿಯಲ್ಲಿಗಾಯ್ಚೆಂ ಜಗಜ್ಜನನಿ 
ಜಾನಕಿಯನೆಂದಣುವನನುವಾದನಂ 1೧೫೫॥8 


ಹಲವು ಪರಿಯಿಂದನಾಂ ಪೇತಿಳ್ಸಡಂ ನಿನ್ನ ನಿ 
ರ್ಮಲತೆಯನೆ ಮಜ್‌ವುತಿರ್ದಪೆ ಲೆಕ ಪನಿ ಮಿಕ್ಕ 
ಲಲನೆಯರಸಮರನರನಾಗ ಖೇಚರದನುಜ ವಲ್ಲಭರ ವಲ್ಲಭಿಯರಾ 
ಎಳಸಿದಂ ನಿನಗೆ ನಿನ್ನಯ ಪುರಾತನ ಪುಣ್ಯ 
ಫಲದಿನದು ಕಾರಣಮಸುರಪತಿಯೇ ಬಂದು ತಾಂ 
ತಿಳಿಪಲೀಯೆನೆ ಕರೆಯಲಟ್ಟುವೆನೆಯೆನೆ ಮಯತನುಜೆಯದಕೆ 
ಧರಣಿತನೂಜೆಯಿಂಂತೆಂದಳು ॥೧೫೬॥ 
ಜಿನಪತಿಯೆ ದೇವತೆ ಜಿನಾಗಮವೆಂಯಾಗಮಂ 
ಜಿನವಂನೀಂದ್ರರೆ ಗುರುಗಳಿನಕುಲಲಲಾಮರಾ 
ಮನೆ ಪುರುಷನನ್ಶ್ಕರಂ ಮನವಚನಕಾಯ 
ತ್ರಿಕರಣಶುದ್ಧಿ ಯಿಂದಜೌಯೆ ನಾಂ 
ಜನನಾಥ ರಾಘವನ ಕೆ ಯಂ ರವಿಮಂಡಲದ 
ಎನಂತವಣದ್ರಿಕೆಯನೊರ್ವಂ ಖೇಚರಂ ತಂದು 
ಕನಸಿನೊಳೆನಗೆಗೊಡುವುದಂ ಕಂಡೆನಾಂ ಕನಸು ಸತ್ಯಮಪ್ಪನ್ನೆಗಂ 
ವಾಕ್ಸಯಂ್ಯಮಂ ॥೧೫೭॥ 
*ಶಕರನಿಧಿಯನಾವನುತ್ತರಿಪುವಂ ವಜ್ರಮಯ 
ಪರಿಧಿಯಂ ಭೇದಿಸುವನಾವನೀ ದನುಜೇಂದ್ರ 
ಪುರಮನಂಜದೆ ಪುಗುವನೀ ವನಕಾ ,ವುಪಾಯದಿ ಬಪ್ಪನಂಬರಚರಂ 
ಮರೆಂಳೆ ವಾಕ್‌ಸಂಯಮಂದೇಕೆ ಕೆ ಕೊಂಡೆ ದು | 
ಸ್ತರಮನಾರಿನ್ನು ನಿನ್ನಯ ಪುರಂಷನಟ್ಟಿದುಂ 
ಗುರಂವನಿನಗಿಲ್ಲಿಗೆಂತು ತಂದಿತ್ತು ನಂಡಿಸಂವರೆಂದು ಜಾನಕಿಗೆ 
ಮಯಂಸಂತೆಯೆಂದಳಂ 1೧೫೮॥ 


1, .. ನ (ಕ): 2, ಳ್ಹೊ (ಖ). 3. ಸು (ಕ) 


ಕುಮುದೇಂದು ರಾಮಾಯಣ ೩೫೭ 


ನಯವಮುವಂಂ ಭಯಮುಮಂ ತೊಜ್‌ ನಾವೆ ಜಾನ 
ಕಿಯನೊಡಂಬಡಿಸು ವಂ ನಡೆಯೆಂದು ದನಂಜಚ 
ಕ್ರಿಯು ಹಸ್ತನಂ ಮೀಟ್‌ ನಡೆದು ಬರುತಿರೆ ಕಂಡು ಕಡುಮುಳಿದು 
ಪವನತನಯಂ 
ಭಯ ವಿರಹಿತಂ ಪೊಡೆವೆನೆಂದು ಕಡುಪಿಂದ ವಜ್ರ 
ಮಯ ಗದಾದಂಡಮಂ ಕೊಂಡು ಪಿಣ್ತನೆ ಜಯ 
ಶ್ರಯನೆರ್ದು ಬರುತಿರ್ದನನವನಲ್ಲಿಯೆ ಕೊಲಲು ಬಗೆದು ಕವಿಕಂಲತಿಲಕ 
ನಾ ಪದದೊಳಂ ॥೧೫೯॥ 


ಇತ್ತಲಿಂದ್ರಾಗ್ನಿಯಮನೈರ್ರಾತಿವರುಣಪವನ 
ವಿತ್ತೇಶ ರಂದ್ರಸೇನಾದಿತ್ಮರೈದೆ ಬೆದ 
ಉತ್ತಿರೆ ಧರಿತ್ರಿ ನಡುಗುತ್ತಿರೆ ಕರಂಣಾಚಳಂ ಹೊಡೆಗೆಡೆದಂ ಕೆಡಂವುತ್ತಿರೆ 
ಅತ್ತಲಿತ್ತಂ ಸೀವೆಂಯಂ ಸಕಳಜಲದವಿೀ 
ಉಂತ್ತಿರೆ ದಿಶಾದಂತಿಸಂತತಿಗಳೈದೆ ಗಜ ಕ 
ಮತ್ತವೃತ್ತಿಗಳನುಳಿವುತ್ತಿರೆ ವ್ಯಾಪಿಸುತ್ತ ಬೊಬ್ಬೆಯಬ್ಬರದ 

ನಿಸ್ಸಾಳದ ರವಂ 8೧೬೦8 


ಬೇಗ ಪೊಜಮಂಡಲಿಯಾನೆಗಳ್ಳೆದೆ ನೆಜ್‌ಪಣ್ಣಿ 

ಬೇಗ ಪೊಜಮಡಲಿ ಕುದಂರೆಗಳೈದೆ ಪಲ್ಲಣಿಸಿ 

ಬೇಗ ಪೊಜಮಡಲಿ ರಥಪುಟಕೋಟಿಗಳು ಮೈದೆ ಸರಕಟಿಸಿ ಭರವಸದಲಿ 
ಬೇಗ ಪೊಜಮಡಲಿ ದಾನವವೀರಭಟರೈದೆ 

ಬೇಗ ಪೊಜುಮಡಲಿ ಸೇನಾನಾಯಕರ ಕೊಂದ 

ನೀಗಳ್ಳೆತಂದು ವಜ್ರಮುಖನಂ ರಾಮದೂತನೆಂಬಬ್ಬರವಗುರ್ವಿಸಿತ್ತು ॥೧೬೧॥ 


ಉಬುಬುಬುಬುಬುಬಂ ವಾರಿಧಿಯನುತ್ತರಿಸಿದಂ 
ತುಬುಬುಬುಬಂಬುಬು ಲಂಕಿಣಿಯನುಜದೆ ಭೇದಿಸಿದ 
ನುಬುಬುಬುಬುಬುಬು ವಜ್ರಮುಖನೊಡನೆ ಯಮನಂತೆ ಮಸಗಿ 
ಹಳಚುತ್ತಿರ್ದಪಂ 
ಉಬುಬುಬುಬುಬಂಬು ನಮ್ಮ ನಾಡನೀಗಳೆ ಪುಗುವ 
ನುಬುಬುಬುಬುಬುಬಂ ರಾಮ ದೂತನಾತಂ ಬಂದ 
ನುಬುಬುಬುಬುಬುಬು ಸೀತೆಗುಂಗುರವನೆಂಬ ಬೊಬ್ಬೆಯನಸುರಪತಿ 
ಕೇಳ್ದು ಮುಳಿದು ಮಗುಳ್ಳಾ O೬೨ 


೩೫೮ 


ಕುಮುದೇಂದು ರಾಮಾಯಣ 


ಕದಪಿನೊಳು ಬೆವರುಣ್ಮೆ ಕಿಸಂಸೆರೆಗಳೈದೆ ನಯ 

ನ ದೊಳಗುರ್ಬಿಸೆ ಮಬ್ಬು ಪರ್ಬೆ ಮುಖದೊಳೆಗಿ ಲಲಾ 

ಟದೊಳು ಭೀಷಣಮೆನೆಶ್ರಿಪತಾಕೆಯೊಗೆಯೆ ತುಟಿಕೆತ್ತೆ ಕುಡಿವಿೀಸೆಯೊಡನೆ 

ಬದವೆ ಪುಳಕಂ ಪುಬ್ಬುಗಂಟಿಕ್ಕಿಮೂಜಗಂ 

ಗದಗಂಪಮಂ ಪಡೆಯೆ ಕೋಪದಿಂ ಪೋಗಿ ದಶ 

ವದನನೋಲಗಶಾಲೆಯೊಳು ಸಿಂಹಪೀಠಮನಳಂಕರಿಸಿಯಬ್ಬರವಿ 
ದೇನೆನುತಿರೆ HOLA 


ಆಗಳೈತಂದಸುರಪತಿಗೆ ಸಾಷ್ಟಾಂಗನುತ 
ನಾಗಿ ಬಿನ್ನಯಿಸಿದನು ಬರ್ವನಂದಿಂತೆಂದು 
ಸಾಗರವನುತ್ತರಿಸಿ ವಜ್ರಮಯ ಲಂಕಿಣಿಯ ಎದ್ಯಾಪರಿಧಿಯನಂ, ಬಡೆದು 
ತಾಗುತಿರ್ದಪನುಣದೆ ವಜ್ರವಂಂಖನೊಡನೆ ಲಯ 
ವಾಗುತಿರ್ದಪ್ರದು ದಾನವಸೇನೆಯೆ ದೆ ನೀಂ 
ಬೇಗದಿಂ ಪಡಿಬಲವನಟ ಶಿ ದಿರ್ದಡೆ ರಾಮದೂತನಾತಂ ಸೀತೆಯಂ 
ಸ ಕಾಣ್ಬನಂ.... 8೧೬೪॥ 


ಕರೆ ತನುಜನಂ ಕರೆ ವಿಮರ್ದನಂ ಕರೆ ಮಹೋ 

ದರನಂ ಕರೆ ಕ್ರಕಚನಂ 3ಕರೆ ಕರಾಳನಂ! 

ಕರೆ ಧೂಮ್ರಧೂಮ್ರಾಕ್ಷನಂ ಕರೆ ಸುರೇಂದ್ರರಿಪುವಂ ಕರೆ ತರನಂ ಕರೆ 

ಕರೆ ನರಸುರಾಂತಕರ ಕರೆ ವ್ಯಾಘ್ರವದನನಂ | 

ಕರೆ ಕುಂಭಕರ್ಣಸುತರಂ ತಡೆಯದಿಂದ 

ಸುರವಲ್ಲಭಂ ಬೆಸಸಿದಂ ವೇತ್ರಹಸ್ತರಿಗೆ ಓದೆವರವಚನಮಂ ಕೇಳ್ದು 
ಕಲುಷದಿಂದ ॥೧೬೫॥ 


ಆ ಕ್ಷಣದಿನೆ ತಂದು ನೆಜ್‌ ಮುಂದೆ ನಿಂದಿರ್ದ 


ರಾಕ್ಷಸೇಂದ್ರರಿಗೈದೆ ಲಂಕಿಣೀಪರಿಧಿಯಂ 

ರಕ್ಷಿಸುವ ವಜ್ರಮುಖನೊಡನೊರ್ವ ಬಂದು ಭರದಿಂದ ತಾಗುತಿರ್ದಪಂ 

ಈಕ್ಷಿಸಂತ್ತಿರದವನ ತಲೆಯನೀಗಳೆ ತಂದು 

ದಕ್ಷತನಮಂ ತೋರ್ಪುದಿರದೆ ನೀವೆಂದು ರ 

ಕ್ಷೇಕ್ಷಣಂ ದಶಕಂಧರಂ ಬೆಸಸೆ ತವೆಂತಮಗೆ ಭಾಷೆಯಂ ಕೊಡಂತಲಲ್ಲಿಂ 
ತಳರ್ದರು UCL 


1. x (ಖ) 


"ಕುಮುದೇಂದು ರಾಮಾಯಣ | ಇನ್ಸ್‌, 


ದನಂಜಾಂಗನೆಯರೈದೆ ಭಯಚಕಿತಚಿತ್ತೆಯಂರ್‌ 
ತಮತಮಗೆ ಮಂಡೋದರಿಗೆ ನುಡಿದರಿಂತೆಂದಂ 
ಜನಕೆಜೆಯ ಕನಸೆ ದಿಟವಾಯ್ತು ರಾಘವನ ದೂತಂ ಬಂದನೊರ್ವನೆಂದು 
ಜನವಿಂದು ಬೊಬ್ಬಿಡುತ್ತಬ್ಬ ) ರಿಸುತ್ತಿರ್ದಪುದಂ 
ಮುನಿದು ಕಾಳಗಳೆ ಪೊಜಮಡಿಸುತಿರ್ದಪುದು ಸೇನೆ 
ಘನಭೇರಿ ನಿಸ್ಸಾಳ ಕಹಳಾರವಂ ವ್ಯಾಪಿಸುತ್ತಿರ್ದಪುದು ಚತುರ್ದಶ 
| ಭುವನಮಂ ॥೧೬೭!॥ 


ಸೀತೆ!ಯೆಂದಳ್‌! ತನ್ನ ಮನದೊಳಾ ಸಮಯಂದೊಳ್‌ 

ಭೀತಿಯಿಂ ತವೆ ಕಂಡ ಕನಸು ದಿಟವಾದಡೆ ಪು 

ರಾತನ ಭವದೊಳು ಪಾರ್ಜಿಸಿದ ಪುಣ್ಯದ ಫಲಂ ದಿಟದಿನೆನಗುಂಟಾದಡೆ 

ಮಾತೇನೊ ರಾಘ[ವ]ನ ಕೈಯ ರವಿಮಂಡಳವಿ 

ನೂತವಂದದ್ರಿಕೆಯನೆನ್ನಲ್ಲಿ ಗದಟಿಂದೆ ತಂ 

ದೀ ತರುಣಿಯರ್ನೊಡೆ ತಂದೀವ ನಿರಂಪಮ ಮಹಾನಂಭಾವನೀಗಳೆ 
ಬಂದಪಂ ॥೧೬೮8 


ಅನಂವಸರದೊಳಂ ಬೊಬ್ಬೆ ಯಾದಂದಕಟಕಟ ಘ 
ಮ್ಮನೆ ಮಗುಳ್ಹನ ಸುರನಂತವನ ನೊಸಲಕ್ಕರ ದಿ 
ನಿನ ಕುಲಾಧಿಪತಿ ಬಪ್ಪನ್ನೆಗಂ ತೊಡೆಯದಿರಲಿದಾಗವೇಳ್ಕದೆಂದು 
`ಮುನಿದಾಂ ಕೊಲುವೆನೆಂದು ಮಸಗಿ ಬರುತಿರ್ದೊಡರ 
ಮನೆಗೆ ನುಣ್ಣನೆಯಣ್ಣವಳಿಯದೆ ಮಗುಳ್ಹನೆ ಜ 
.ನನಿ ಸಮಯದೊಳಧೀಶ್ವರನ ಮಂದ್ರಿಕೆಯನು ಕಾಣಿಕೆಯನೀವೆನೆಂದಂ 
ಪವನಜಂ 0೧೬೯॥ 


ದೇವಿ ಜಾನಕಿಯೊರ್ವಳಜವ ಮಿಕ್ಕಸುರ ಕಾಂ 
ತಾವಳಿಯಜನ ಯದ ರೂಪದ ವಿದ್ಯೆಯಂ ತಳೆದು 
ದೇವ ರಾಘವನಟ್ಟಿದಿನಮಂಡಳದ ಮುದ್ರಿಕೆಯನು ಕಾಣಿಕೆಯನಿತ್ತು 
ಪಾವನಿ ನಿಜಾಂಬಿಕೆಗೆ ಸಾಷ್ಟಾಂಗವೆಜಿಗಿ ಸ 
ದ್ಭಾವದಿಂ ರೋಮಾಂಚಕಿತ ಗಾತ್ರನಾಗಿನು 
ರ್ವೀ ಭಾಗದಿ ನೆರ್ದು ಕೆ ಮುಗಿದು ನಿಂದಿರೆ ಜಗಜ್ಜನನಿ ಕಂಡು 
ನಿರ್ಭರ ಹರುಷದಿಂ ede 


1. ಯಂತೆನೆ (ಕ) 


೩೬೦ 


ಕುಮುದೇಂದು ರಾಮಾಯಣ 


ಇನ ಕುಲಲಲಾಮ ರಾಮ ತನ್ನ ಕ್ಷೆ ಯೊಳಗಿರ್ದ 

ರವಿಮಂಡಳದ ವಬದ್ಧಿಕೆಯ ನೀ ಮಹಾನುಭಾ 

ವನಕೈಯೊಳಿತ್ತು ಪರಿದೆನಿಪ ಕರುಣದಿನೆನಗಿದಂ ಕಳುಪಿದಂ ಪುಣ್ಯಫಲದಿಂ 

ಕನಸೊ ಮೇಣಿದು ಭ್ರಾಂತಿಯೊ ಮೇಣಿದು 

ದನುಜವಕಾಯೆಯೊ ಮೇಣಿದೆನ್ನ ಸಂಕಲ್ಪಶತ 

ಜನಿತಭಾವನೊ ಮೇಣಿದತ್ಯಂತ ನಿಶ್ಚಯವೆಕಾಯೆನುತ ಪತಿ 
ಯುಂಗುರಮನೀಕ್ಷಿಸಿದಳು 1೧೭೧॥ 


ಕರಕಮಳದೊಳು ಹೃದಯದೊಳು ಪದ್ಮದೊಳು ಪೀನ 
ವರಕುಚಾಂಭೆಕಾಜದೊಳುಂ ಮುಖಪುಂಡರೀಕದೊಳು 
ದರಕೋಕನದದಳದೊಳುತ್ತಮಾಂಗಾಂಬುರುಹದೊಳು ಮಕುಟ 
ಸರಸಿಜದೊಳು 

ಧರಣೀತನೂಜೆ ನಲವಂ ತಳೆದು ತನ್ನ ನಿಜ 
ಪುರುಷನಟ್ಟಿದ ರತ್ನಮುದ್ದಿ ಕೆಗೆ ಪೊಡವಟು ) 
ಪರವಣನುರಾಗದಿಂ ರಘಂಪತಿಯನೀ ಕ್ಷಿಪಂತೀಕ್ಷಿಸುತ್ತಿರ್ದಳಂಬು 

'ಜದಳಾ'& 1೧೭೨॥ 


ಅದು ಮದನ ಮನ್ಮಥನ ನಿಶಿತ ಕುಸಂಮಾಯುಧವೊ 

ಅದಂ ಮನೋಭವನ ಮರ್ದನಪ ್ರಿಸವ ಕಾಂಡಮೋ 

ಅದು ರತಿಪತಿಯ ಮನೋಹರನ ಸುರುಚಿರ ಪುಷ್ಪಮಯ ಚಾಪನಾರಾಚವೇ 

ಅದು ಕಂತುಸಂತಾಪನಪ್ಪಸೂನಾಸ್ತ್ರಮೋ 

ಅದು ವಶೀಕರಣಕಾಮೋದ್ಗಮ ಶಿಳೀವಂಖವೇ 

ಅದು ಪಂಚಸಾಯಕನ ಮೋಹಚಕ್ರಮೊ ದಿಟದಿ ಮುದೆ ಶ್ರ ಜಾನಕಿಗತನು 
ಮಂದ್ರೆಯಾ*ಯ್ತು3 10೭೩ 

ನೆಲೆಮೊಲೆ ಕದಕ್ಕಃದಿಸೆಕ ಕಂಪಿಸೆಯುಕಟಿತಟಂ 

ಸುಳಿಗುರುಳು ವಿಃಳಿರೆ ನುಣ್ಣೊಡೆ ಕರಂ ನಡುಗೆ ಕ | 

ಜ್ಮಲರ್ಗಳಂ ಮುಚ್ಚಿ ಬೆಂಡೇಳೆ ಸುಕು ಸಂರೊಗೆಯೆ ಕೆತ್ತೆ ಬಿಂಬಾಧರದಳಂ 


ಪುಳಿಕ ಕಳಿತಾ ಕೋಟಿ ಬೆಮರಬಿಂದುಗಳೊಗೆಯೆ 


ಥಳಥಳಿಪ ತನುಲತಿಕೆಯ್ಯೈದೆ ನಳ ನಳಿಸೆ ಕ 
ಣೊ ಳಿಸೆ ಮುತ್ತಿನ ತೆತ್ತವಣೆಯ ಪುತ್ಕಳಿಯೊಲಿರೆ ಮುದ್ರೆ ಜಾನಕಿಗಾಯ್ವ 
ನಂಗ ಮುದ್ರೆ ॥೧೭೪॥ 


1. ರುಹಜಾ (ಕ) 2. ಯಿತು (5) 3 ಜಃ (ಖ) 


ಕುಮುದೇಂದು ರಾಮಾಯಣ ೩೬೧ 


ಕೈಗೆ ಬಂದುದು ಕಲ್ಪವೃಕ್ಷಮೆಂದೆಂಬಂತೆ 
ಕ ಗೆ ಬಂದುದು ಕಾಮಧೇನಂವೆಂದೆಂಬಂತೆ 
ಕ ಗೆ ಬಂದುದನಂತ ಕೋಟಿ ವೃದ್ಧಿ ್ಲಿಯೆನಿಪ ಸಿದ್ಧ ರಸವೆಂಬಂತಿರೆ - 
ಕ ಗೆ ಬಂದುದು ಸುಚಿಂತಾಮ ಜೆಯೆಯೆಂಬಂತೆ 
ಕೆ ಗೆ ಬಂದುದು ರಘುಪತಿಯ ಚಿತ್ತವೆಂಬಂತೆ 
ಕೈಗೆ ಬಂದುಂಗುರ ಮನನುರಾಗದಿಂದೆ ಜಾನಕಿ ನೋಡುತಿರ್ದಳಾ 
ಸಮಯದಲ್ಲಿ 1೧೭೫॥ 


ಎಲೆ ಮುದ್ರೆ ಭದ್ರಲಕ್ಷಣಯಂತಂ ರಾಘವಂ 
ದಳಿತರಿಪು ಪಕ್ಷನಿರ್ದನೆ ದಂಡಕಾರಣ್ಯ 
-ದೊಳಗೆ ಸುಖದಿಂದ ಕಂಡನೆ ತನ್ನತಾ ಜಟಾಯುವನಧಿಕ ಕಾರುಣ್ಯ ದಿಂ 
ಸ್ಫಲಿತವಿದ್ಯೆ ಯಿನುರಗಪಾಶ ದೃ ಢಬಂದಲು 
ತಿಳಿದನೆ ನನನ ಮ ರತ್ನಜಟಿ ಖಚರನೀಂ 
ತಿಳಿಯೆ ಪೇಳಲ್ಲಿಂ ಬಳಿಕ್ಕ ನೀನಿಲ್ಲಿಗೈತಂದ ವೃತ್ತಕಮನೆಂತೆಂದಳಬಲೆ ॥೧೭೬॥ 


ಹನುವಂನಿಂತೆಂದನೆಲೆ ತಾಯೆಯದುವಬದ್ರೆಯ 
ಲ್ಲಿನ ಕುಲಲಲಾಮ!ರಾಮನ ತೋಳಬಂದಿ ನಿ 
ಶ್ವಳದಿನಿರ್ದಪ ಸಲಕ್ಸ್ಮಣನಾಗಿ ಖರದೂಷಣರ ಬಂದಮನಾಡಿಸಿ 
ತಿಳಿದಂ ಸಿಂಹಧ ನಿವ್ಯತಿಕರಮನರ್ಕಜಟಿ 
ಕುಳೆಕುವಹಾರನನರ್ಧವರಂ )ತನಿಂ ಜಟಾಯಂವಿಂ 
ಬಳಿಕ ಕಪಿಕುಲಮನಾದರಿಸಿ ಕಿಷ್ಕಿಂಧದಿಂ ಬರಲಿರ್ದಪಂ ಮುಂದೆ 
ಬಂದೆ ನಾನಂ ॥(೭೭॥ 
ದನಂಜ?ರಾಂ* ವದ್ಯಾಧರರಂು ಮವನಿಪಾಳ ರುಂ 
ಜನನಿ ನಿಮ್ಮ ಸ್ವಯಂಬರದೊಳೀಕೆ ರಾಮದೇ 
ವನೆ ಬಿಲ್ಲನೇಣಃಸಿ ನಿಜಪ್ರತಿಜ್ಞಾಸಿದ್ಧಿ ಯಾಗೆ ನಲವಿಂದೆ ಜನಕಾ 
ಅನುನಯದೆ ಪರಿಣಯನವಂಂ ವಾಡಿ ಕಳಪಿ ನಿಜ 
ಧನಂ ಪೋಗೆ ಮುಳಿದು ಬಂದು ಪ್ರಭಾಮಂಡಳಂ 
ನೆನೆದು ಜಾತಿಸ್ಮರಣದಿಂದುರಳುಮತ್ತಯೋಧ್ಯೆಯೊಳು ನಿಮ್ಮೆಲ್ಲರಂ 
ಕಂಡಂಗಡ ॥೧೭೮॥ 


1. ನದಿ (ಖ) 
2, ನುಂ (ಖ) 


೩೬೨ 


ಕುಮುದೇಂದು ರಾಮಾಯಣ 


ನಿಜಪುರಾತನ ಭವಸ್ಮರಣದಿಂ ದಶರಥಂ 
ಸಂಜನನುತನಜಕಿದು ಸಂಸಾರದಸ್ಸಿರತೆಯಂ 
ವಿಜಂಗೀಷು ನಿರ್ವಿಣ್ಣನಾಗಿ ಸಾಮ್ರಾಜ್ಯಮ ರಾಘವಂಗೀವುತ್ತಿರೆ 
ಗಜಗವನನೆ ಕೆ ಕೆ ಭರತಗೆ ಧರೆಯ ಕೊಟ್ಟು ದಿ 
ಗ್ವಿಜಯಕ್ಕೆ ಲಕ್ಷ್ಮಣಂಬೆರಸುಬಪ್ಪಾಗಳವ 
ನಿಜೆವೆರಸು ಪೋಗವೇಳೆ ಬ೦ದು ಕೌಸಲ್ಯಮಹಾದೇದಿ ಕಳುಪಿದಳು 
ನಿಮ್ಮಂಗಡ ॥೧೭೯॥ 


ಸರಸಗಂಭೀರತರಂಗಿಣಿಯ ತೀರದೊಳು 
ಭರತಂಗೆ ಪಟ್ಟಮಂ ಕಟ್ಟಿ ಶಿ ಬಲುಪಿಂ ನಿಲಿಸಿ 
ಭರದಿಂದವಂತಿ ವಿಷಯದ ದಶಪುರದ ಕೆಲದ ಚೆ ತ್ಯಾಲಯಕೆ ವಂದು 
ವರವಜ್ರಕರ್ಣ ಸಿಂಹೋದರರ ಯುದ್ಧಮಂ 
ಮುರವೈರಿ ಮಾಣಿಸಿ ಮಗುಳೆ ದೇಶಕೋಶಮನ 
ವರಿರ್ವರಿಗೆ ಹಚ್ಚಿ ಕೊಟ್ಟಾಜ್ಞೆಯಂ ಮಾಡಿ ಬೇಸಗೆಯೊಳಲ್ಲಿಂ 
ತಳರ್ದರುಗಡ ॥(೮೦॥ 


ಕುರವದ ಸರಸ್ಥೀರದೊಳಂ ಲಕ್ಷ್ಮಣಂಗಂಡಂ 

ವರಿ?ದಿಂ:ದೆ ಬಪ್ಪನ ಪಕಂವಠನಂ ಕಂಡಜ್‌ದು 

ತರುಣಿಯೆನೆ ನೆನೆದು ಸಿದ್ಧಾದೇಶಮಂ ನಿಮ್ಮನೊಡಗೊಂಡಂ ಪುರಕೆ ಪೋಗಿ 

ನಿರಂತಕಲ್ಯಾಣವಕಾಲೆಯನಯ್ಯನವನ 

ಚರರೊಯ್ಯೆ ವಾಲಖಿಲ್ಕಂ ಸೆಜಕಯೊಳಿರೆ ಕೇಳ್ದು 

ಧುರದೊಳಂಜಿಸಿ ರೌದ್ರಭೂತಿಯಂ ಬಿಡಿಸಿ ನಿಜರಾಜ್ಯದೊಳ್ನಿಲಿಸಿ 
ಪೊಲುವಂಟ ರು ಗಡ ॥೧೮೧॥ 


ವಿಜಯಪುರವನವಣಲೆಯೊಳಗೆ ವನಮಾಲೆಯಂ 

ಬುಜ ಲೋಚನಂಗ3ಜ್‌ಪಿಯೆಂದು ನಡುವಿರುಳು ವಟ 

ಕುಜದ ಬಳಲನ್ನೊಂದನತಿದುಃಖದಿ ತೆಗೆದು ಸೇದಿಕೊಂಬವಪರದೊಳು 

ನಿಜವೃತ್ತಮನ್ನಜ್‌ಪಿ ನಿಮ್ಮಲ್ಲಿ ಗಾಕೆಯಂ 

ವಿಜುಗೀಷಂ ಲಕ್ಷ್ಮಣಂತರೆ ಬಂದಿರಲು ಕೇಳ್ದು 

ವಿಜಯ ಪೃಧಥಿ ಸೀಧರನ ವರತಂದೆ ನಾಲ್ವರನ್ನತಿ ವಿಭವದಿಂದಿ 
ದಿರ್ಗೊಂಡಂಗಡ ॥೧೪೮೨॥ 


1. ದೆಂ (ಖ) 2. ಕ (ಕ) 


ಕುಮುದೇಂದು ರಾಮಾಯಣ ೫೬4 


ಅತಿ ವೀರ್ಯನಂ ಮುಳಿದು ಹತವೀರ್ಯನಂ ವಾಡಿ 
ಧೃತಿಗೆಡಿಸಿ ಶತ್ರಂದಮನಶಕ್ತಿಯಂ ತಳೆಯೆಂ 
` ಯತಿ ದೇಶಭೂಷಣಾಚಾರ್ಯರ್ಗರಿದೆನಿಪ ಘೋರೋಪಸರ್ಗಂಗಳಂ 
ವಿತತ ಸಮ್ಯಗ್ಬರ್ಶನ ಪ್ರಾಪ್ತಿಯಂ ಮಹೋ | 
ನ್ನತ ಸುಲೋಚನ ಗರುಡನಗ್ನಿ ಪ್ರಭವಬಾಂಧ 
ವತೆಯುಂ ಸವಂಸ್ತ ವಿದ್ಯಾಯಂಧಸಮೃದ್ಧಿಯಂಂ 
ನಿಮಗೆ ವಂಶಸ್ಥಳದೊಳಾದುದು ಗಡಾ ॥೧೮೩॥। 


ಸರಸ ಪಂಪಾತೀರದೊಳ್‌, ಸುಗುಪ್ತಗುಪ್ತಮಂನಿ 
ವರರ್ಗನ್ನ ಪಾನಮಂ ವಣಾಡೆ ಪಂಚಾಶ್ಚರ್ಯ 
ಪರಮೋತ್ಸವಂ ನಿಮಗೆ ಸಮನಿಸೆ.ಜಟಾಯುಗದಾನಾನಂಮೋದ ಫಲದಿಂ 
ಪರಹಿತಂಗಾಗೆ ಜಾತಿಸ್ಮರಣ ಪರಿಣತಿಕೆ ಸು | 
ಚರಿತನಾತಂ ನೀವು ಮೂವರುಂ ಭರದೆ ದಂ 
ಡಕವನಕೆ ಬರೆ ಲಕ್ಷ್ಮಣಂಗಲ್ಲಿ ಸೂರ್ಯ ಹಾಸಾಸಿ 

ದೊರೆಕೊಂಡುದು ಗಡಾ ॥೧೮೪॥ 


ನಿಜತನುಜ ಶಂಭಂಕಂಗಾ ದಿನದೊಳಾ ಜಗ 
ದ್ವಿಜಯ ಖಳಂ ಸಾಧ್ಯಮಕ್ಕುವೆಂಂದಲ್ಲಿಗೆ ದ | 
ನುಜ ಸೂರ್ಪನಖಿ ಬಂದು ಕಂಡು ಹಿಂಡಿಲುವೆರಸಿ ಕಡಿದುಬಿರ್ದಿರ್ದ ಸುತನಂ 
ಗಜ ಗಜಮನೆ ನಿಮ್ಮಂ ಕೊಲಲು ಕಟಕದಿಂ ಬಂದು 
ನಿಜ ನಾಸಿಕಾಚೆ ಫ್ಲೇದನದಮಲ್ಲಿ ಸಂಭವಿಸೆ 
ಭಂಜಬಲ ಮಹೋದ್ಧ್ಭತಂ ಖರಗೆ ನಿಜಪತಿಗವಂ ಪೇಳೆ ನೆಂದಾ 
ಚಪಳೆ ಪೋದಳೆಂ ಗಡಾ ॥೧೮೫॥ 


ಸಕಳ ಖೇಚರ ಶೇಖರಂ ಖರಂ ಕೇಳು ಶಂ 
ಭುಕಬಿರ್ದುದಂ ಕೊಂದನಂ ಕೊಲಂವೆನೆಂದು ಬವ 
ರಕೆ ಸೇನೆವೆರಸು ಬರುತಿರೆ ಕಂಡು ಲಕ್ಷ್ಮಣನಿದಿರ್ಜೆ ಕಡಂಪಿಂ ನಡೆವುತಂ 
ಚಕಿತೆಯಾಗದ ತೆಐದೆ ದೇವಿಯಂ ಕಾದುಕೊಂ 
ಡಿರೆಕರಂಪ್ರಯತ್ನದಿಂದಿಹುದೆಂದು ವಿನಯದಿಂ 
ಮುಕುಳಿತಾಂಜಲಿ ಬಿನ್ನವಿಸಿ ಬವರಮರಿದಾಗೆ ಸಿಂಹರುತಿ 

ಕೊಡುವೆನೆಂದು ಪೋದಂ ಗಡಾ HOSEN 


ತಸದ್‌್‌ಜನಾನವನನೂನಾನಾರನಾನಡವರತರಾಲಲರ್‌ಲ್‌ರರರ್‌ಮುನ ನ, 


1. ಮೊದಲ (ಕ) 


೩೬೪ ಕುಮುದೇಂದು ರಾಮಾಯಣ 


ರಣಭೂವಿಯೊಳು ಸಿಂಹನಾದಮಂ ವೀರೆಲ 
ಕ್ಷ್ಮಣನಜಯದಂತೆ ರಾಮಂ ಕೇಳ ಸ ತೆಣದಿ ರಾ 
ವಣನೆಸಗೆ ಮಾಯೆಯಿಂ ನಿಮ್ಮ ಹೊರೆಯಿಂದೆ ರಘುವಲ್ಲಭನನಂದಗಲಿಸಿ 
ಗುಣಹೀನನಿಂದಂ ಕಳೆಯಂ ರಾಹು ಪಿಡಿವಂತೆ 
ಮಣಿಯದೈತಂದು ನಿಮ್ಮಂ ಪಿಡಿದು ತನ್ನ ನಿಜ 
ಮಣಿವಿಮಾನದೊಳಿಟ್ಟು ಲಂಕಾಪುರಕ್ಕೆ ಭರದಿಂ ಬಂದನಲ್ಲಿಂ 
ಬಳಿಕ್ಕ ತಾಯೆ !೧೮೭॥ 

ಸೂರ್ಯಹಾಸಾಸಿಯಾವಂಗಾದುದಾತನೇ 
ಸೂರ್ಯತನಯಂ ಖರಂಗೆಂಬಂದಂ ನೆನೆದು ಘನ 
ಶೌರ್ಯಲಕ್ಷ್ಮಣನಂ ವಿರಾಧಿತಂ ಸಂಗ್ರಾಮರಂಗದೊಳು ಬಂದು ಕೊಂದಂ 
ಹರ್ಯಕ್ಷಮಿಭ ಘಟೆಯೊಡನೆ ಹಳಚುವಂತೆಃನಿ 
ರ್ಮರ್ಯಾದನಸು!ರನೊಳು ಹಳಚುತಿರ್ದಂ ಮೇರು 
ಧೈರ್ಯ ರಘಂಪತಿ ಪೋಗಿ ಸಿಂಹರುತಿವಕಾಯೆಯೆಂದಅಳಕಿದು 

ಮಗುಳ್ಹಂ ಪಂಚವಟಿಗೆ ತಾಯೆ ॥೧೮೮॥ 


ದೇವಿ ನೀವಾಲತಾಮಂಟಪದೊಳಿಲ್ಲದಿರೆ 
ದೇವಂಗೆ ಸಮನಿಸಿದ ದುಃಖದುದ್ರೇಕಮನ 
ದಾವವಾ ಖೇದದಿಂ ಬಿಕ ನೆ ಬಿರಿದು ಸಾವದಂಗಂಬರಂ ಪೇಳ್ದೆವಂ 
ಭೂವಲಯಮೆ ದೆ ಕರುಣಾರಸಾಂಬೋಧಿಯೊಳ 
ಗಾವಕಾಲಮುಮೆಚ್ಚಅದತೆಣದೆ ಕರಗಿ ಪೋ 
ಯ್ತೇಳ್ವೆ ನಾನದಂ ನಿಮಗಂ ಪೇಳೆ ಒನಗಮಗಲ್ಲು ಪೋಗದಸುವಿರದು ತಾಯೆ 
NOSE N+ 
ಗಟಾವೆಟ ದಂ್‌ತೆ ಬಿರ್ದಿರೆ* ಜಟಾಯನಕಂಡಂ 
ಅದು ಕರುಣಿಸಿ ಪೂಚಪದ್ಮನಾತಂಗೆ ಜಗ | 
ದೆಜ್‌ಯನಾಗಲೆವೇಳ್ನು ಸುಗತಿಯಂ ವಣಡಿ ನಿರ್ಮಲ ಮಹಾಗಹನದೊಳಗೆ 
ಅಅಸಿ ಕಾಣದೆ ಮೂರ್ಛೆಯೊಳೆ ಲಕ್ಷ್ಮಣನಲ್ಲಿ 
ಗಳಿಸುತಂ ಬಂದಣ್ಣನಂ ಕಂಡು ತಾನಲ್ಲಿ 
ನೆಟ್‌ ಮೂರ್ಛೆಯೋಗೆ ಬಂದಲ್ಲಿಗೆ ವಿರಾಧಿತಂ ವೀರನೆಚ್ಚಜಸಿದರ ಕಂಡು 
ತಾಯೆ ೧೯೦೪ 
1. ನಿರ್ಮರಿಯಾದನಸು (ಖ,ಗ) ಮ್ಮಾರ್ಯದ (ಕ) * ಈ ಪದ್ಯವಿಲ್ಲ (ಖ ಪೃತಿಯಲ್ಲಿ) 
2. ದದಿಂದಿರೆ (ಖ) 3. ಡ (ಖ) 0 ಷೀ 


ಕುಮುದೇಂದು ರಾಮಾಯಣ ೩೬೫: 


ಕಳಿಪ ದೆಸೆದೆಸೆಗೈದೆ ನಿಮ್ಮನಣಸಲು ವೇಡಿ 
_ ಬಳಯುತ ಎಯಚ್ಚ ರರನಾರೊಯ್ದರೆಂಬುದಂ 
"`` ತಿಳಿದು ಬಳಿಕಂ ಮಾಳಿ ವೆಂದು 0 ಬಾ] 
ಬಲಕೃಷ್ಣರೈತಂದು ಸಾಮ್ರಾಜ್ಯಪಟ್ಟಮಂ 
ಗಳ ಮಹೋತ್ಸವಮಂ ಎರಾಧಿತ ಚಕ್‌ 
ತಿಳಿದನಸುರೇಂದ್ರನಲ್ಲಂಗೋಡಿ ಬಂದ ಸೌಂದರನ ಶೂರ್ಪನಖಿಯ ಮುಖ 
ದಿಂದ ತಾಯೆ... ॥೧೯೧॥ 


ಬಲಮುಂ ಸಮ ದ್ದಿಯುಂಮಳಿನಮಾಯ್ಯದೆ 

ಖಳನ ಸಾಹಸಗತಿಯು ಎಯ್ತಂದು ಮಾಯೆಯಿಂ 

ಬಲಿಮುಖಧ್ವಜನ ಸುಗ್ರೀವನ ಖಚರನ ಸಹಸ್ರಾ ಕ್ಷೋಹಿಣೀರಮಣನ 

ಬಲವಾಸುದೇವರಾ ವಕಾಯಕಾವಿಯಂ ಕಂಡು 

ಕುಲಪರಿಭವಮನೆ ದೆ ಕಳದರದು ಕಾರಣಂ 

ಹಲವು ಪಕಾತೇನಮ್ಮ ಕಪಿಕುಲಂ ಮನುಕುಲಕೆ ಸಲೆ ಮಾಜುವೋಯ್ತು 
ನಿಮ್ಮಾಣೆ ತಾಯೆ ॥೧೯೨॥8 


ಅಂತು ಕಿಷ್ಕಿಂಧ ಪ್ರರದೊಳು ರಾಮಲಕ್ಷ್ಮಣರ 

ನಂತ ಬಳರೆನೆ ನಿಮ್ಮನಜಸುತಂ ಸುಗ್ರೀವ 

ಕಾಂತಾರದೊಳಗೆ ಬರಂತಂ ಬಿರ್ದ ರತ್ನಜಟಿಯಿರೆ ಕಂಡುಕೊಂಡು ಬಂದಂ 

ಭ್ರಾಂತಿಲ್ಲ ರಾವಣನೆ ಪಿಡಿದೊಯ್ದನೆಂಬುದಂ 

ತಾಂ ತಿಳಿದರಾತನಿಂದುದ್ದ ರಿಸಿದಂ ಜಗ 

ತ್ಕಾಂಶಲಕ್ಷ್ಮೀವರಂ ಸಿದ್ದಾ ಚಳಮನಿನ್ನು ಲಂಕೆಗೈತಂದಪರು ಭರದೆ ತಾಯೆ 
NOE all 


ಕೇತಂಮತಿಯತಿಪತಿಪ್ರಹ್ಲಾದರಾ'ಜಿತ'ನಂ 

ಜಾತಪದನಂಜಯಂಗಾದಿತ್ಯಪುರಪತಿಗೆ 

ಮಾತೇಂ ಮನೋವೇಗೆಯಧಿಪತಿ ಮಹೇಂದ್ರರಾಜಂ ಮಹೇಂದ್ರಾಧಿಪಂ 

ಪ್ರೀತಿಯಿಂದ ನಿಜಸಂತಾರಿಂದ ಮನ ಜಗತ್‌ 

ಖ್ಯಾತ ಪ್ರಸನ್ನ ಕೀರ್ತಿಯ ಸಹೋದರಿಯನು 

ರ್ವಿತಳಸ್ತುತೆಯನಂಗನೆಯನಿತ್ತಂ ಸ್ವಯಂಬರದಿನುದಯಿಸಿದ ನಾನವರ್ಗೆ 
ತಾಯೆ ॥೧೯೪॥ 


1, ಜ (ಕ) 


೩೬೬ 


ಕುಮುದೇಂದು ರಾಮಾಯಣ 


ಕುಲಪರಿಭವಮನನ್ನೆ ದೆ ಕಳೆದರು ಬಲಾಚ್ಯುತರು 
ಹಲವು ಮಾತೇನವರ್ಗ ನಾಂ ಕಿಂಕರಂ ಮಹಾ 
ಬಳರ್ಗೆ ತಾಂ ಬಂದು ಕಿಂಕರ ಭಾವಮಂ ತಳೆವುದೆಂದು ಲೇಖಮನಟಿ ದಂ 
ಬಲಿಮುಖಪ್ರತಾಪ ಸುಗ್ರೀವ ತಾಂ ಬಂದು ರವಿ 
ಕುಲತಿಳಕರಂ ಕಂಡ ನೆಲಸಿದೆಂದಾಸ್ಯಮಂ 
ತಳೆದನಂಂಗುರಮನಟ್ಟಿದೊಡೆ ನಿಮ್ಮಲ್ಲಿಗಾಂ ಕೊಂಡು ಬಂದೆಂ ಜಗತ್ರ 
ಯಾಂಬಿಕೆ ॥೧೯೫॥ 
ಎನೆ ಕೇಳ್ದು ಪುಳಕಕಳಿತಾಕೋಟಿಯಂ ಜನಕ 
ತನಃಂಜಾತೆಯುಂ ತಳೆಯೆ ದನುಜಾಂಗನೆಯರೈದೆ 
`ಯನಿಬ*ರುಂ ಮಂಡೋದರಿಯ ನುಡಿಗೆ ತಳದಳೆನೆ ಭಯಚಕಿತ ಚಿತ್ತೆಯಾಗಿ 
ಎನಗೆನ್ನ ವಲ್ಲಭನ ಕೈಯ ರವಿಮಂಡಳದ 
ವಿನುತಮುದ್ರಿಕೆಯನಿಂತೀ ಮಹಾಭಾವನಭಿ 
ಜನನುತಂ ತಂದನ*ವಿನಾಣಮಂ ನೆಜ್‌ ಪೇಳ ನಾದುದಿದಂ ಕಾರಣಂ ಹರುಷ 
ಮೆನಗೆಃ ೧೯೬ 
ಕಿದಿವಿಜ ದಾನವೌಮಾನವರ್ಗಸಾಧ್ಯನು ಸಕಳ 
ಭಂವನಕಂಟಕನ ಲಂಕಾಭಟನ ಪುರಮನಾ 
ರ್ಣವಮನುತ್ತರಿಸಿ ವಿದ್ಯಾಪರಿಧಿಯಂ ಮುಜ್‌ದುಮಿಂತೀ ತ್ರಿಕೂಟಿಗಿರಿಯಂ 
ಜವನಮುಖಕುಹರದೊಳು ಪುಗುವಂತೆ ಪೊಕ್ಕುಗಡ 
ರವಿಮಂಡಳದ ಮುದ್ರಿಕೆಯಂ ತಂದನೆಂಬ ನುಡಿ 
ಕಿವಿಗೆ ಸೊಗಯಿಸುವುದೇ ಚಿತ್ತಕೊಡಬಡುವುದೇ ಪಿತ್ತದುದ್ರೇಕವಿಂದು ನಿನ 
*ಗವನಿಜೆ* ॥೧೯೭॥ 
ಕನಸು ದಿಟಮಕ್ಕಮೇ ಮಂನದ ಭ್ರಾಂತಿಂದವಿದು 
ನಿನಗೆ ಕರ್ಣಪಿಶಾಚಿಯಂಂಟಾದಡಜನಯೆವೀ 
ದನುಜಪುರಮಂ ಪುಗುವವಂಗೆರ್ದೆಗಳುಕಂಟೆ ಲೋಚನವುಂಟೆ ಮೇಣ್‌ 
ನೊಸಲೊಳಂ 


ತಮ್ಮನಿಬ (ಕ) 

ನುರಾಗದಿಂ ಅವನಾಗರಿಮಾನವರ್ಗಸಾಧ್ಯನ ಸಕಲಭುವನಕಂಟಕನಿಲಂ (ಖ, ಗ) 
ಅವನಾಗರಿ (ಖ) 

ಜನಕಸುತೆ (ಖ ಗ) 

ಳೆಂ (ಖ) 


ಕುಮುದೇಂದು ರಾಮಾಯಣ ಎ 


ಇನಿತೆ ಸೂಚಿಸಿದೆ ಕಪಟದೆ ಬಂದವನಗೂಢ.: 

ತನಮೆ ರಾವಣನ ಬಾಹಾಬಲ ಸಮಗ್ರತೆಯ 

ನೆನೆ ಹನುಮನಾಗಳಂತಿರೆ ತನ್ನ ರೂಪನೆಲ್ಲರುಮಜ?ವ ತೆಜದಿಂದ ನೆಣ 
ತೋರಿದ 8೧೯೮॥ 


ಈವನಮು ಮೀಚಿತ್ರಮಂಟಪಮುವೀದನಂಜ 

ರೀವಿಯಚ್ಚ ರ ವಿಳಾಸಿನಿಯರು ರುಚಿರಸುಧಾ 

ತ್ರ ್ರೀವಲ್ಲಭನ ರಾಘವನ ಸಮೀಪಕ್ಕೊಯ್ದೆನೇಳಿಯಂಬಿಕೆಯೆಂಬುದುಂ 

ಪಾವನಿಯ ನುಡಿಗೆ ದನುಜಾಂಗನೆಯರೆ ದೆ ಭಯ 

ವಾವರಿಸಿ ನಡುಗಿ ಜಾನಕಿಯ ಮಣ*ಯಂ ಪೊಗಲು 

ದೇವಿಯೆಂದಳು ದೇವನೆಂತಿದಂ ಬೆಸಸಿದಂ ನಿನಗೆಯೆನೆ ಹನುಮನಿಂತೆಂಡನಾಗ 
OEE 


ಇನಮಂಡಳದ ಮುದ್ರಿಕೆಯನಿತ್ತು ನಿಮಗೆ ನಿ 

ಮ್ಮನವದ್ಯಚೂಡಾಮಣಯ ನೀಸಿಕೊಂಡು ಘ 

ಮ್ಮನೆ ಬಪು ದೆಂದು ಬೆಸಸಿದನೀನಿತನೆನೆ ಕೇಳ್ದು ಜನಕನಂದನೆಯೆಂದಳು 

ಅನಿತನೇ ಮಾಳ್ಕುದಲ್ಲಿಂದಧಿಕವಂಂ ವರಾಳ್ಬು 

ದನಂಚಿತಂ ನಿನಗೆ ನಾನಗ್ನಿಸಂಶುದ್ಧೆಯಾಂ 

ದಿನೆಕುಲಲಲಾಮನಂ ತಿಳಿಪಿ ನಲ್ಲನಿಂ ಕಾಣ್ಣಿನಿಲ್ಲ ಮನ್ನಮೆ ಕಾಣ್ಪುದಾವ 
ಪೆಂಪು ॥೨೦೦॥ 


ಪತಿಯ ಮನಮು ಸತಿಯ ಮನಮಾಮೊಂದಾಗಿರೆ 

ಪ್ರತಿದಿನಂ ವರ್ಣಿಪುದು ಲೋಕಮದು ಮೆಚ್ಚಿ ವಿ 

ಶ್ರುತಶೀಲದಿಂದಾಲಿಪುದಂ ಯೋಗದಿಂದಮದು ಮಳಿನತಾ ಶಂಕೆಯಾಗೆ 

ಅತಿ ವಿಚಿತ್ರಂ ಜಗಕ್ಕೆನೆ ಶಂದ್ಧರಪ್ಪುದಂ 

ನ್ನತಿಕಂಲಕ್ಕಂ ಜಾತಿಗಂ ಪುಟ್ಟಿ ದಡೆಯನುತ 

eek ಮೋಹಮೂರ್ಭತೆಯೋಗೆ ಹನುಮೂತನೆತಾನುಮಚ್ಚ 
೨ನಿದಂ 1೨೦೧॥ 


ಆನೆತ್ತವನವೆತ್ತ ಪಂಚವ'ಟಿ!ಯೇತ್ತ ಪಂ 
ಚಾನನನಿನದವೆತ್ತ ರಾಘವನಗಲೈಯೆತ್ತ 
ಲಂಕೆಗೆ ಬಪ್ಪುದೆತ್ತಸುರೋಪಸರ್ಗವೆತ್ತಸುರಕಾಮಿನಿಯರೆತ್ತ 


1, ಟ್ವಿಗೆ (ಐ) 


೩೬೮ 


ಕುಮುಜೇಂದು ರಾಮಾಯಣ 


ನೀನೆತ್ತ ಪವನಸುತ ಭಾನುಮಂಡಳಮುದ್ರಿ 
ಕಾ ನಿದರ್ಶನನೆತ್ತ ರಾಮನವಿನಾಣಮೆ 
ತ್ತನಿದೆಲ್ಲಂ ಪೂರ್ವಜನ್ಮಸಂಚಿತ ಕರ್ಮಫಲಮಾಗದಿರದೆಂದಳವನಿ ತನುಜೆ 
120೨ 
ಅಜ*ಯದಿರ್ದಂ ದೇವಿದೇವ ನಿನ್ನೆವರವಿಂ 
ನ್ನ1ಜದಂ ನಿಲ ನೆ ನಿಲ್ಲನಿಂದುನಾಳಿನೊಳೆ ನಾ 
ಡೆಜ್‌ಯನಂತ್ತರಿಸಿದಂತಾಗಿ(ದಿ)ಯನೆಂಬ ನುಡಿ ಕರ್ಣೂವತಂಸಮಕು Ke 
ಂಜಿ್‌ವುದು ದಂರಂತ ಚಿಂತಾಭರವಂನಿನ್ನು ನೆಜ್‌ 
ತೊಜ್‌ವುದಂ ವಿಯೋಗ ದುಃಖಮನಾುಂಗುರಂ ಬೇಟ 
ಪಜತಲ್ಲ ರಾಘವಕನೈತಂಔದು ಸುಖಮಿಹುದೆಂದು ಬೇಡಿದಂ ಚೂಡಾಮಣಿಯ 
ನನಿಲಜಂ ॥೨೦೩॥ 
ಎನೆ ಬೇಗದಿಂ ತೆಗೆದು ಚೂಡಾಮಣಿಯನನಿಲ 
ತನಯಂಗೆ ಜನಕನೂದನೆಯಿತ್ತು ಮಗನೆ ಘ 
ಮ್ಮನೆ ಪೋಗಂ ತಡೆಯಲಾಗದು ತಿಡೆದೊಡಾಗದಿಂದಸುರರಿಂ ನಿನಗಪಾಯಂ 
ಎನಗೋಸುಕಿಗಂ* ಕಾದಿ ಮುನಿ ರ್ವರಾಜಿಯೊಳು 
ಘನವಾಗಿನೊಂದರದು ಕಾರಣದಿನೆಂಬುದುಂ | 
ಹನು್‌ಮಂತ*ನಗುತ ಕೈಮುಗಿದೀಸಿಕೊಂಡು ವೆಂ ಯಿ್‌ಕೈಮತ್ತಿಂತೆಂದಕ 
ನೊಂದು ವಠರಾತಂ ॥೨೦೪॥ 
ನಿಮಗೆ ಮಯಸುತೆ ನುಡಿವುದಂ ತಿಳಿವೆನೆಂದು ಬಂ 
ದವೂರರಿಪು ವಂಲ್‌ಗೊಂಡಂ ಕೇಳುತಿರ್ದತ್ತ ಸಂ 
ಭ್ರಮಂರಾಗಿ ತ್ವರಿತದಿಂ ಪೋಗದಿರೆ ಖಳನಂಗನೆಯರೈದೆ ನೋಡಿನೋಡೆ 
ಸಮದೇಭವಂಂ ಸಿಂಹಮುರಗಮಂ ಗರುಡಂ ತ 
ಮಮನರ್ಕನಡವಿಯಂ ದಾವಾಗ್ನಿ ಕಿಡಿಸುವಂ 
ತಮಮ ವಂರುಭಾಪ್ಪಭಾಪೆನೆ ವೂಜಗಂ ಕೊಂದವನಕಬಂದಮನಾಡಿಸದೆ 
ಪೋಪನೆ ॥೨೦೫॥ 


1. x (ಖ) 


2, ನೆಂ 

3. ರಂ (5) 

4. ಮ (ಖ) 

5, ಕ್ಕಿಂತೆಂದ (ಕ) 


ಕುಮುದೇಂದು ರಾಮಾಯಣ ೩೬೯ 


ಸಂದ ರಘುರಾಮಂನಟಿ ಥೈ ದ ಮುದ್ರಿಕೆಯ ಶಿರದೆ 

ತಂದು ದೇವಿಗೆ ಕೊಟ್ಟು ಚೂಡಾಮಣಿಯ ಕೊಂಡು 

ಬಂದನೆಂದೆಂಬುದೆನ್ನ ಪ್ರತಾಪಕ್ಕೆ ನೆಜಯದು ದೂತಕೃತ್ಯಮಾತ್ರಂ 

ಇಂದೀ ವನದ ಕಾಪಿನಸುರನಾಯಕನನೀ 

ನಂದನದ ತರುಗಳಂ ಕಿಳ್ತುಕಿಳ್ತಪ್ಪಳಿಸಿ 

ಕೊಂಡು ಲಂಕೆಯನೈದೆ ಸುಟ್ಟುಸುರರಂ ಕೊಂಡು ಪೋಪೆನೆಂದೆಂದಂ 
ಮರುನ್ನಂದನಂ ॥೨೦೬॥ 


ಆ ಸಮಯದೊಳು ದನುಜಚಕ್ರವರ್ತಿಯ ರಾಣಿ 

ವಾಸದೊಳಗಂಜದಳುಕದೆ ನಂಡಿವರಾರೀಗಂ 

ಸಾಸಿಗಂ ಕೊಲುಕೊಲೆಚ್ಚೆಚ್ಚು ಪೊಡೆಪೊಡೆತಲೆಯ ತಲೆಯನರಿಯು 
ಯೆನುತ್ತಂ 

ಆಸುರಂ ಮಸಗಿ ಕಾಪಿನ ನಾಯಕರ್ಕಳಿರ 

ದೋಸರಿಸದೈತಂದು ಕುಂತಕಕ್ಕಡೆಯಿಟ್ಟಿ 


ಪ್ರಾಸಕಡಿದಲೆ ಸುರಗಿ ಕಣಯಂಕಂಪಣ ಕಠಾರಂಗಳಂ ಕೊಂಡು ಕಡುಪಿಂದ 
ಬೆರಸಿ 1೨೦೭॥ 


ಕಡವಿಂದೆಕಡಿತಲೆಯ ವರನ8ಸುಕೆ*ಯಿಂದೆ ಕ 

ಕೃಡೆಯ ವರ್‌ನೇಣ್‌ಲಿಂ್‌ದೆಸಬಳಿಗರನಂಬದೆಯಿಂದೆ 

ವಡೆಯ ನೆಐದಿಂದೆ ಬೆರಸುವರನರ್ಥಿಯಿಂಂ ಮುತ್ತುವವರಂ 

"ಕಡನೆಂದೆ"ತಾಗುವರನಿಪ್ಸೆಯಿಂ ಬಪ್ಪವರ 

ನಡಕೆಯಿಂಂ ನಡೆವರನರಳಿಯಿಂ ಮರಳುವರ 

ನೊಡವಿಂದೆ ಹೊಡೆವವರನಿಮ್ಮಾವಿನಿಂದೆ ಬೊಬ್ಬಿಡುವವರ ನಡಸಿ 
ಜ್‌ ಪವನಜಂ ॥೨೦೮॥ 


ನಾರಂಗದಿಂ ಗಜ ಘಟಾಘಟಳ ಮನ್ನಾಳಿ 
ಕೇರದಿಂದಸ ಚೆಯಸಂದೋಹವಮಂಂ ಬಿಜ 
ಪೂರದಿಂದತಿರಥ ಮಹಾರಥರ ಸಮರಥರ ದಳರಥರ ರಥ್‌ದಟಿ Koy 


1ತೆ(ಖ) 4, ಹಿಂದೆ (ಕ) 
2. ಸೊರ್ಕೆ (6) 5. ಕಟ್ಟಂ 
3. ನೇರಿಂ (ಖ) 6. ನವ (ಕ) 


24 


೩೭೦ 


“ಕುಮುದೇಂದು ಕಾಮಾಯಣ 


ಪಾರಿಭದ್ರದಿನತುಳಬಳದನಂಜ ವೀರರಂ 
ಸಾರ ತಂರುಗಳಿನಸುರ ನಾಯಕ ನಿಕಾಯಮಂ 
ವರಾರುತಸುತಂ ಕೊಲುತ್ತಿರೆ ಕಂಡು ಕಡುಮುಳಿದು ತೇರಿಂದ ಬಂದಕ್ಷನು 
ಅದೆ ಹಳಚೆ ॥೨೦೯॥ 


ನಕ್ಷತ್ರಜಾಳಮುಂ ಕುಸುಮಜಾಳಮಂ ವಂರುಳೆ 

ಪಕ್ಷಿತತಿಯುಂ ಕೆದಜ್‌ ಮೇಘತತಿಯಂಂ ಕೆದಜ್‌ 

ಯಂತರಿಕ್ಷದಿ ಭೂಮಿಯಂ ದೊಟ್ಟಯಿಸಿ ತಳ್ಳೊಯ್ಕೆ ವಾರಿದಾರೋಧಾರಿಣಿ 

ವೃಕ್ಷೂಳಿಯಂಂ ಕಬಂಧಾಳಿಯಡಕಿಲಿಡೆ 

ರಾಕ್ಷಸ ಶಿರೋನಿಕರವಃಂ ಫಲಪುಕರಮಂ | 

ಸಾಕ್ಷಾತೃರಿಸಿ ಸದ್ವೃಕ್ಷವಂನೆತ್ತಲುಂ ಕೆದಜ್‌ಬಲುಪಿಂದೆ ಕೊಂದಂ _ 
ಮರುನ್ನಂದನಂ ॥೨೧೦॥ 


ಯಂಕ್ಷನಾ!ನೆಯನಾಗಳಂತೆ ಕಡುಪಿಂದೆ ರು 
ದ್ರಾಕ್ಷಯ ಮರಂಗಳಿಂದಕ್ಷನ ಕುದುರೆಯನಿ 
ದ್ರಾಕ್ಷೆಯ ಮರಂಗಳಿಂದಕ್ಷನ ರಥಂಗಳಂ ಪಕ್ಷದಮರಂಗಳಿಂದ. : 
ಯಕ್ಷನಾಳಳದಟ್ಟನೊಟ್ಟೆ, ಸಿ ನೆಣ್‌ ಕೊಲಲು 
ರಾಕ್ಷಯ ಮರಂಗಳಿಂ ಪೊಯ್ದೆೈದೆ ತವಿಸಿಯಾ 
ಯಕ್ಷನುಮನಕ್ಷದ ವಂರಂಗಳಿಂದಪ್ಪಳಿಸಿಬೇಗದಿಂ ಕೊಂದಂ 
ವಂರುನ್ನೆಂದನೆಂ`,: ॥೨೧೧॥ 


ಬಡಬಾನಳಂ ಶತಸಹಸ್ಪಕತ್‌ನುವಾದಂದೊ ; 

ಮೃಡನ ನೊಸಲುರಿಗಣ್ಣಾಯುತ ಲಕ್ಷವಾದುದೊ | 
ಕಡೆ್‌ಗಾಲದಾಕಿನಹ್ನಿಶತಲಕ್ಷಕೋಟಿಪರಿಯಿಂ ಕೊಲುತ್ತೈತಂದುದೊ 
ಪೊಡವಿಯಂ ದೆಸೆಯನಾಗಸಮ ನರುಣೇಕ್ಷಣದೆ 

ಸುಡಂವಂತೆ ಭೈರವನ ಭೆ ರವಾಕಾರವಿ 


ಮ್ಮಡಿಸಿತೆಂದೆಂಬ ಕಪಿರೂಪನೊಂದುಂ ತಳೆದು ಕೊಲಲೆಂದು ಮಸಗಿದಂ 
ಅನಿಲತನಯಂ _. ॥೨೧೨॥ 


ಹರಿಯ ವಜ್ರದಶಿಖಿಯ ಕುಂತದಂತಕನ ಮು 
3ದ್ದರ್‌ದ ನೆ ರಂತ ಕನಕೃಪಾಣದಂಭೋಗಿನೀ 
ಶ್ವರನಪಾಸದ ವಕಾರಂತನ ವೃಕ್ಷದರ್ಥಪನ ಶಕ್ತಿಯೀಶನ ಶೂಲದಾ : 


1. ಮ (6) 2. ವಾಲ (ಕ) 3. ದ (ಖ) 


3ಇನಿತಲ್ವು* ನಿಮಗೆ ನಾನೊದವಿಸುವ ಖೇದಮಿದ 


ಮ್ಮನೆ ಪೋಗಿ ನೀಂ ನಿಮ್ಮ ಕರ್ಣ ಪತ್ರಮನಾನುರಿಪದ: ಮುನ್ನ. 


(6) 1. ಕುರಂಂಗ: (ಕ). 2. ಇನಿತ್ತಲು (ಕ): 


ದೇಂದು ರಾಮಾಯಣ 4೬೦ 


ಕರಿಕರನಕೋಟಿಸಾವಂರ್ಥ್ಯವೊಂದಾಗಿಸಂ ೧5 ' 
ಹರಿಸುತಿರ್ದಪುದು ಕಪಿಕುಲದೊಳೆನೆ ಕೊಲುತ ನಿ 


ಷ್ಮುರವಾಳಪರಿಘದಿಂದಪ್ಪಳಿಸುತಂ ದನುಜವೀರರಂ ಕೊಂದಂ 


, ಮರುನ್ನಂದನಂ ॥೨೧೩॥ 
ಸುರಸರಣಿಯಿಂ ದವವಸುರಿಯೆ ಕುಸುಮಾಸಾರ 
ವಿರದೆ ಪವನಂಜಯ ಸುತಂ ಜನಕನಂದನೆಯ 
ಚರಣಕಮಲಕ್ಕೆ ಪರಮಾನುರಾಗದಿನೆಜಗೆ ಪರಸೆ ಮುದದಿಂದಂಬಿಕೆ 
ಸುರವೈರಿಸುತನಕ್ಷ ನ ಸ್ತಮಿಸೆ ಮನದೊಳಗೆ 
ಭರದಿ ಮಂಡೋದರೀ ಮುಖ್ಯದನುಜಾಂಗನಾ 
ಪರಿಕರಕ್ಕೆ ದೆ ದಂಃಖಾಗ್ನಿ ಯುದ್ಧ ಎಸೆ ನಂದಿಸಿಯವರ್ಗೆಂದ[0] ವಂರು 


ನ್ನಂದನಂ ॥೨೧೪॥ 
ಆಡಂವ ಕಬಂಧದಿಂ ಪಾಡುವ ಪಿಶಾಚರಿಂ 


ನೋಡಂವನಿಳಿಂಪರಿಂದೋಡುವರುಣಾಂಬುವಂ ವಿರ 
ಚಾಡುವ ಶಿರಂಗಳಿಂದೂಡು[ವ] ನಿಶಾಟ ಭೆ ರವ ಭೂತಭೇತಾಳರಿಂ 


ಕಾಡಂವ ಮೃಗಂಗಳಿಂ ಕೂಡುವ ವಿಹಂಗಗಳಿಂ 


ತೋಡುವ 3ಕರುಳ್ಳ್ಗೆ 'ಳಿಂ ಮೂಡುವ ಮಿದುಳ್ಗಳಿಂ 
ಮಾಡುವ ಮಹೋದ್ಯಾನ ಭಂಗಮುಂ ದನುಜ ಭಂಗಮಂಂ ರಣಾಂಗಣ 
| ದೊಳೆಸೆದಿರ್ದುದು ॥೨೧೫॥ 


ಭರದಿಂದ ಕಿಳ್ತುಕಿಳ್ತಪ್ಪಳಿಸಿ ನೆಜ್‌ ತವಿಸಿ 

ಹರಿನಂದನಂ ಮಾಡಿ: ವನಭಂಗವಃಂ ದನುಜ ಸೆ ನ್ಯಭಂಗವಂನಾಗಳಂ 
ತರುಣಿ ಜಾನಕಿಯಿರ್ದ ಚಿತ್ರಮಂಟಪದ ಪರಿ 

ಸರದ ವಂರಶಾಖೆಗಳೆನೇನಂಮಂ ವಠಾಡದಿರೆ 


ಭರದಿಂದೆ ಬಂದು ಹಳಚಿದನಕ್ಷನೀರೇಳು ಭುವನಂಗಳೆ ದೆ ನಡ ನಡ 


ನಡಂಗಲಂ ॥೨೧೬॥ 


ನನಿಬರುಂ ನೆನೆದು ಮಯಸಂತೆವೆರಸು ಕೇಳಿ ಘ 


ಮಂತ್ರಮಂ 


೩೭೨ 


ಕುಮುದೇಂದು ರಾಮಾಯಣ 


ದನುಜಂಗೆ ಪೇಳಿ ನಾನಾ ಪ್ರಕಾರದಿಳಿಗಳ 
ನಂನಯದೆ ದೇವಿಯಂ ರಾಮದೇವಂಗಿತ್ತು 
ವಿನಯದಿಂ ಚರಣಕವಂಲಕೆ ೈಜಿಗಿವೆಳ್ಳವನ ಜೀವಮಂ ಕಾವುದುಳೆ ಡೆ 

ಸೈರಿಸಿ ॥೨೧೭॥ 


ಇಂದು ಮೊದಲಾಗಿ ನೀವೆಲ್ಲರುಂ ವುದದೆ ಮಯ 

ನಂದನೆವೆರಸು ಜೆ ನಶಾಸನದೇವತೆಯ 

ರಂದದಿಂ ಬೆಸಕ್ಳೆದನು ಚಿತೋಕ್ತಿಯನ್ನಿನ ನ್ನ್ನ ಬಿಟ್ಟು ಮುನ್ನಿನ ಮಾಳ್ಕೆಯಿಂ 

ಹಿಂದೆ ಮಾಡುವ ಕುಬುದ್ದಿ ಯನೈ ದೆ ಬಿಡುವುದಾ 

ನಂದದಿಂದೋಲಗಿಪುದನುನಯದಿ ಚರಣಾರ 

ವಿಂದಮಂ ತ್ರಿಜಗಜ್ಜನನಿಯ ಮನದುಮ್ಮಳಮನಾಗಲೀಯದಿರೆ 
ಸುಖವಿರಲುಲೊಲ್ಲದೆ ॥೨೧೮॥ 


ದನುಜರೆಲ್ಲಂ ಕರಂ ವರಾಯಾವಿಗಳು ನಿಮ್ಮ 
ಮನಮನೆಂತಾದೊಡಂ ಭೇದಿಸಂವುಪಾಯಮಂ 
ನೆನೆವರದಜೌಿಂದಾರುಮಂ ನಂಬಲಾಗದು ಬೆದಜಲಾಗದು ಮಾಯೆಗೆ 
ಎನಗೆ ಬೀಳೊ ಡೆ ಯಕ್ಷನಳಲಿಂಗೆಯಸುರವಡೆ 
ಯುನಿತಂಂ ಬರಂತ್ತಿರ್ದಪುದು ಕಾದಲೆಂದು ಮುಳಿ 
ದನಂವರದೊಳಿದನೈದೆ ಪರ್ದಿಂಗೆ ಬಿರ್ದಿಕ್ಕೆ ಲಂಕೆಯಂ ನೆಜ* ಸುಟ್ಟು 
ತೆರಳೆ 1 ನಾನಂ ॥೨೧೯॥ 


1ಆ ತೋಹಖಂತೆ ದುದಿದೆ ಕುಜುಹಿನಿಂದ ನಿಯಫಿಂದ 
ವಾ! ತೆರಳು ಬರುತಿಕರ್ಪ?ದವನ ಚತುರಂಗಬಲ 
ವಾತೀವುತಿರ್ದಡೆ ಜಗತ್ರಯಮನಾ ಬಲದ ನಿಸ್ಸಾಳ ಭೇರೀರವಂ 
ಮಾತೇನುವಿದಜ ಭೋಜನದೇ ತಣಿಸುವೆ ಭೂತ 
ಭೇತಾಳ ಶಾಕಿನೀಡಾಕಿನೀನಿವಹ ಮಂ 
ಕೌತುಕದಿ ಲಂಕಾಪುರಮನೀಗಳಂತೆ ಸಂಡುವೆಂ ದಿಳಿದಿಳಿಲು ಚಿಟಿಚಿಟಿ 
ಲೆಂಬಿನಂ 12೨೦೫ 


ದನುಜಬಲದೊಳಗೊರ್ವನೇ ವೀರ್‌ನಿಂದ್ರಾಃರಿ 
ಯನಂಜನಳಲಿಂದೆನ್ನೊಡನೆ ಕಾದಲೆಂದು ಘನ 
ವೆನಿಪ ವಾಹಿನಿವೆರಸಂ ರಾವಣನ ಮತದಿಂದ ಬರಲಂಜ್ಞಗಿಸುತಿರ್ದಪಂ 


1, ತೋಣುತೆಯ್ಲೂದೆಂದಗಿಯ ತುಜುಹಿನ ಸಿಂದ ಆ (ಖ),2. ತಿರ್ದಪು (ಕ) 3. ನಿದ್ರಾ (ಏ) 


ಕುಮುದೇಂದು ರಾಮಾಯಣ ೩೭೩ 


ಮೊನೆಯೊಳಾತನ ಸತ್ವಸಾರಮಂ ವರುಣನಂ 
ದನರೊಡನೆ ಪಾತಾಳಪುರದ ಪರಿಸರದಲ್ಲಿ 
ಜನನಿ ಬಲ್ಲೆಂ ಕಾದಿವೋಡಿ ಬರುತ್ತಿರೆ ಕಂಡು ಗಣ್ಯಮೆನೆನಗಿವಂ 
ರಘುಜನಾಣೆ ॥೨೨೧॥ 


ನಿನ್ನನ್ನರತುಳಬಳರೆನಿತುಂಟು ರಾಘವನ 

ಸನ್ನಿಧಾನದೊಳಂಜನೇಯ ತನುಜ ವಿನಯಸಂ 

ಪನ್ನದಗಣಿತಪರಾಕ್ರಮರೆಂದು ಜನಕಸುತೆ ಕೇಳೆ ಹನುವಂಂತನೆಂದಂ 

1ಎನ್ನೀ! ಜನನಿ ಸೀತೆ ಸಹಸ್ಪಲಕ್ಷ*ತದಿರ್ಪ* 

ರುನ್ನತ ಕ್ರಮಂಿಕ್ರಮ ಪ್ರತಿಮ ವೈರಿ ಸಂ 

ಪನ್ನೆಗೆ ಗರುಡ ಮಹೋದ್ಧಕರಿರ್ದಪರು ಜಗನ್ಮಾತೆ ಕೋಟಾಕೋಟಿ 
ಖಚರೇಂದ್ರರು ॥೨೨೨॥ 


ಕ್ಲೌತಂಕದಿನದ ಕೇಳ್ದು ಪವನಸಂತನಂ ಜಗ 

ನ್ಮಾತೆ ಪಲವಂದಲರ್ಮೆಯಿಂದ ವಾರಾತ ತನು 

ಜಾತ ನಿನಗೆ ಕ್ಷೇಮ ವಿಜಯಕಾಯಾತ್ರೆ ಸಿದ್ಧಿ*ಸಿದ್ಧಿ ಪುದೆಂದೆಂ ಪರಸೆ 

ಪ್ರೀತಿಯಿಂ ಬೀಳ್ಕೊಂಡು ತಳರ್ದನಲ್ಲಿಂ ಜಗತ್‌ 

ಖ್ಯಾತನಸವಮ ವಾದಿದಂಕಂದ ಕುದ್ಧಾನಳನ ಗು 

ಣಾತಿಶಯರತರತ್ನಾಕರಕಳಾನಿಧಿಯ ಪರವಾದಿಯ ಗಂಡಭೇರೆಂಂಡನೊಳು 
॥೨೨೩॥ 


1. ಎನ್ನಿಂದ (ಖ) 
2. ಕದೆಕ (ಕ) 
ತಿ, ಸಿದ್ಧಮ (ಕ) 


ಸಂಧಿ ಹದಿನೈದು 
Ad ಕೇ ಗ ಶ್ರೀವೀತರಾಗಾಯ ನಮಃ 


ರಾಗ : ಬಂಗಾಳ 1ತುರಿತವಕಾನ॥' ..: ` ರೂಪಕ ತಾಳ 
ಪಲ್ಲವ : | 
ವಿರಾದನಂಜಾ ಚಕ್ರಾ ವರ್ತಿ ಪುರವಾ ; 
ಮಾರಾತಿ ಸುಟ್ಟೂ ಶ್ರೀ ಸಿರಿರಾವಣನಲ್ಲಿಗೆ "ಬಂದಾ? 


ಶ್ರೀಮದಸುರಪತಿ ಸುರನಕ್ಷಯನು. , 
("ದತ ಮಭುಜಂ ಹನುಮಂತಂಗೆಲಿದಭಿ 
ರಾಮವಿಜಯನಿರೆ ದಶಕಂಠಂ ತದ್ವೃತ್ತಕಮಂ ಕೇಳಿ 
ಸೀಮೆಗಳಿದ ಕೋಪಾಟೋಪದಿ ಬ | 
ತ್ರಾಮವಿಜಯ ಹರಿಪೀಠದಿನೇಳೆ ಸ 
ಭಾಮಧ [ದೊಳಿರ್ದಂದಗಿಯೆಂದಂತಂದೆಗೆ ನಿಜಕರಕಮಳವ ಮುಗಿದು Mel 


ದೇವರು ನಡೆವಂತಿರಲರಿದತನಾ 
9: ಶಾವಲ್ಪಭರೊಳಗಾವಂ ಪರಿಕಿಪೊ ( 
1264 ಡೀವುದು ಬೆಸಸೆನಗೇಬೆಸಸಿದೊಡಂತೀಗಳೆ ಲೀಲೆಯಲಿ 
ಸೋವತಮಂ ಮಾಡುವೆನಂತಕವದ 
ನಾವಾಸಕೆ ತಾಗಿದನಾದೊಡೆ ವೆರೀ 
ಣವಯಿಸದೇಂಪಿಡಿತಪ್ಪೆಂ ನಿಂದಡೆ ಕೋಡಗಗಟ ಥಂ ತೊಟ್ಟನೆ ಕಟ್ಟಿ ॥೨॥ 


ಬದವಿದ ರಣರಾಗದಿನಿಂತಯ್ಯನ 

ಪದಕಮಲವನೊಲವಿಂ ಬೀಳ್ಕೊಂಡು 

ತ್ರಿದಶಾಧಿಪರಿಪು ಚತುರಂಗಬಲಂಬೆರಸತಿ ರಭಸದಲಿ 
ಕದನಾವಳಿಯೊಳನಿಲನಸುತನ ಕಂ 

ಡುದಂಯಿಂಸಿ ಕೋಪಂಕೆ ವೀಸಿದನು 

ನ್ಮದ ಭಟಗಜರಥತುರಗಂಗಳನಿಕ್ಕಿ ದಪಂ ತಕ್ಕಿನ ರಕ ಸರಾ ra ( Us 


1, ವಂದಂ (ಖಗ) 8) 02 aA ¢ 


ಕುಮದೇಕರು ರಾಮಾಯಣ ಇನಿ 


1. 
2. 


ಬಿರುದಿನ ರಕ್ಕಸನಾಯಕರೆಲ್ಲಂ 

ಥರಥರದಿಂ ನಿಶಿತಾಯುಧಮಂ ಕೊಂ 

ಡರವರಿಸದೆ ಮೋಲ್ವಾಯ್ಡ ಡದಂ ಕಂಡನಿಲಸಂತಂ ನಗಂತ 
ಭರದಿಂ ಜಿಕ 

ನಂರವಣೆಯಿಂ ಪೊಯ್ದಾ ೦ತಕವದನಕು 


ವಣರನ ಪೊಗಿಸಿದನಾಡುತ್ತಿರೆ ಸುತ್ತಂ ಬಿತ್ತರದಿಂದನಂಜಂ ಬಂದಾ 1೪ 


ವೀರಭಟರ್‌ ಪೆಡೆವುದಕಂಡೊಮ್ಮೆಯೆ 

ಭೋರೆನೆ ವಾರಿಧಿತರಳತರಂಗಾ ಕ 

ಕಾರದೆ ಮಸಗಿ ಮಹೋದ್ಧ ತರೆನಿಸಿದ ರಕ್ಕಸ ರಾವುತರಂ' 

ಪಾರದೆ ಸೆರೆಗಂ ಬೆಜಿಗಂಬರಳಸ 

ಲ್ಮಾರಂತಿತನಯಂ ಮಹಿಷಾಸುರನೆನೆ 

ಧರ್‌ ಕಟ್ಟಿದವನದಪೆರ್ಗೊಂಬಿಂ ನುರ್ಗಪ್ಪಿನೆಗಂ ಪೊಯಬ್ಬ ತವಿಸಿದಾ ॥೫॥ 


ಕಡೆಗಾಲದ ಮಯಗಿಲೊಗೆದು ಗಡಣದಿಂ 

ಬಿಡೆ ಸುರಿವಂತಿರಲಂಬಿನ ಮಳೆಯಂ 
ಕಡಗಿದನುಜರಧಿಕರು ಸುರಿವುತ್ತಿರೆ ಪಾವನಿ ಭಾವಿಸದೆ 
ತಡೆಯದೆ ರಥದಿಂ ರಥವಂಂ ಪೊಯಂ್ದ 


28 ?'ತೈಡೆಯುಡುಗದೆ ಶಕದೋಸಂರರಂ ಮಂ 


ಕೃಡಿ ಮಾಡಿದ ಮಧುಸೂದನನೆಂದನಲೆಸದಂ ಬಿಸರುಹಪಲೋಚನನಾಗಳು ॥೬॥ 


ಕುಲಗಿರಿಗಳು ನಡೆತಂದಪುವೆನೆ ಮೈ 

ಗಲಿಜೋದರು ವಕಾವಂತರು ನಚ್ಚಿನ 

ಕೊಲೆಗಡಿಕಾನೆಗಳ್ಳೈೆತಂದೊಮ್ಮೆಯೆ ಮೂವಳಸಿಂ ಮಂತ್ತೆ 

ಸಲೆ ನಿಜಹರಿ*ನಾಮವಿದನ್ನ _ರ್ಥಂ 

ಬಲಿಮುಖಚಿಹ್ನಂಗೆನೆ ಗಜಘಟೆಯಂ 

ತಲೆಸದೆಯೀಗಜಘಟೆಯಂ ನೆಜ3 ತವಿಸಿದ ನೋಡೆ ನಿಶಾಚರಸೆ ೈನಿಕವೆಯ್ದೆ ॥೭॥ 


ಲಾ 


+ ಯೇಂ (ಕ) 
+ ನಿಜ (ಕ) 


೩೭೬ 


1, 


ಕುಮುದೇಂದು ರಾಮಾಯಣ 


ಅಂತು ಸೆಡೆಯೆ ದಾನವನಾಯಕರ 

ತ್ಯಂತಂ ಕೋಪಾಟೋಪದೆ ಮುಳಿದು ಕ ೈ 

ತಾಂತನ ತೆಜದಿಂದನಿಸೆಡೆಯದೆ ತಡೆಯದೆ ನಡೆತಂದು 

ಮುಂತಿರ್ದನಿಲ ತನೂಭವನಂ ಕಂ 

ಡಿಂತೆಂದಂ ಕಪಿಕೀಟಕ ತೊಲಗಃವಿ 

ದುಂತಂದನಿ ಧೀರಶಶಿಯವೊಲಿರದೆ ನೆರಪುವನಾರಣುವಂ ನಸಂನಗಂತ ॥೮॥ 


ಕುಲಪರಿಭವವಹಂ ನೆನೆಯದೆ ದುರ್ಗತಿ 

ಗೆಳಸದೆ ಏದ್ಯಾಹಾನಿಯನಜ್‌ಯಂದೆ 

ಮಳಿನಾಯಸದಿ: ಪರವಧಂವಂ ಕಳ ನ ತೆಣದಿಂ ತಂದಾ 

ಪಲಲಾದನ ನಿಮ್ಮಯ್ಯನ ತಲೆಯಂ 

ಸಲೆ ರಾಮಂ ಕೊಂಬುದನಜದಂ 

ತೆಲಪೊವಿದುಂತಂದನೆಂದೈದೆಂತುಂತಪ್ಪದಂ ನಿಪ್ಪಸರದಿನನುವಾಗು 8೯॥ 


ಎನೆ ಪವನಜ ನಿಮ್ಮನು ಬಂದವನೀ 

ನಿನೀಪಜಿಯವೊ ಎದ್ಯಾಧರಕುಲದೊಳ್‌ 

ಜನಿಸಿದ ವಲ್ಲಭ ನೀಚರ ಭೂಚರಕಿಂಕರನಾದುದಟಂ 
ಅನಿವಿಷಪತಿಗಳನಂವರದೆ ಭಂಗವ 

ನೆನಿತಂ ಮಾಡಿದನೆಂದೆಣಿಸದೆ ನೀ 

ನನುವಾಗೆಂದಪೆ ಹುಲುಗಪಿ ನಿನ್ನಂ ಕೊಲುವಡೆ ಕಾವವರಾರು ಜಗದಲಿ ॥೧೦॥ 


ವರುಣಸುತರೊಳಂದನುವರದೊಳು ಬೆ 

3ಛೈರಳೆಗೆಜಕೆ? ಮೂಡಿದವೆನಲೋಡಿದ 

ಪರಿಯಂ ಪರಿಭಾವಿಸಿ ಮತ್ತಾಗಳು ರಕ್ಷಿಸಿದರನಜ್‌ಯೆ 

ಹಿರಿದಂಂ ಗಳಹುತ್ತಿರ್ದಪೆ ಎದ್ಕಾ 

ಧರ ಕುಲದೊಳು ನಿಮ್ಮಂತೆ ಕಳಂಕಂ 

ಧರಿಯಿಂಸಿದರ್ಪೆ ಅರಾರು ನಿಶಾಚರ ಬೀರಕೆ ದಿಜ್‌ದಿ ಬಿಗಿದರೆಲವೊ ೧೧೬ 


ಎನೆ ಮಂಣಂನಿದಾಗಳೆ ಕೂರಂಬಂ ತೊ 
ಟ್ರ ನಿಲಾತ್ಮಜನಂ ದಶಮುಖಸಂತನೆಸೆ 
ಹನುಮಂತತ್ಸರಲಂಗಗನದೊಳೇಕಡಿಖಂಡಂ ಗಡಿಯೆ 


ಳೈರಳಿಜತೆ (ಖ) ಳೈೆರಳೆರೆಜಕೆ (ಕ) 


ಕುಮುದೇಂದು ರಾಮಾಯಣ 


ಕನಲ್ಲಂಬಿನ ಬಲುಸರಮಂ ರಾವಣ 
ತನಯಂ ಸುರಿಯಲು ಬಗೆಯದೆ ರಾಘವ 


೩೭೭ 


ನನಂಚರನೆಡೆಯೊಳೆ ತವಿಸಿದನೆಲ್ಲವನಾರಿನ್ನುರ್ಬಿಸಲಂ ವಿದ್ಯದೊಳೆನಲು 1೧೨8 


ಶ್ರಿದಶಾಚಧಿಪ*ಕುಂಭಸ್ಮಳಮಂ 

ವಿದಳಿಸಿದೆಂ ನೀಂನಿಶಿತಾಸ್ತ್ರಂಗಳು 

ತೊದಳೇ ಹುಲುಗಪಿ ನಿನ್ನಂತಾಗಲು ನಾಣ್ಣುತ್ತಿರ್ದಪಕವು 
ಬೆದಜದಿರದಣ30 ನಿನ್ನನೆಲೆವೊ ಕೊ 

ಲ್ಲದೆ ಕಟ್ಟುವೆನೀಗಳೆಯೆನುತುರಗಾ 

ಸ್ವಾದಿನೆಚ್ಚಂ ನಿಚ್ಚಟಕಲಿಯಿಂದಗಿಯಾಲುತ್ತಿರೆ ದಾನವಸೇನೆ 


ಧಂರದೊಳಂ ವರುಣಸಂತಂಗೋಡಿದ ನಿಜ 

ಪರಿಭವಮಂ ಕಾದೆನ್ನಿದಿರೊಳು ಮ 

ತ್ತುರಗಾಸ್ತ್ರವನೋವದೆ ತ:ಡುವಿನನಂ ಮಂುಳೆಂದನಲೇಕೆ 
ಗರಂಡಾಸ್ತದಲಿದ ಖಂಡಿಸಲೇಕೀ 

ಪರಿಯೊಳೆ ದಶವಜಖನಂ ನೋಡುವೆನೆನಂ 

ತರವರಿಸದೆ ನಿಂದಂ ಶರದಿದಿರೊಳದೇಂ ವೀರನೊ ಪವನತನೂಜ 


ನೆವದೊಳೆ ದಾನವ ಚಕ್ರೇಶನ ಕಂ 

ಡವಿರಳಮೆನಿಸಿದ ನಯಭಯಮಂ ಬಾಂ 

ಧವತೆಯುಮಂ ಹಿತವಂಂ ಪೇಳಲೈಂದಿಂತೀಕಿ ಬಾಣದೊಳು 
ಪವನಸಂತಂ ಕಟ್ಟಿ ಸಿಕೊಂಡಡದಂ 

ಬವರದೆ ಕಟ್ಟಿದೆನೆಂಬೀ ಬಗೆಯಿಂಂ 

ದಿವಿಜಾಹಿತನ ಸಭೆಗೆ ತಪ್ಪಂತುರಗದ ಮುಂದಣ್ಣೆ ಗರುಡನಾ 


ಇವನೇ ವಜ್ರಮುಖನನಿಕ್ಕಿದನಿಂ 
ತಿವನೇ ವನಭಂಗಮಮಾಡಿದನಿಂ 
ತಿವನೇ ಜಾನಕಿಗುಂಗುರಮಂ ತಲ್ಲಣಿಸದೆ ತಂದವನು 


ಗಭ (ಕ) 
2. ರು (ಕ) 
3. ಲ್ಕಿಂತೀ (ಖ) 


1೧೩1 


॥(2೪॥ 


8(೫॥ 


೩೭೮ 


ಕುಮುದೇಂದು ರಾಮಾಯಣ 


ಇವನೇ ಮತ್ಸುತ ಯಕ್ಷನ ಕೊಂದವ 
ನಿವನೇ ನಿ[ನ]ಗನುಂವರದೊಳಿದಿರ್ಚಿದ 
ನಿವಗಿನ್ನಾವುದು ದಂಡನೆಯೆನುತಂ ದಶಮಂಖನರಿ ಕಡುಪಿಂದವೆ 
ಮುಳಿದು ೧೬ 


ಪವನಂಜಯ ಮೊದಲಾಗಿರೆ ಖೇಚರ | 

ನಿವಹಂ ನಮ್ಮೊಳು ಮಾಡುವ ಭಕ್ತಿಯ 

ಹವಣಂ ನಾವವರಿಗೆ ಮಾಡುವ ಕಾರುಣ್ಯಮನಜಯಂತ್ತೆಂ 
ಬವರದೊಳೆಮ್ಮೊಳಿದಿರ್ಚಿದೆ ನಿನಗೀ 

ಯವಿನಯಮುಚಿತವೆಂ ವಾನರಬಾಳಕ 

ದಿವಿಜಾರಿಯ ಬಾಹಾಬಲಪಾಶದೆ ತೊಡರಿದೆ ಭೂಚರಕಿಂಕರ ಕೀಟಕ ॥೧೭॥ 


ಧಾರಿಣಿಚರರಂ ನೀನೋಲಗಿಸಿದ 

ಕಾರಣವೇ ನಮ್ಮಯ ಭುಜಪರಿಘವ 

ಪೌರುಷದಳವಂ ತಿಳಿದಿರ್ದುಂ ಮತ್ತೇಕಿಲ್ಲಿಗೆ ಬಂದೆ 

ಆರೀ ಪದದೊಳು ನಿನ ಬಂ ಕಾವಂ 

ವಾರಣಮಂ ರಾವಣನೈದಿಸೆ ನಿ 

ಷ್ಕಾರಣಮಾಗಿಯೆ ಕೆಟ[ ಒಟ] ವಿನಾಶದ ಕಾಲದೊಳಾರಿಗೆ ಮತಿಸಮನಿಸದು ॥೧೮೬ 


ಧರಣೀಚರರಲ್ಲಿಗೆ ಚಕ್ರೀಶ ರ 

ರುರುತರ ಪೌರಂಷರಂ ತ ವರಿಗೆ ಕಿಂ 

ಕರರಾಗಿರೆ ವಿಯಚ್ಚರವಲ್ಲಭರಿಂತಿದು ಪರಿಭವಮೇ 

ನಿರುತಂ ಬಲಕ ೃಷ್ಣರ ಕೈಯಲಿ ಮುಂ 

ಮರಣವನೈದರೆ ತತ್ವತಿ ಶತ್ರುಗ 

ಳಿರದೇಪರವನಿತಾರತರಾಹವದೊಳು ಕಿಡಿವುದು ದುರ್ಮತಿತನದಿಂದಂ ॥೧೯॥ 


ತೋಯದ ವಾಹನನನ ಯದೊಳು ಮು 

ನ್ನೀಯಂದದೆ ಬಗೆಯದೆ ದುರಿತಮನ 

ನ್ಶ್ಕಾಯಮತದೆ ವರ್ತಿಸಿ ದುರ್ಗತಿಗಿಳಿಯದ ನಿರ್ಗುಣರಾಗಿ 
ಹೇಯವಂನಜ್‌ಯದೆ ನಿನ್ನಂತಿರೆ ಪೇ 

ಳಾಯತಿಕೆಯನುಳಿದವರಾರ್ದಶಮುಖ 

ವಾಯಕೆ ಕೆಟ್ಟಿಪರಪ್ಪವಂದೆಗೆ ನುನದಂದಂಗೇನೇನಾಗದು ಕೇಡು -" ॥೨೦॥ 


ಕುಮುದೇಂದು ರಾಮಾಯಣ ೩೭೯ 


ಗತಿ ಹಾನಿಗೆ ಮತಿಹಾನಿಗೆ ವಿದ್ಯಾ 


` ಶತಿ ಹಾನಿಗೆ ಪಕ್ಕಾದ ದುರಾತ್ಮಂ --` 


ಗತಿ ಬಳತನವೆಲ್ಲಿಯದು ದಶಾನನ ಕೇಡಲ್ಲದೆ ನನಗ 

ಹಿತವನಲಾಯೆಯೆ ಸದಾಗ್ರಹಮಂ' ಉಡ € 

ಮೃತಿ ನಿನ್ನೊಳು ಸಮನಿಸಿತಕ್ಕಟಯೆನೆ.. ; 

ಹತಿಯಿಸಿವನನೆನುತಂ ಮಸ ಗಿದನತಿವಿಕಟಭ ಟಿಕುಟಿ ಮುಖಂ y ಔಶಮುಖನು 
॥೨೧॥ 

ಅದ ಕಂಡನಿಲತನೂಭವನೆಂದೂ 

ಬೆದಣದೆ ನಿನಗೆ ಹಿತವಂನಜ೨ಪನಂ ಬಂ 

ದುದನಜ್‌ಯದೆ ಕಡುಗಲಿತನದಿಂದಂ ನುಡಿಯದಿರಡಿಗಡಿಗೆ 

ಬದವಿದ ರಾಘವದೇವನ ಬೆಸನಿ ' 

ಲದೆ ನಿನ್ನಂ ಕೊಲಲೊಲ್ಲದೆ ಪೋದಪೆ 

ನದಜಾಂದೆನ್ನಂಕಟಂ ) ವರಾರಿನ್ನೆಂದನಿಗಿಂದನಗಿಯಂಬುಗಿಂಬು ॥೨೨॥ 


ಎನಂತುರಗಾಸ್ತ್ರದ ಬಂಧಮನೆಲ್ಲಮ -: 

ದನಿಲಸುತಂ ಬಿಡೆ ತತ್ತ ಕತಿವಿದ್ಯೆಯ 

ವನಿತುಂ ವಿದ್ಕಾಧರ' ವೀರರ್ಕೂರಸಿಯಂ ಜಡಿಯುತ್ತಂ 

ಮುನಿದೊಮ್ಮೆಯೆ ಮೇಲ್ಭಾ _ಯ್ದೊಡವರಂ 

ದನುಜೇಂದ್ರಂ ನೋಡಂತ್ತಿರೆ'ನೆಜ್‌ ಪಾ 

ವನಿ ಕೊಂದಂ ಪೊಯ್ದೊರ್ವನೊರ್ವರನಾಗಳೆ ಕಾಲಾಂತಕನ ಶತೆಣದೊಳು 

॥೨೩.॥ 

ರಸೆಯಿಂದುರಿಲಿಂಗಂ ನೆಗೆದುದೆನಲು 

ಮಸಗಿ ವಿಲೋಚನದಿಂ ಕೇಸುರಿದ 

ಛ್ಸಿಸೆ ಕೋಪದಿ ಕಿಡಿಕಿಡಿಯೋಗುತ್ತರಿ ವಾನರೆರೊಪಿಂದಾ ' 

ದೆಸೆದೆಸೆಗೆಲ್ಲರ ಮೋದಿಸಂತಂ ಮಸ | 
ಗಿ1ಸಂತಂತಮೊಳ್ಳೂಜಾಂತವರಂ 

*ಪಸಿದ? ಕೃ ತಾಂತನಂ ಕೈತವಕ್ಕೆ ಆಜ ಜಾ ಜಿ: ಲಂಘಿಸಿದಂ 


॥.೨೪॥ 


ಕುಮುದೇಂದು ರಾಮಾಯಣ 


ಮನೆಮನೆತಪ್ಪದೆ ನೆಗೆದಂದು ನಿಲ್ಲದೆ 

ತನಿಕಿಚ್ಚಿಂದೆನೆಪಾನನ1ವಿದ್ಯೆಯಿ 

ನನಿಲಸುತಂ ಸುಡೆ ಲಂಕೆಯನಂತದ ದಾನವವಲ್ಲಭನಾ 

ಮನಮುಮ್ಮೊಗವಲಂ ಮುರಿಯಲು ಪೊಗೆಯಲು 
ದನಂಜವನಂತಕನೀಕ್ಷಿಸಿದಪನೆಂ 

ದೆನೆ ಕೇಸುರಿ ಪೊಣಮಟ ವು ಪೊಗೆಗಳ್ಳ ಂಟಿಕ್ಕಿದ ಪುರ್ವುಗಳೆನೆಗೆಯೆ ॥೨೫॥ 


ಅಸುರನ ಕೇಡಿಂಗೊಗೆದುತ್ಬಾತ 

ಪ್ರಸರಮಿದೆಂದೆನೆ ಧೂಮಸ್ತೋಮಂ 

ಪಸರಿಸಿದುದು ತತ್ಕೇತುವೆನಲ್ಲಿಗ್ನಾಹಮೆನಲ್ಕೂಡೆ 

ದೆಸೆದೆಸೆಗಾವರಿಸುತ್ತಿರೆ ಉರಿಯಸ 

ದಳವೆಂನಿಸಿ ನೆಗೆದಕಿಡಿಗ!ಳಾ ಮೀಸೆ 

ಪಗಲುಲ್ಕಾಪಾತಮನಾಗಿಸೆ ಕಡಂಪಿಂ ಸುಡುತಿರ್ದಂ ಪವನಜನು ॥೨೬॥8 


ಪವನತನೂಜನನಿಲವಿದೈಗೆ ಭಾ 

ಜನವಠಾದಸುರನ ಲಂಕಾನಗರದ 

ಮನೆಮನೆ ತಪ್ಪದೆ ನೆಗೆದುರಿಗಳ ನಾಲಗೆಗಳು ರಾವಣನಾ 

ತನಂವಂ ರಾಮನ ಮೋಹಾಸ್ತ್ರಂ ತೊ 

ಟ್ಟನೆ ಕೊಂಡೆದೆಯಲಿ ಸುರಿವರುಣಜಲ 

ವೆನಲಸುರಕುಡಿಯಲು ಮೂಡುವ ಮ ಶತ್ಯುವನಾಲಗೆಗಳನೆ ನಿಪನನಾಕರಿಸುತಿರೆ 
॥೨೭॥ 


ಚರಮಸಮಯದಿರಜುಕಿವರ್ತರುಣಾರ್ಕರ 

ಕಿರಣಂಬಳಸಿದ ಸುರಗಿರಿಯೆನೆತರ 

ತರದಿಂದಂ ಕೇಸುರಿದಂವುಸಗಲು ದನುಜನ ಕರುಮಾಡಾ 

ಉರಿವುತ್ತಿರೆ ಬಾಡವಶಿಖಿಯಿಂದಂ 

ಪರಿವೃತವರಾದ ಸಂಧಾಜಳಧಿಯೆನ 

ಲ್ಬುರರಿಪ್ರವಿನ ರಾಣಿಯವಾಸದ ಛವಳಾರಂಬೆಂದನವರಮನದೊಡನೆ ॥8೨೮॥ 


1. ಪಾತಕ (ಕ) 


2. ಳ್ಳೂದಿ (ಕ) 
3. « (ಖಗ) 


ಕುಮುದೇಂದು ರಾಮಾಯಣ ೩೮೧0 


ಬೆಳುಗೊಡೆ ಚವಂರೀರಂಹಸಿಂಹಾಸನ 

ಮಿಳಿರ್ವ 'ಪತಾಕೆಗಳೆಲ್ಲ: ಮಕರತತಿ 

ಬಲಮುರಿಶಂಖಂ ಭೇರಿಗಳೆಲ್ಲಂ ದನಂಜನ ಸಿರಿಯೊಡನೆ 

ವಿಳಯಮನೆ ೈದಿದುವೆಂಬಿನೆ ಸುಟ್ಟಂ 

ಬಲಿವಣಬಖ ಚಿಹ ೦ಪವನತನೂಭವ 

ನಳುರವೆ ಸತಿಯರ ಶೋಕಾನಳಿನಿಂತಾ ಕಾತರ ಭೂಪಾಳಕರ ಸಿರಿಗಳು ॥೨೯॥ 


ನರಕಾಂತಕ ದೇವಾಂತಕ ಮಯಸುಂತ 

ಮರರಿಪುವತಿಕಾಯ ವಿಭೀಷಣಮು 

ಖ್ಕರು ಸಭೆಯಿಂದಂ ತಳರ್ದರು ನಿಜಮಂದಿರದುರಿಯಂ ಕಂಡು 

ಸುರರಿಪುವಂ ಕಾಳಗದಿಂ ಪರಿಕಿಸಿ 

ಬಿಟ್ಟೋಡಿದರೆನೆ ದಿಟದಿಂದ ಸಿರಿಪೋ 

ದರೊಡನೆ ಭರದಿಂ ಪೋಪರೆ ನಚ್ಚಿನ ಮಚ್ಚಿನ ನಿಚ್ಚಟದಚ್ಚಗಲಿಗಳು ॥೩೦॥ 


ಸಿರಿಯುಳ್ಳಂಥು ನಿಯೋಗಿಗಳೆಂಬೀ 

ದುರಹಂಕಾರದ ನುಡಿಗಳು ದಳ್ಳುರಿ 

ಬಳಸಲು ಬಿಜುತೊಡಲ್ಬಕು ವೆಂ ಪೋಗದಿರೆಂಬವೊಲು 

ಕರವಂಂ ಕುಪ್ಪಸೆಮಂ ಸಮದೊಷ್ಠಿ ಗೆ 

ಸಿರವಂಂ ಹಚ್ಚಡಮಂ ಆ ಸೀರೆಯಂ 

ನರವರಿಸದೆ ಕೇಸುರಿಯಕಾಸಂರದಿಂ ಪಿಡಿಯಲ್ಪಿಟ್ಟೋಡಿದರು ॥೩೧॥ 


ಸುಳಿಗುರಂಳಂ ಬಿಡುಮುಡಿಯಂ ವಿಂಳಿರ್ವ 

ಸೈೆಅಗಂ ಬಿಂಬಾಧರಮಂ ಕದಪಂ 

ಸೆಳಿನಡುವಂ ನಳಿತೋಳಂ ವಾಲೆಯಂ ವಿಟನಂತಿರೆ ಪಿಡಿದು 

ಸೆಳೆವನಿಲನ ಕೈತಕೆ ಕೋಪಿಸದಾ 

ಕುಳಮತಿಕೊಂಡೊಯ್ದಂ ಪುಷ್ಪಕದೊಳ್‌ 

ಘಳಿಲನೆ ಗಗನಕೆ ರಾಣಿಯ ವಾಸದ ಮಂಡೋದರಿ ಮೊದಲಾಗಿರಲಸುರ 
॥೩,೨॥ 


1. ಯ (6) 


೩೮೨ 


ಕಂದಮುಂದೇಂದು ರಾಮಾಯಣ 


'ಸ!ವನದ *ಪಚನದ ಶಯನದ ಶಸ್ತ್ರ 
ವ್ಯವಹಾರಂಗಳ ಕೋಪದ ಶೋಕದ 
ದಿವಿಜಾಗಾರಂಗಳನುಕ್ರಮದಿಂ ಭಸ್ಮೀಕರವಾಗೆ 
ಪವನಪ್ರೇರಿತದನಲಂ ಸುಮೋ 

ದೃವಶಾಲೆಗೆ ಬಂದ ವಿರಳ ಮದಗಜ. . 


- ಭವಸಾರದಿಳೆವಗಾಹದಿ ಗಜಘಟೆ ಸಾಮೋಹಂ ಮಗ್ಗಿ ಸಿದಂ 1೩೩೫ 


ಆಳಾಸಂಗಳನೋವದೆ ಕೇಳ್ದಾ 

ಭೀಳನಿಗಳಮಂ ಪರಿಪಡೆ ಮುರಿದ 

ತ್ತಾಳಗತಿಯಿನಿಧ ಕೋಟಿಗಳೆತ್ತಂ ಮುಂಡಾಸನದಿಂದಾ 
ಕೋಳಾಹಳವರಾಗಲ್ಫೀಡಂ ನಿ 

ರ್ಮೂಳಂ ಮಾಡುತ್ತಂ ಜಳನಿಧಿಯೊಳು 


ಬೀಳಲು ನೀರಾನೆಗಳಿಮ್ಮಡಿಸಿದುವೆನಿಸಿದುವಣುವಂ ಸುಡೆ ಲಂಕೆಯನು 8೩೪॥ 


ಮಂಂದರಮಂ ವಾಹಕರಂ ತನಲಂ 

ಬಂದು ಪೊಗಲು ಮಂ404ಡಿಗೆಯಂ ಮುದು ಕ 

ರಂ ದೃಢವೆನಿಸಿದ ಪಾತಾಳಶಮನಶ್ರಮದಿಂದಂ ಪಿ೫ೌದು 
ಬಂದಜಸಳೊಳೋದು ತೊಡಂಕಿ ಬಿಸಲುಕುದುರೆ 

ಯಂದದಿ ಪರಿದವು ಪುರವೀಧಿಗಳೊಳು 


ನಿಂದಬಳಾಬಾಹಕಪಾಳಕಜಾಳಕಮಂ ಬೆದೆಖಸಿಸಿ ಕೆದಣಸುತ 1೩೫॥ 


ನಿಟ್ಟೊಡಲಿನ ನಿಡುಗೋಣಿನ ತಮಗಳ 
ವಟ್ಟೊಟ್ಟೆಗಳೊಟ್ಟಜೆಯಿಂ ಮಾಣದೆ 
ಕೆಟ್ಟು pes ನಿಟ್ಟೊ ೀಟದಿ ನೋಡಲು ನಿಸ್ಭಾ ಳಂ ಬೀಳೆ 
ಪುಟ್ಟಂ ಪವನ ತನೂಭವನಾಗಳು 
ಕಟ್ಕು ಸುರಮಾಗಲು ಮುನ್ನುಗ್ರಂ 
ಸುಟ್ಟ ತ್ರಿಪುರವೆನೆ ಲಂಕಾಪುರಮಂ ದಾರುಣಬಹಳದಹನ ವಿದ್ಯೆಯಲಿ 
॥೩.೬॥ 


ಮ ಲಬ 


1. ಭ (ಖ) (ಗ) 2. ಭವ (ಖ) 3, + ವಂದಗಜಗಳ (ಕ) 4. x (ವ) 
5. ವಣ್ಣದೆ (ಖ) 


ಮೋಚ ಟಟ. ahi ಟುಟ 


ಸುಪಖದೇಂಧು ರಾಮಾಯಣ ೩೮೩ 


ರಣಮಂಡಳದಿಂ ಪೊಜಮಟ್ಟಾ ತೋ: 
ರಣಮಂ ಕೊಂಡರಮನೆಯಿಕ್ಕೆಲದಾ 
: ಪಣಮಂ ವನಾಲಾಗಾರರ ಕೇರಿಯನರವರಿಸದೆ ಪೊಕ್ಕು 
ಮಣಿಗಾಖರ ಕೇರಿಯುಮಂ ಕೇಳುತಂ 
ಗಣಿಕಾವಾಟದೊಳೋಡುವ ಮುದುಗುಂ | 
ಟಣಿಯರ ಕಪ್ಪಿಕ್ಕಿದ ನರೆವಣಡಿಯಂ ಪಿಡಿದುದು ಲೇಸಾಯ್ತೆನೆ ಕಂಡವರು 
| NAL 
ಪಳಿಯಾವಂಚೆದುಕೂಲಸುವರ್ಣಾ 
ವಳಿ ಪಠ್ಕಾವಳಿ ನೇತ್ರಾವಳಿಯಂ 
ಬಳಪ ಲಂಕೆಮಗರಿಹಾಸಂ ಕೈ ದೊಡಕಿಂ ದನಿಮೆಚು 
ಬಿಳಿದುಪ್ಪಟ ರಾವಣವೆಂಚು ಗಜಾ 
ವಳಿ ಮಂಡೋದರಿ ಮೆಚ್ಚಿ ನ ಸೀರೆಯ 
ಮಳಿಗೆಗಳಂ ಬಳುವಳನೆ ಬಳಸಿದುದನೆ ದೂಸಿಗರಾಸುರದಿಂದೊಡರಿಸೆ ॥೩೮॥ 


ಮಳಯಂಜಮೃಗಮದ ಕುಂಕುಮ ಹಿವಂಗು 

ಗ್ಲುಳ ಕಾಳಾಗರು ಪುಣುಗು ದಶಾಂಗಂ 

ಗಳ ಕರ್ಕೋಲದಗಿಲಬಾವನ್ನದ ಸಾದಿನ ಪನ್ನೀರಾ 

ಬಳಸಿದ ಪರಿಮಳೆಮಂ ದೆಸೆದೆಸೆಗ 

ಗ್ಲಳಮಾಗಿರೆ ಬೀಜುತ್ತಂ ಗಂಧಿಗ 

ರಳವಿಗಳಿದ ಕೇರಿಗಳು ಕೊಂಡುದು ಗಂಧವಣದವರು ಬಾಯ್ಬಿ ಡುತೋಡೆ 


॥೩೯'॥ 
ಕರದಿಂ ಸಚಿವರ ಸಾಮಂತರ ಶಿ 


ಪರ ಮಾವಂತರ ಸಾಹಣಿಗರ ನಾಯ 

ಕರಂ ಗರಕ್ಕರ ಸಾವಾಸಿಗಳಾ 

ಬಿರುದಿನ ವೀರರಲಂಕರ ಹಡಪದ : 

ವರ ವಣಿಜರೆ ಕಾರುಕರಪಸಾಯಿತ 

ರುರಂತರವೆನಿಸಿದ ಕೇರಿಗಳುರಿದವು ದಶಮಂಖನಂಬರದೊಳು ನೋಡುತಿರೆ 
1೪೦॥ 

ಇವರವರೆನ್ನದೆ ಲಂಕಾನಗರದ 

ಹವಣುಗಳಿದದನರ್ಕಜರ್ಕಳ ಕೇರಿಗ 

ಛಳವಿರಳಮೆನೆ ಬೇವಾಗಳಂ ಕಿಚ್ಚಿನ ನಾಲಗೆ ಬಹಂವಿಧದಿಂ 


೩೮೪ 


ಕುಮುದೇಂದು ರಾಮಾಯಣ 


ತವಕದೆ ಭುಳಂಭಂಳು ಭುಗಿಲೆಂದೆನುತಂ 
ದಿವಿಜೇಂದ್ರಾರಾತಿಯ ನೀಕ್ಷಿಪ ಮೃ 
ತ್ಯವಲೋಹಿತ ಲೋಚನದರ್ಚಿಗಳೆನೆ ದೆಸೆದೆಸೆಗೆಯ್ದವ ಳಿಸುತ್ತಿರಲು Wel 


ನೆಜ್ಶ ಬೇವುತ್ತಿರೆ ಲಂಕಾನಗರಂ 

ತೊಅದಭಿಮಾನಮನೀಕ್ಷಿಸುತಿರ್ದಪ 
ನಜ್‌ಯದ ತೆಣದಿಂದಾ ವಾರುಣವಿದ್ಯೆಯ ನಿಂದಿಪ ದಶಮುಖನು 
ಮಜ್‌ದಂತನ್ನ ಭುಜಾಬಳ ದಳವಂ 

ಮೆ೫ದಂ ಪವನಸುತಂ ಪ್ರತಿಕಾರ್ಯಮ 

ನಜವರೆ ಕೇಡಡಸಿದ ಕಾಲದೊಳಾರುಂ ಪ್ರತೀಕಾರವಂನೆಂದರನಿಬರು  8೪೨॥ 


ಎಲೆಲೇ ಸಾರ್ಸಾರಕ್ಕಟ ಹೋ ಹೋ 

ತೊಲತೊಲಗಾ ಬಂದಃದೆ"'ಬಂದಂದೆನಲು" 

ನಿಲು ನಿಲು ಬುಬುಬುಬು ಕೂಕೂಕೂ ನಡೆನಡೆ ಹಾಹಾಯೆನುತ 

ಸಲೆ ಜಿನಜಿನ ಶಿವಶಿವ ಹರಿಹರಿಯೆಂಂ 

ದಂಲಿದೋಡಿದರುರಿಸುತ್ತಲು ಪರ್ವಲು 

ಬಲಿವಂಖಚಿಹ್ನಂ ಕಿಷ್ಕಿಂಧಪುರಕ್ಕಭಿವಂಖನಾದಂ ವಿಜಯವಿನೋದಂ ॥೪೩॥ 


ವಿಜಯಾನಕಮಂ ವಿಜಯರ್ವಜಮುಂ 

ವಿಜಯೋತ್ಸವಮಂಂ ವಿಜಯಸ್ತುತಿಯಂ 

ವಿಜಯೋದಾರವಿಳಾಸವುವೆಂಸೆಯೆಂ ಜಯಸಂಗೀತಕಮುಂ 

ತ್ರಿಜಗದುದರವಂಂ ವ್ಯಾಪಿಸೆ ರಾವಂನ 

ವಿಜಯಭುಜಮೆ ಬಪ್ಪಂತಿರೆ ಪವನತ 

ನಂಜನೈತಂದಂ ರತ್ನವಿವರಾನಮನೇಜ್‌ ನಭೋಗತಿಯಿಂ ರಾಗದೊಳು 89೪॥ 


ಅಂತಿರ್ವರೆ ನಿಜವಾಹಿನಿನೆಜ್‌ ಹನು 

ಮಂತನನಿರಿಸಿ ನಿಜಾಮಾತ್ಯಂಬೆರ 

ಸಂಪಾತೀತ ವಿಭವವೆಂದೆನಿಸಿದ ಕಿಷ್ಕಿಂಧವ ಪೊಕ್ಕು 

ಸಂತಸದಿಂ ನಡೆತಂವಂ ರವಿಕಂಲ 

ಕಾಂತನ ರಾಘವನೋಲಗಶಾಲೆಗ 

ನಂತ ವಿಯಚ್ಚರೆ ವಿರಚಿತ ಲೀಲೆಗೆ ರಘು ಪಿರಿಯಭಿಮತವೈತಪ್ಪಂತೆ  ॥೪೫8 


1. ನಿಲು (ಖ) 


ಕುಮುದೇಂದು ರಾಮಾಯಣ ೩೮೪ 


ವಿನಯವಿನಮಿತಂ ಮಣಿಮಕಟಂ ಕರ 

ವನರುಹ ಕುಟ್ಮಳ ಘಟಿತಲಲಾಟಂ 

ಘನ ರಾಮಾಂಚಂ ಸವಂಿಚಿತಗಾತ್ರಂ ವಿಕಸಿತ ಮುಖಕಮಳಂ 
ಇನಕುಲತಿಲಕನ ರಾಮನ ಪದಯಃಗ 

ವನಜಕ್ಕವನತನಾಗಿ ಮುಕುಂದಂ 


'ಗನುನಯಂದಿಂ ತಳಿಲ್ಲೆ ದಂ ಸಮಚಿತಾಸನದೊಳು ಕುಳಿ )ರ್ದನಿಲಾತ್ಮಜನು 


1. 
25 


1೪೬8 


ಚೂಡಾಮಣಿಯಂ ಸಕಲನೃಪಾಲಕ 

ಚೂಡಾಮಣಿಗೆ ವಿಯಚ್ಚರನಾಯಕ 

ಚೂಡಾಮಣಿಯಂ ನೀಡಿದನೊಲವಿಂ ರಘಂಕುಲರಕ್ಷಾಮಣಯಂ 

ಕೂಡೆ ತನುವಿನೊಳ್ಳುಳಕಂ ಗಳ್ಳ 

ಯ್ಯೂಡೆಮುದಸಗ್ರ*ಮನಂ ಮುದದೆ ಕುಳಿ 

ರ್ಕೊಡೆ ರಘಪ್ರವರಂ ನೋಡಿದನವನಿಜೆಯಂ ಕಂಡಂತಿರೆ ರಾಗಿಸುತ 
॥1೪೭॥ 

ನೆನೆವಂತಿರೆ ಚಾದಗೆ ಘನಸಮಯಗದೆ* 

ನೆನೆವಂತಿರೆ ಹಂಸಿಸರೋವರಮಂ 

ನೆನೆವಂತಿರೆ ಚಕೋರಿ ಸುಧಾಕರನಂ ತುಂಬಿ ವಸಂತಮನು 

ನೆನೆವಂತಿರುಳುಂ ಪಗಲುಂ ಸಲೆ ಮ 

ಜ್ಹನನಿ ಜಗತ್ರ್ರಯಜನನಿಸುಚರಿತೆ ಸು 

ಜನನುತೆ ನೆನವುತ್ತಿರ್ಪ್ಪಳು ದೇವರ ಪಾವನ ಪಾದಪಯೋರುಹಯುಗವ 
॥೪೮॥ 

ಪೃತಿಪದ್ದಿನದಿಂದುವ ಕಳ ಕೋರಂ ನಿ . 

3ತತಿತ ಮೃಣಾಳಿಕೆ ನೀಲಂ ಶೀತಂ 

ಹುತವಹನಂಬುದೆ ಕಿಐ೨ದು ವಿಚಾರಿಸೆ ದೇವ ಮದಂಬಿಕೆಯಕಾ 

ಲತಿಕಾರ್ಶದ ಬೆಳ್ಮೆಯ ತಾಪದ ಬಾ 

ಷ್ಚತತಿಯ ಪರಮಾವಧಿಯುಪಮೆಗೆ ನಿ 

ಮ್ಮನೆ ಭೂಮಿಸುತೆ ನೆನೆ[ವು]ತ್ತಿರ್ಪಳು ಲಾವಣ್ಯಮೆ ತನುಲತಿಕೆಗುಳಿದುದೆ*ನೆ್‌ 
॥೪ೇ॥8 


AND 2 (೫) ತಿ. ತಕ, ನಲು 


೩೮೬ 


ಕುಮುದೇಂದು ರಾಮಾಯಣ 


ಅಮಳಿನ ಚಾರಣಮುನಿಯುಗಳಕೆ ದಾ 
ನಮನೀಯಲ್ಬಂದಾಶ್ಚರ್ಯಂ ಸಲೆ 

ಸಮನಿಸಿದದು ಪಂಪಾತೀರದೊಳವರಿಂದೆ ಜಟಾಯುದಿಟಂ 
ಸಮದಿಂ ಜಾತಿಸ್ಮರನಾಗಿ ಮಹೋ 

ತ್ರವಂನಾದಂ ಧರ್ಮದ ಫಲದಿಂದೆಂ 


ದಮರೆಂದ್ರಸ್ತಾತಿ ಶೀಲೋನ್ನತೆಯವಿನಾಣಮನಟ್ಟಿದಳೆನ್ನಯ ಜನನಿ 8೫೦8 


ಎಂದು ಮರುನ್ನಂದನನಾಗಳು ನಯ 

ದಿಂದಂ ಬಿನ್ನವಿಸಲುತ್ಸವವಂಯದೊ 

ಳೆಂದಂ ಪ್ರಥಮತಿಮುಕುಳಿತ ಕರಸರಸಿರುಹ ಘಟಿತ ನಿಟಿಲಂ 
ದುಂದುಭಿ ಗ[01ಭೀರಾರಾವದೆ ರಾ 

ಮಂದನು ಜಾರಿಯಂಮಂಬರಗಮನರ 

ಚಂದ್ರಂ ತಲೆದೂಗುತ್ತಿರೆ ಕೌತುಕರಸವೆಸರಂ ಪಸರಿಸಿದೆಸೆದೆಸೆಗೆ 


ಬರ್ವನೆ ಪವಿ" ಪರಿಧಿಯನೊಡೆದಂ ತಾ 

ನೊರ್ವನೆ ವಜ್ರಮುಖನನಿರದಿಕ್ಕಿದ 

ನೊರ್ವನೆ ವನಭಂಗವವಕಾಡಿದ ನಕ್ಷನನೊರ್ವನೆ ಕೊಂದಂ 

ಬರ್ವನೆ ಲಂಕಾಪುರಮಂ ಸುಟ್ಟಂ 

ಬರ್ವನಿವಂ ಪವವಕಾನತನೂಜಂ 

ಬರ್ವಂ ವಠಾತಾರ್ಭಾವಿಸೆ ಜಗದೊಳು ಮನುಜಾಧಿಪ ನಿಮ್ಮಯ 
ದಯೆಯಿಂದ 

ಎನೆ ಹನುಮಂ ವಂಂಕಂಳಿತಕರಕವಂಳೆಂ 

ವಂನುಜೇಂದ್ರಂಗೆಂದಂ ವ್ಯವಧಾನಮ 

ದನಂಚಿತಮೇಂ ಮಜ್ಜನನಿ ಜಗನ್ನುತೆ ತನವನುಳಿದ ಬಳಿಕಾ 

ದನುಜೇಂದ್ರನನಂತಕ ವಂಖಕುದರದೊ 

ಳನುವರದೊಳು ಸಲಿಸಿದೊಡಂ ಪೆಲವೇ 

ನೆನೆತಲೆದೂಗಿದರಾಸ್ಥಾನದೊಳಿರ್ದಂಬರ ಚರರೆಲ್ಲಂ ಹರುಷದೊಳು 


ಅದ ಕೇಳ್ದು ದಯಿಸೆ ಕೋಪಾಟೋಪಂ 
ಕದನಮದೋದ್ಧತನೆಂದಂ ಲಕ್ಷ್ಮಣ 
ನದಟಂ ಪವನಜನೆಂದುದೆ ಕಾಯಣ ಮಂತಣವೋನಿಂತಂ 


1, x (ರಿ) 


NSO 


85೨1 


"HAI 


ಕುಮುದೇಂದು ರಾಮಾಯಣ ೩೮೭ 


ಉದಧಿಯ ಶೋಷಿಸಲಿನ್ನಯ ಬಡವಾ 
ಸ್ವದ ಮುಖ ಶಿಖೆ ಪರಿಭಾವಿಸೆ ಸಾಲದ 
ಜಾದು ವ್ಯವಧನವ ಮಾಳ್ಬುದು ವಿಭುವಿನ್ನಭಿಮಾನಮೆ ಸಹಸಮೇಂ 8೫೪8 


ಎನೆ ಸುಗ್ರೀವಂ ಬಾಣವನವ ತುಡು 
ವನಿತುಬೆ ಗ ಮೇವುದು ವಿದ್ಯಾಧರ 
ಜನದ ಮಣಿಮಯ ವಿಮಾನಸಹಸ್ತಂ ಜಿಳನಿಧಿ ಸೇತುವೆನೆ 
ಘನಪದದೊಳು ಬಲುಪಿಂ ನಡೆದ ಸುರೇಂ 
ದ್ರ ನ ಪುರಮಂ ದಾರಾಸೆಯಾಳಲೆಯದೊ 
. ಡನುಚರನಲ್ಲೆಂ ರಾಮಂಗೆಂದನಿದೇಂ ವೀರನೋ ದಿನಕರತನಯ ॥7೫॥ 


ನಳನೀಳಾಂಗದ 3ಶಶಿರಶ್ಮಿ ಮರು 

ದಳ ಭೀಮಮಹೇಂಚದ್ರ* ಮೃಗೇಂದ್ರ 

ಕುಳಾಚಳ ಕಂಠೀರವ ಕಾಮದ ಕಂತುಕ ಮಳಸೇನ ಕ್ರಕಜಾ 

ಬಲಿ ಬಾಹ್ಲಿಕ ಕುಂಡಳಕುಮುದಾದಿಗ 

ಳಳವಿಕಳಿದಕೋಪಾಟೋಪದಿ ರವಿ 

ಕುಳತಿಳಕಂಗೆಂದರು ವೀರರಸಾರ್ಣವಮೀಗಳೆ ಮಸಗಿದುದೆಂದೆನಲು (PN 


ಬಾಹಾಬಳಗರ್ವದ ದಶವದನನ 

ಸಾಹಸಮಂ ಸಾಹಸಿತಾಗ್ರಣಿ ನೋ 

ಳ್ಬುದಂ ರಘುಸಂಭವ ಬಹುವಿಧದಿಂದ 

ಅಹೋಪರಿಶಿಖಿಯಲ್ಲಿಯದು ವಿಷಮಂ ವಿ 

ಷಾಹಿಯನರುಣಾನು ಜನಲೆ ವಂತಿರೆ 

ಯಕಾಹವದೊಳು ಮೂಡದೊಡೆ ವಿಯಚ್ಚರ ಕುಲದೊಳು ಪುಟ್ಟಿ 
ದೆವಲ್ಲದಿನಾದಾ ॥೫೭॥ 


ಅಜಯಂದೆ ನಿಶ್ಚಯದದೆಕಾರ್ಯಂಗಳ 
ತೆಜನಂ ಮುನ್ನಿರ್ದೆವು ತೊಡರದೆಯಿ 
ನಜಸದು ನಿಶ್ಚಯಿಸಿಯು ಮಂಜದಿಪ್ಪುದು ಸಾಹಸಮಲ್ಲದಜ್‌ಂ 


1. ಸಸಿದ (ಕ) 
2, 3. ಕ (ಕ) 


೬೮೮ರ ಕುಮುದೇಂದು ರಾಮಾಯಣ 


ನೆರೆ ವಿದ್ಯಾಧರ ಸೇನೆವೆರಸುಪಾಂ 
ಗಜ್‌ದು ನಡೆವುದು ಧರಾಧೀಶ್ವರಯೆಂ 
ಡದುಟ್‌ ಜಾಂಬೂನದನೆನೆ ರಘುವೀರಂ ದರಹಸಿತಾನನಂದಿಂತೆಂದಂ ॥7೮॥ 


ನೆರೆದ ಸಭೆಯೊಳು ವಿರೋಧಿಯ ಬಳಮಂ 

ಪರಿಭವಿಸಿದನಿದಲಿಂದಂ ವೀರಮೆ 

1ವುನ"ದೊಳು ತೋರ್ಪುದು ಸಾಹಸಮಂ ಸಾಹಸದನೆನೆನಿಸಿದವಂ 

ಪಿರಿದುಂ ನುಡಿಯುತ್ತಿರಲೆನೆ ರಘುವರ 

ನರವಿಂದ ವಿಲೋಚನನದನಜನ ದರ 

ವರಿಸದೆ ವಿಜಯ ಪ್ರಸ್ಥ್ಮಾನಕ ಭೇರಿಯ ಪೊಯ್ಸಂದಂ ರವಿಜಂಗೆ ॥೫೯॥ 


ರಸೆಯಂ ಬ?ಳ್ವ*ಳಸುತ್ತುತ್ತಿರಲೆ 

ಣ್ಹೆಸೆಯಂ ನೆಜ್‌ ಪೊಯ್ಯುತ್ತಿರಲಂತಾ 

ಗಸ ಮಂ ಪೊತ್ತೆತ್ತುತ್ತಿರಲತಿ ನಾರೀಗರ್ಭಶ್ರವಮಂ 

ಪೊಸಯಿಸುತಿರೆ ಪೊಯ್ಲಿದನುದ್ದಾವಂ 

ಪುಸರ ವಿಜಯ ಭೇರಿಯ ಭೋಂಕಾರಂ 

ಬಿಸರುಹನಯನಯಶೋದುಂದುಭಿರವಮೆನೆ ಮೂಜಗವಂಂ ಪಸರಿಸುತಿರಲಂ 
॥೬೦॥ 

ರಾಗಫಳಮಂಜರಿ ॥ರಗಳೆ॥ 


ಅಂತಾಗಳು ರಘು ರಾಮಂ ಸಭೆಯಿಂ 
ಸಂತತ ಸಕಳಾಭರಣಪ್ರಭೆಯಿಂ 

ತಳರ್ದಂ ರಜತಶಿಖರಿತಳರ್ವಂತಿರೆ 
8ಎಳಸನ್ಮಣಿದರ್ಪಣಮದುಮುಂತಿರೆ 
ಚಮರೀ ರುಹಮಂ ಖಚರಿಯರಿಕ್ಕಲುಕ 
ಸಮದಭಟರ್ಭಜ ಮದದಿಂ ಸೋಂಕಲು 
ಮುದದಿಂದೊಡನೆ ತಳರೆ ವಿದ್ಯಾಧರ 
ರೊದವಿದ ಸಕಳ ಸಹಜ ವಿದ್ಯಾಧರ 


1. ಸಮರ 
2. ಳವ (6) 
3. » (ಖ) 


ಕುಮುದೇಂದು ರಾಮಾಯಣ ರ್ರ 


ರಮರೇಂದ್ರನ ಲೀಲೆಯನೇಳಿಸಂತಂ 
ಕ್ರಮವಿಕ್ರಮಮಂ ಪರಿಪಾಳಿಸುತಂ 
ನಳನೀಳಾಂಗದ ಸುಗ್ರೀವಾದಿಗ 

ಳಳ ಏಗಳಿ ದರಣ ರಾಗವಿನೋಧಿ!ಗ 
ಳತಿಶಯದಿಂ ಜಾಂಬೂನದಸಹಿತಂ 

ಕ ತಿಗಳ ಸಿ ಬರಲುರಘುಂ ಮಹಿತಂ 
ಮುಂದಿರ್ದ*ದನುಪಮ*ನಾಮದ ತೇರಂ 
ಬಂಕಿದೆಜಗಿಕೆದನುತ್ಸವ ದಿಂ ವೀರಂ 
ತನ್ನೊಡನೇಜ್‌ ಬರ ಲುಲಕ್ಷ್ಮೀಧರ 
ನುನ್ನತ ಕೀರ್ತಿವಿಜಯಲಕ್ಷ್ಮೀಧರ 
ನಿರ್ವಕ್ಕದೊಳಂಗದ ಹನುವಂರ್ವರೆ 
ದೋರ್ವಳಗುಂರ್ವಿತ ಖಚರರ್ವಳಸಿರೆ 
ಜಿನಮನಿಯಾಶೀರ್ವಾದವ" ತಳೆದಿರ 
ಲನವದ್ಕನಿವಿಂತ್ತಾಂಗಳ ತಿಳಿದಿರ 
ಲಪರಿ ಮಿತಾನಕಪಾದಂ ರಂಜಿಸೆ 
ತಪನದ್ಯುತಿಯಂ ಬೆಳುಗೊಡೆ ಭಂಜಿಸೆ 
ಪನ್ನೆರಡುಂ ಶಂಖಧ್ವನಿ ರಾಜಿಸೆ 
ಸನ್ನಾಹದ ಪಲವುಂ ಪಃ ಬಾಜ್‌ಸೆ 
ಮೂಲೋಕಮನಾಹುಂ ಘನಬೇರಿಗ 
ಳೋಲಾಡಿಸಿ ಭಯರಸದೊಡಗೂರಿಗ 
ರೀರೆಂಟುಂ ಚಮರೀಚಾಮನೊಲವಿಂ 
ನಾರಿಗರಡಿಗಡಿಗಿಕಲು ನಲವಿಂ 
ವಿಜಯ ಪತಾಕೆಗಗನದೊಳ್ಳೆ೫*ಯಲು 
ಗಜಘಟೆ ಸತತಂ ಮದಮಂ ವೆಂಖ್‌ಯಲಂ 
ಜಳಧಿ ತರಂಗದ ತೆಅದಿಂ ತುರಗಂ 
ಒಳಸಿ ಭಟರ್ವರೆ ಪಾರದೆ ಸೆರಗಂ 
ರಥಮಂ ರಥ ಕರ್ಚಾಡಿಸುತಂ ಬರೆ 
ಪ್ರಥನಕ್ರೀಡೆಗೆ ವೀರಸಮಸ್ತರೆ 
ವಂದಿಚಯಂ ಜಯಜಯುಯೆಂದೆನುತಿರೆ 


1. ವಿರೋಧಿ (ಕ) 2. ದನ ಪದ (ಕ) 3. ಡೇರಿ (ಖ, ಗ) 4, ಜಿನದಾನಾಧ್ಯಯನಂಗಳ (ಖ) 


೩೯೦ 


:ಸುಂದರಿಯ!ರ್ವಿಟರಂ ಸೋಲಿಸುತಿರೆ 
ಮಂಗಳಪಾಠಕರೊಲಿದುಲಿಯುತ್ತಿರೆ 
ಸೆಂಗೀತಂ ಕಿವಿಯೊಳ್ನೆಲಿಯುತ್ತಿರೆ 
ಹೀಲಿಯ*ದಶಲರಿಗಳು ತರತರದಿಂ 
ತಿಲೀಲೆಯನಾಗಿಸಿ ತನುಮಮಂಬರದಿಂಕ 
ಕರಕಳಿತಾಯಂಧ ತೀವ್ರದ್ಯುತಿಗಳು 
ಪಿರಿದುಂ ಬೆಳಗಲು ನಿಶಿತಾಕೃತಿಗಳು 
ತುರ4ಗದಳಂಧೂಳಿಯನೊದವಿಸುತಿರೆ 
ಕರಿಮದಧಾರೆಗಳದ ವರಾಣಿಸುತಿರೆ 
ಹಗಲಂದಿ ಿಗುಣಿಸೆ ಭೂಷಣದ್ಯುತಿಗಳು 
ಮಂಗಿಲಂ ವರುಸಿಟ್ಟಿ ದ್‌ ಧ ಜಸಂತತಿಗಳು 
ಕವಿಗವಂಕಿಗಳ ಸಂಭಾಷಿತವೆಸೆ ದಿರೆ 
ಭುವನಂ ಸೇನಾವಂಯೆಮೆನಿಸುತ್ತಿರೆ 
ನಯವಂಂ*" ಭಯಮಂ ವಾದಿಗಳೋದಲು 
ಜಯಮನೆ ವಾದಿಗಳುಅ* ಕೊಂಡಾಡಲು 
ನವಯುಂವತಿಯರ ನಿರಂಕುಶನೇತ್ತಂ 
ಕವಚನಿಚಯದಿಂದಿರೆ?ವಿಟಗಾತ್ರಂ 
ಗಣನಾತೀತ ವಿಮಾನಂ ನಭದೊಳು 
ಪ್ರಣಯದಿನಂ ಪ್ರಥಮತ್ಸವಿ ನಭದೊಳು 
ನಿಜ ನಿಜ ಮಣಿ ಚಿತ್ರಿಸಿ ನಡೆಯುತ್ತಿರೆ 
ವಿಜಯೋತ್ಸವಮಂ ಧರೆ ಪಾಡುತ್ತಿರೆ 
ದಕ್ಷಿಣಾಭಿಮುಖದಿಂದೆಳ್ತರುತಂ 
ಸಾಕ್ಷದಕ್ಷಯಲಕ್ಸಣಭರಿತಂ 


ಸೌಂದರ್ಯ (ಕ) 
ದ (ಕ) 

x (ಖ, ಗ) 
ಗಂಗಳು (ಖ) 
ಟ್ವಿ (ಖ. ಗ) 


ನಯ (ಖ) 


ರನಿಯದಿರಲಂ (ಕ) 


ಕುಮುದೇಂದು ರಾಮಾಯಣ 


ಕುಮುದೇಂದು ರಾಮಾಯಣ ೩೯೧ 


ಬಂದು ಸುವೇಳಾಚಳೆ ಪರಿಸರದೊಳು 
ಸಂದ ಸುವೇಳಾ ನಾಮದ ಪುಠದೊಳು 
1ಪಡೆದು ದಿಶಾಬ* ಖಚರನೆಡಗಟ್ಟಲಂ 
ಮಂದಯುತ ನಳನಂತವನಂ ಕಟ್ಟಲು 
ಭೃತ್ಯಂ ರಾಮಂಗಂಬುಧಿಯಾಗಲು 
ಪ್ರತ್ಯಧಿ ವಾಸಿಗಳು ತಲೆವಾಗಲು 
ಬಿಡಿಸಿ ಪುರದ ಪರಿಸರದೊಳು ಬೀಡಂ 
ತಡೆಯದೆ ವರ ಜಯಲ]ಕ್ಷ್ಮೀಲೀಢಂ! 
ಬರಿಸೆ ಪ್ರಭಾಮಂಡಳ ಮೊದಲಾದರ 
ನಂರುತರವಿದ್ಮಾಜನಿತ ವಿನೋದರ 
ನೊಲವಿಂದಿರೆದಶಥಸುತ ರಾಮಂ 
ಸುಲಲಿತ ದಿನಕರವಂಶ ಲಲಾವಂಂ 
ಜಲನಿಧಿ*ಪೆಂಸಂ ನಡೆ ನೋಡುತ್ತಂ 
ನೆಲನಂ ನಿಜಭುಜ ಕೆಡೆವಾಡುತ್ತಂ 
ನಲಿದಂ ರಾಮಂಸುಲಲಿತ ರಾಮಂ 


ಅಂತು ಸಂವೇಳಾನಾವಂದ ನಗರೋ 

ಪಾಂತದೊಳಂಬರಚರವಾಹಿನಿಯುಿಮ 

ನಂತ ಧರಾಧೀಶ್ವರರವರೂಧಿನಿವೆರಸಂ ವಂುನೋವಂದದಿಂ 
ಸಂತಸದಿಂದಸುಜನ ಕುಪಬದೇಂದು ಚಿ 

ರಂತರ ಚರಿತಂ ಸಾಹಿತ್ಯಕಳಾ 

ಕಾಂತಂ ಸಂಖದಿಂ ದಿರ್ದಂ ಕವಿಮಂಖತಿಳಕಂ ವಾದಿಧರಾಧರವಜ್ರಂ ॥೬೧॥ 


1. ಉಪದೇಶಾಜ (ಕ) 
2. ಕ್ಷ್ಮಿಯ ಬೀಡು (ಖ) 
3, ಯಂ ಪೆಂಪಂ (ಕ) 


ಹದಿನಾರನೆಯ ಸಂಧಿ 


ಬಡ್ಡಿಯಮಡ್ಡೆಯ ತಾಳ ರಾಗ : 3ದಾ೬ಯಗೂಾಳ 


ಸೀತೆಯಂ ಬಿಡಂಬೇ?ಗ? ರಾವಣಂ ರಾಮನೊಳು ಸೆಣಸು 
ಕಾತರತೆಯಿಂದ ಸುರಕುಲವಂ ಜಲದೂಳೆಲೆದಿರಾ 


ಶ್ರೀಮದವನತ ಸಕಳ ಖೇಚರ 
ಭೂಮಿಪಾಲಕಮಾಳಿಮಣಿ ಗಣ 
ಇಮನೀ ರಾಜಿತ ಪದಕವುಲಯಂಗಳೆಂ 
ತಾಮರಸನಿಳಯಂ ಬೆರಸು ರಘು 
ರಾಮನಿರ್ದಂ ಸುಜನಕೈತವ 
ಸೋಮುನಂಬುಧಿತೀರದೊಳುಂ ಸಂಖದಿಂದ ಕವಿತಿಳಕ ॥(॥ 


ಇತ್ತಲಸಂರಾಧೀಶನಸುರ ಮ 
ಹತ್ತರರ್ದಿಕ್ಟಾಳಕರ್ವೆರ 
ಸತ್ತಳಗವಕಾದೋಲಗದ ಹರಿವಿಷ್ಟರದ ಮೇಲೆ 
ಸುತ್ತೆ ಖಚರ ನಿಯೋಗಿಗಳು ಸ 
ದ್ರೃತ್ತಚಿತ್ತರ್ವಳಸೆ ವಿರಹಾ 


ಯತ್ತ ಚಿತ್ತಂ ಚಕ್ರಿಲೀಲೆಯೊಳಿರ್ದನಲವಿಂದ ॥೨॥ 


ಜಾನಕಿಯ ವಿರಹಾದಳಂ ಪವ 

ವಕಾನಜಂ ವರಾಡಿದನು ಪರಿಭವ 

ವಕಾನಭಾವ ಮನೀಯೆ ಮನಕದನೆ ದೆ ಧಿಕ್ಕರಿಸೆ 

ದಾನವಪ್ರಭು ವಕಾಲ್ಯವಂತನ 

ನಾನೆಗಳ್ಹ ಸಭೆಯೊಳಗೆ ನೋಡಿದ 

ನಾನತಾನನನಾಗಿ ಕೈಮಂಗಿದೆಂದನಿಂತೆಂದು An 


1.ಛಾ (ಖ) 
2. ಡ (ಖ) ಬೇಡ ಬೇಡ (ಗ) 
3, x (6) 


ಕುಮುದೇಂದು ರಾಮಾಯಣ ೩೯೩ 


ದೇವ ಸುಖಚಾರಣರನಂದಾ 

ಪಾವನಿಯ ಪಿಂದಟ್ಟಿದೆಂ ಧಾ 

ಶ್ರೀವಳಯದೊಳೆಗೆಲ್ತಿ ಪೊಕ್ಕಡ ಮಖೌದು ಬರ್ಪಂತು 

ದೇವದಾನವ ವಕಾನವರೊಳಿ 

ನ್ನಾವನವನಂ ಕಾವನಿಲ್ಲೀ ಮ 

ಹೀವಿನಂತ ವಿನಯೆ ಚರಮನಾಚರಿಸಿ ಪೋದವನ 1೪॥ 


ವಿನಯವಿನವಿಂತನಾಗಿ ಕೈಮುಗಿ 

ದನಃಪಮಂ ಪ್ರತಿಹಾರನೈತಂ 

ದನುನಯದಿನಿಂತೆಂದು ಬಿನ್ನ ಸಿದನುಚಿತ ವಚನಂ 

ದನುಜವಲ್ಲಭದೇವ ಬಂದ 

ರ್ವಿನಂತ ಸಂಖಚಾರಣರವರ್ಪೂ 

ವನಿಯೊಡೆಯನಿಪ್ಸೆಡೆಯನಜದಜಂಪಲೈ ದೇವರಿಗೆ ೫॥ 


ಎಂದು ಪಡೆದನಂ ಮತವನಾತಾಂ 

ತಂದಂ ಕಾಣಿಸಿ ಹರುಷದಿಂ ದೈ 

ತಂದು ವಿನವಿಂತರಾಗಿ ಕೆ ಶಮುಗಿದೆಂದರಿಂತೆಂದು 

ಸಂದ ಜನಕತನೂಜೆಯಟ್ಟಿದ 

ಲೆಂದಂ ಚೂಡಾವಂಣಿಯನನಿಲಜ 

ನೊಂದನೈದಿತ್ತಂ ನಿಜೇಶಂಗತುಳಬಳ ತನದಿಂ Nn 


ಘನಪರಿಧಿಯಂ ಭೇದಿಸಿದನಂಕೆ'ಪ! 

ವನವ ಕೀಳ್ದೆಂ ಪುರವ ಸುಟ್ಟಂ 

ದನಂಜರಂ ತವೆ ಕೊಂದೆನೆಂದಾ ಪ್ರಥಂವಂತಿಯಂ ಮಂಖದಿಂ 

ಎನಿತ ಬೇಳ್ವೆ ನಿತಂಗಳಹಿಸಿಯೆ 

ಭಟನ ತೆಐದಿಂತಾನುಸಿರದಿರ್ದಂ 

ಮುನಿವರನೇನಿನ್ನರಾಧಿಪತಿ ತಮ್ಮ ಸಭೆಯಲ್ಲಿ Ln 


ಬಳಸಿನಳನೀಳಾಂಗದಾದಿಗ 
ಛಳೆವಿಗಳಿದಂಬರಚರರ್ನೆೇಜು೨ 
ಬಲಿಮುಖ ಧ್ವಜನಾರ್ಪುವಂಂ ಕೂರ್ಪುಮನೆ ಕೊಂಡಾಡಿ 


೩೯೪ ಕುಮುದೇಂದು ರಾಮಾಯಣ 


ಜಳಜನಾಭಂ ಬೆರಸು! ಬಂದಧಂ 
ಬಳನನೇಕಬಳಂ ಬೆರಸಂ ಭೂ 
ತಳದ ಭೂಚರ ಖೇಚರರು ಸಹಿತದನೆ ದಿಟವೆಂದು ॥೮॥ 


ಒರೆ ಸುವೇಳಾಪುರವರಾಧೀ 

ಶ್ವರ ಬಳದಿ ಪೊಣಮಟಂ )ತಾಗಲು 

ಧುರದೊಳಾಗಳೆ ಕಟ್ಟಿದಂ ನಳನಾತನಂ ಬಲುಪಿಂ 

ಭರದೆ ರಾಮಂಗೊಪ್ಪಿಸದಸಭ 

ಯಮುಮನಾತಂಗೀಸಿ ಕೊಟ ಂ 

ಚರಣಕಮಲಕ್ಕೆಣಗಿಸಿದನೆಲವಿಂದ ನಿಜಪತಿಯ ॥೯॥ 


ಸರದಿನಭಯವಂನಿತ್ತು ತತ್ಪುರ 

ವರದ ಪೊಅವಳಲಲ್ಲಿ ಬೀಡಂ 

ಭರದೆ ಬಿಟ ರಂ ಬಿಡುಂವೆಡೆಗಿದರೆನೆಜ್‌ಯದೆಂಬಂತೆ 
ಬರಂತವಿ:ರ್ದಪದೋಲಗಿಸಲಾ 

ದರದೆ ಭೂಚರ ಖೇಚರರ್ನೆ 

ಪಿರಿದನಜಯಂ ದೇವ ಹವಣಿಸ ಬಾರದಾ ಬಲವಾ (eel 


ಹನುಮಂಗಿದೆಣ5ದೆಜೌದಪಾ 


ವನರಂಹಂಗಳನಸುರನಾಯಕ 
ರನಿಬರುಂ ಕೇಳೆ ಮರನ ಹೊಯ್ದೆ ೦ಸಾಯೆ ಕೆಲಕೆಲರು 


ಘನನಗರಿಯೊಳಗೆಳೆತನಿಗಿ 
ಚನಿತುಮಂ ಸತಿಕೀಳೆನರಿತಂ 
ಮುನಿದು ಸಂಟ್ಟೆನೆನಿಪ್ಪುದೆವುಹಿಮೆಯೆಂದನಂದು ಮಯಂ Jee 


ಚರರ ನೀಚರ ವಾತು ಕೇಳ್ದು 

ಬ್ಬರಿಸಿ ವೀರಂ ಭೋರನೈತಂ 

ದುರವಣಿಯನಂಬುಧಿಯ ತಡಿಯಲಿ ಬನದ ತೆಖದಿಂದ 

ಸೊರಗಿ ಖಗನಿಕರಂಗಳಪ್ಪಾ 

ಮರುಳನಯ್ಯೋ ಕೆಟ್ಟನಕ್ಕಟ 

ಎರಹ ವಿದುರಂ ರಘುಜನೆನುತಿರಲಾ ಮಹೀಧರನು ॥೧೨॥ 


1. x (6) 


ಕುಮುದೇಂದು ರಾಮಾಯಣ ೩೯೫ 


ಹಲವು ಸರ್ಪಂ ಗರಂಡನಲ್ಲಿಗೆ 

ಹಲವು ತಾರಕಿ ದಿನಪನಲ್ಲಿಗೆ 

ಹಲವು ಗಜಘಟೆ ಸಿಂಹನಲ್ಲಿಗೆ ಬಪ್ಪ ತೆಅದಿಂದಾ 

ನೆಲದೊಳಲ್ಲದೆ ನಡೆಯಲಜ್‌ಯವು 

ಬಲ ಮುಕುಂದರ್ವಂದಪರ್ಗಗದ 

ಹಲವು ಕೋಡಗವಿಜ್‌ವುವೇಯೆಂದೆಂದಗಿಂದ್ರರಿಪು 1೧೩॥ 


ಕೂಡೆ ಬಲ್ಪಿಂ ಕೋಡಗಂಗಳ 

ಬೀಡನೋಡಿಸಿಯೊರ್ಮೊದಲೆ ನಾ 

ಡಾಡಿದೇಸಿಗ ರಾಮಲಕ್ಷ್ಮಣರೀರ್ವರಂ ಪಿಡಿದು 

ನೋಡೆ ದೇವರ್ಗಗನನಲಿ ನಲಿ 

ದಾಡೆ ನಾರದನಾಜ್ಞೆಯೊಳು ಸವಿ 

ದಾಡೆ ಭೂತಂ ತಪ್ಪೆವೆಂದರ್ಶುರನರಾಂತಕರಂ ॥೧೪॥ 


ಮಲೆದು ಕಾದಿದ ರಾದೊಡಂ ತಾ 

ಬಲಮುಕುಂದರ ತಲೆಯನದಟಿಂ 

ಲಲಿತ ಕಂಡುಗವಣಾಗಿ ಮಾಳ್ಟೆಂ ನಿಜವಿಜಯರೆಮಗೆ 

ಮಲೆಯದಿರ್ದೊಡೆ ಪಿಡಿದು ತಪ್ಪೆಂ 

ಹಲವು ಮಾತಂ ನುಡಿವನಲ್ಲೆಂ 

ನಲವಿನಿಂದೆನ್ನಂ ಬೆಸಸುವೆವೆನುತತರೆಕ್ಷು ವಂಖಂ | ॥೧೫॥ 


| ಬರಲಿ ಬೆದಜ್‌ಸಬೇಡನೆಖ5ವನ 
ಚರ ಪತಾಕಿನಿವೆರಸಂ ಧರಣೀ 
ಚರರದೆಲ್ಲಮನಾಜಿರಂಗದೊಳೊರ್ಮೊದಲೆ ಪಿಡಿದು 
ತರುಣಿ ಜನಕಜೆಯಿಂರ್ದ ಬನದೊಳು 
ಭರನೆ ದೀಹದ ಕೋಡಗಂಗಳ 
ನುರುಮುದದೆ ಮಾಳ್ಸೆಂ ವಿನೋದಕ್ಕೆಂದನಸುರೇಂದ್ರಾ ॥೧೬॥ 


ಎನಲಸುರಪತಿ ಮಾಲ್ಯವಂತಂ 
ವಿನಯವಿನವಿಂತನಾಗಿ ದೇವ 
ರ್ಗನುವರದೊಳರಿದುಂಟೆ ಮೂಲೋಕದಲಿ ಭಂಜಬಳದಿಂ 


೩೯೬ ಕುಮುದೇಂದು ರಾಮಾಯಣ 


ಅನಂಚಿತೋಕ್ತಿಯನಾಡುತಿರಲೆ 
ದನಂಜಕುಲಕೆ ಕಳೆಂತಮೆನಿಪುದಂ 
ವಿನಿತಂದಿನಮಲ್ಲದುದದವಸದಾಗ್ರಹ ಮನಸುರೇಂದ್ರಾ 


ಪರಿಕಿಪಡೆ ಸಿರಿಯೆಂಂಬ ತುಂಬಿಗೆ 

ಚರಣ'!ಮ!ರಿಷಡ ರ್ಗಮಾಜಕ್‌ಗಂ? 

ಭರದೆ ಪಾಜನದ ತೆಜನ ಬಗೆವಡೆ ದಾನವಾಧೀಶಾ 
ಚರಣಮರಿ ಮೊದಲದನೆ ಬಂಧಿಸು 

ಪರ ಕೃಪೋದ್ಯಾನಕ್ಕೆ ಪೋಗದೆ. 

ನಿರಂತವಿಕ್ಕುಂ ನಿನ್ನ ವಕ್ಷೋವನದೊಳತಿ ಮುದದಿಂ 


ಮೂಜಖಂ ಪುರಂಷಾರ್ಥಂ ಕಿಡುವೆವೊ 
ಲ್ಮೂಜನೆಯ ಪುರುಷಾರ್ಥಮಂ ಕೆ 4 
ವಿರೀಜನಿದಾತನಂಭವಿಸುವಾತಂಗೆಲುವರೀ ಬಳಮಂ 
ಕೀಜೌ್‌ ಪಲವಂದೇವರಿಗೆ ಮೈ 

ದೋಜು ಪೇಳ್ವುದದನುಚಿತಂ ಕಿಸು : 

ದೋಅ* ದೇವರೆನೆನೆವುದಿಲ್ಲಿಗೆ ತಕ್ಕುಪಾಯವನು 


ಎನೆ ಸಂಮಂತ್ರಿಯ ಮಾಲ್ಕವಂತನ 

ವಿನಯಮಂ "ನಯವಂಂ* ಮನದೆಗೊಂ | 
ಡನಂನಯದಿನೆಂದಂ ವಿಭೀಷಣನಾಜಿಭೀಷಣನು 
ದನುಜವಲ್ಲಭ ಕೇಳ್ವುದಿಂತೀ 

ತನಸಂಧಾಮಯ ಸೂಕ್ತಿಗಳನಭಿ 
ಜಿನವಂತಂಗಳನಾವ ಪರಿಯಿಂ ಹಿತಮತಂಗಳನು 


ದೋಷಿಯಾಡುವನಿಚ ಶಗಳನೇಹಿ 
ತೆ ಓಷಿಯಾಡುವನೇದಿಟಂ ಕುಲ 
ದೂಷಣಮನನಂಚಿತಮನು ಭಯಭವಕ್ಕಮಲ್ಲದುದಂ 


1. x(ಖ) 
2. ದು (ಕ) 
3. ದ (ಖ) 
4, x (ಖ) 


N೧೭ 1 


॥(೧೮॥ 


॥೧೯॥ 


॥೨೦॥ 


ಕುಮುದೇಂದು ರಾಮಾಯಣ ವಾ 


ದೋಷದೂಷಿತಪರಾಲಿಪರ್ನಿ 
ರ್ದೊೋಹಷರಾಲಿಸರಾದುರಾತ್ಮರ 
ಭಾಷಿತಮನೆಂದಂ ವಿಭೀಷಣನಂದ ನಯಂದಿಂದ ॥೨೧॥ 


ನೆಜವುದೊಂದಜ್‌ೊಳೆರಡನದಜಂ 

ವೆಜ್‌ ವುದುಚಿತದಿ ನೆಸೆವಮೂಯಿಂ 

ಮಲ್‌ ಯದವಜ್‌ಿಂ ನಾಲ ನಜ್‌ವುದಂ ತೊಜ್‌ವುದೆ ದಾಜಿಂ 

ಮಜಾ ವುದೇಳೆಂಟಂಪ್ರತಾಪದಿ 

ನೆಜ್‌ಯನೊಂಬತಂ ಹತ್ತಪಾತಪ್ಪದು | 
ಕಣಮಜಯಂನಾಗಿಸದೆ ಚರಿತಕೆ ನಡೆವುದಧಿನಾಥಾ 1೨೨೫ 


ಹಿತದೊಳವಹಿತನಾಗಿ ಬಿಡಂದು 

ರ್ಮತಿಮತಮನಸದಾಗ್ರಹಮಂನುಳಿ 

ದಿತಿಸುತಾನ್ಹಯಕೆ ದೆ ಮಾಡಾನಂದಪುಳಕವನು 

ನುತನಿಮಿತ್ತಜ್ಜರದೆಸೆಯಿನೆನ 

ಗತಿವಿದಿತಮೀವಾರ್ತೆ ರಾಮಾ 

ಚ್ಯುತರ ದೆಸೆಯಿನಮ್ಮ: ಲಂಕಾಪುರಕೆ ಕೇಡಂದು 12೩ 


ಜಾನಕಿಯನೊಪ್ಪಿಸು"ವಬದದೆ ಸಂ 

ಧಾನಂ ನಯದಿಂದೆ. ಮಾಡಿ ಮ 

ಹೀನಂತರ ರಾಮಾಚ್ಯುತರ ಮಿತ್ರಮನೆ ಕೊಂಡಾಡಿ 

ದಾನವೇಶ್ವರ ನಿನ್ನ ಯಶಮ 

ನೂನಮಾಗಿರೆ ಮಾಡು ನಮಗೆ ಮ 

ಹಾನಿವಿಂತ್ರಿವಿಶಾರದರ ನಂಡಿವಿತತಮೇಗಿಪುದೆ ॥೨೪॥ 


ಪರವಧೂಲಂಪಟತೆಯಿಂ ಕುಲ 

ಪರಿಭವಂ ವಿದ್ಯಾವಿನಾಶಂ 

ನರಕಗತಿಯಪಕೀರ್ತಿವೈಭವ ಹಾನಿ ದುರ್ಮರಣಂ 

ಸಿರಿಯ ಕೇಡತಿ ಪಾತಕಂ ದಂ 

ರ್ಧರದುರಿತಮಕ್ಕುಂ ವಿಚಾರಿಸಿ 

ಪರವಂಜಿನಮನದೊಳಗೆ ಬೇಡೆಂದಂದಂ ಹಿತವೆಂ `ನಮಗೆ ॥೨೫॥ 


1, ದಿ (ಖ) 


೩೯೮ ಕುಮುಜೇಂದು ರಾಮಾಯಾಣ 


ಅತಿಬಳರು ಪ್ರತಿವಾಸುದೇವರು 

ಮೃತಿಯನೈದಿದರೆಲ್ಲರುಂ ಮಂಂ 

ಶತದಳಾಕ್ಷನ ಕೈಯೊಳಸದಾಗ್ರಹದಿನೆಂದಜ್‌ದು 
ಕ್ಲಿತಿಸುತೆಯನವರ್ಗೀಯದಿಪ್ಪುದು 

ಹಿತಮೆ ಹಿತಮಲ್ಲದಂ ನಿಜಾನ್ವಯ 

ತತಿವಿನಾಶಕರಂ ದಶಾನನ ಬಿಡು ದುರಾಗ್ರಹಮಂ ॥೨೬॥ 


ಪುರಜನಂ ಪರಿಜನಮು ಮಂತಃ 

ಪುರಜನಂ ಗುರಂಜನಮುಮಿಪ್ಪರು 

ಪರಮಬಂಧುಗಳಾಪ್ತ ಸಚಿವರ್ಸುತಸಹೋದರರು 

ನೆರೆದು ಲಂಕಾನಗರಿಯೊಳು ಸಂ 

ಸ್ಥಿರದಿನಿರವೇಳ್ಕುಂ ಬುದುಳೃಡೆ 

ಭರದಿನೊಪ್ಪಿಸು ಸೀತೆಯಂ ಕುಡದಿರ್ದಡಿರಲುಂಟಿ ॥೨೭8 


ಎಂದೊಡಂದಗಿಯಾನಂಡಡಿಗೆ ಮುಳಿ 

ಸಿಂದ ಕಿಡಿಕಿಡಿಯೋಗಿ ನಂಡಿದಂ 

ತಂದೆ ನಿಂತೆಂದಮರ ದಾನವವಕಾನವರೊಳಾವಂ 

ಬೆಂದು ಹಳಚುವರಸುರ ಪತಿಯೊ 

ಳ್ಸಂದಡಿಗಧಿಪರೆಲ್ಲಂ ತಜ್‌ 

ಸಂದುಗೊಲ್ಲಂಗೊಂಡಡಂ ವಾಜ*ದಂತೆನಾಡಿವಪರಿ ॥೨೮॥ 


ಜಳ!ನಿಧಿ ಪರಿವೃತ ತ್ರಿಕೂಟಾ 

ಚಳದ ಮೇಗಣ ಲಂಕೆ ಭೂಚರ 

ಬಳಕೆ ಸಾಧ್ಯಮೆ ಚೆಂದ್ರಹಾಸಕ್ಕಾವನಿದಿರಾಂಪಂ 

ಬಳವಿರೋಧಿಗೆ ಸಂಗತದೊಳಾ 

ಕುಳವನೊದವೆರ್ದಸುರ ಸೇನೆಗೆ 

ಬಲಿಮುಖರ್ಗಿಂದ ಪರೆ ನಂಡಿವುದಂ ನಿಮಗಿದನಂಗಂಣವೆಂ ॥೨೯॥ 


ಎನೆ ವಿಭೀಷಣನೆಂದನಿಂದ ಗಿ 
ನಿನಗೆ ತಕ್ಕುದನೆಂದೆಯಲ್ಲೀ 
ವನಧಿಯಂಬರಚರರ್ಗಸಾದ್ಯವೆಂ ಲಂಕೆಯಂ ಮಖ್‌ನಿ್‌ದು 


1, ಧಿಯಪರೀತ (ಖ) 2,೪ (ಖ) 


' ಕುಮುದೇಂದು ರಾಮಾಯಣ ೩೯೯ 


ಹನಂಮನೊರ್ವನೆ ಸುಡನೆ ರಾಮಂ 
ಗನುವರಕ್ಕಸುರೇಂದ್ರನಾರ್ಪಡೆ 
ಜನಕಸುತೆಯಂ ಕಪಟವೇಷದಿಪಿಡಿದು ತರಲೇಕೆ ॥೩೦॥ 


ತಾರಗಿರಿಸಿರ್ದಾಚಳಕ್ಕೇ 

ನೂರೆಣಿಯೆ ಯೀ ಚಂದ್ರಹಾಸಂ 

ವೀರಭೀಕರ ಸೂರ್ಯಹಾಸಕ್ಕೆಣೆಯೆ ವಂರರಿಪುಗೆ 

ಪೌರುಷದ ರಾವಣನಿದಿರೆ ಸಂ 

ಹಾರಿಪುದೆ ಚಕ್ರರಂ ಮುಕುಂದನ 

ನಾರಳವೊ ರಾಮಾಚ್ಯುತರ ವಿಕ್ರಮದ ವಿಖ್ಯಾತಂ HAO 


ವನನಿಧಿಯನುತ್ತರಿಸಿದನಂ 

ವಿನುತ ವಿದ್ಯಾಪರಿಧಿಯಂ ತೊ 

ಟನೆ ಮುಜ್‌ಯದನ್ನೆಂ ಬಲಾಚ್ಯುತರಪರಿಮಿತಸೇನೆ 

ವನಜನಾಭನ ನುರ್ಗಸಾಧ್ಯಂ 

ನಿನದವಸುಧರ ಕರ್ಣಮಂ ಭೋಂ 

ಕನೆ ಪ್ರಗದ ಮುನ್ನೊಪ್ಪಿಸುವುದೆ ನಯಂ ಜನಕಸಂತೆಯ ॥೩.೨॥ 


ಎನೆ ದಶಾಸ್ಯಂ ಕೋಪದಿಂದಂ 

ಘನನಿನದಮಂ ಕೇಳ್ದ ಕೇಸರಿ 

ಕನಲ್ವ ತೆಜದಿಂ ಕನಲ್ಲು ತಮ್ಮಂಗೆಂದನಿಂತೆಂದು 

ಮನುಜರಂ ದೇಸಿಗರನೆನ್ನೊಡ 

ನನಂವರಕ್ಕೆಣೆವಕಾಡಿ ನುಡಿದೀ ತ 

ಯನುಚಿತಕ್ಕಾಂ ಮುಳಿದೆನಾದಡೆ ಗೋತ್ರವಧೆಯಲ್ತೆ ॥2.೩.॥ 


ಹರಿಕೃಶಾನು ಕೃತಾಂತನೈರುತಿ 

ವರಂಣವಾಯು ಕಂಬೇರ ಹರದಿ 

ಗ್ವರರಿನೇಂ ಬಲ್ಲಾಳೆ ರಾಘವನೆನೆ ದಶಗ್ರೀವಂ 

ಹರಿಕೃಶಾನುಕೃತಾಂತ ನೆ ರತಿ 

ವರುಣವಾಯು ಕುಬೇರ ಹರದಿ 

ಗ್ವರರಿನತಿಬಲ್ಲಾಳುಭಟನೆಂದಂ ವಿಭೀಷಣನು ॥೪॥ 


೪೦೧.  ಕೊಮುದೇಂದ ರಾಮಾಯಣ 


ಎನೆ ವಃಳಿದಂ ನಿಜ ಚಂದ್ರಹಾಸದಿ 

ನನಂಜನಂ ಪೊಡೆಯಲೈ ತಿಳಿ ಭೋಂ 

ಕೆನೆ ಗದಾದಂಡಮನೆ ಕೊಂಡು ವಿಭೀಷಣಂ ನಿಲಲು 

ದನುಜರೆಲ್ಲಂ ಪಿಡಿದು ವಕಾಣಿಸಿ 

ಮುಣಿಸ ಮಳ್ಳಿ ಸಿದರ್ದಿಟಂ ಸ 

ಜ್ಹನರೊಡಂ ಬಡುವರೆ ಸಹೋದರರನುಚಿತಕೆ ವಧೆಗೆ EE 


ಇವನ ನೀಗಳೆ ಪೊ!ಣ!ಮಡಿಸಿ ದಾ 

ನವ ಮಹಾಕುಲಕಾಂ ದೀತನ 

ನವನೀಚರ ರೆಲ್ಲದ ಗೊಡವೆಯಂ ಹಿತಶತ್ರುಬಲುಪಿಂದ 

ಬವರದೊಳಗಿ ಬಂದು ಹತಕಂ 

ವಿವಿಧ ಭೀತಿಯನಂಸಿರದಂತೆನೆ 

ಭುವನನುತನಲ್ಲಿಂ ತಳರ್ದುಂ ಕವಿವಿಭೀಷಣನು NAL 


ಅತುಳಬಲಿ ಸಾಂಹಾರ ಕಲ್ಬಂ 

ವಿತತ ಚಪಳಾವೇಗನುರ್ವೀ 

ಸ್ತುತನಶನಿವೇಗಂ ಮಹಾನುತ ವಿದ್ಯುತನುವೆಂಬ 

ಹಿತದುವೂತಿಗಳಿನಾಲ ರುಂ ಬೆರ 

ಸತಿಮಂದದೆ ತಳರ್ದಂ ವಿಭೀಷಣ 

ದಿತಿತತೂಜೂ ಮೂವತಕ್ಷೋಹಿಣಿ ಬಲಂಬೆರಸು IA 


ದಾವಶಿಖಿಯಿಂಂದಳಂರಲಿರ್ದ ಮ 

ಹಾವನಧಿನಿಭಯೂಢಂನಾದಂ 

ದೈವಯೋಗದಿನಗಲ್ಲು ಪೋಪಂತಿರೆ ವಿಭೀಷಣನು 

ದೇವಬಲಕೇಶವರ ನಿಶಿತಾ 

ಸ್ವಾವಳಿಗಳಿಂ ಕಿಡುವ ಲಂಕೆಯ 

ನಾವರಣ್ಯಗಣ್ಯಪುಣ್ಕಂ ಪೋಪುದನುಚಿತಮೇ ॥೩೮॥ 


ದ್ವಿರದರಿಪುಪೀಠಂ ಮಿಗಿಲುದಶ 
ಶಿರನೊಳೆಲ್ಲಾ ವಿಭವಮಂಂ ಸಲೆ 
ಸರಿ ವಿಚಾರಿಸಿ ಮಿಗಿಲು ತನಗೆಂದೆಂದು ನೋಡಿದನೆ 


1. ಡ (ಖ) 


ಕುಮುದೇಂದು ರಾಮಾಯಣ ೪೦೧ 


ದುಠಭಿಯೋಗಂ ಪೊರ್ದದಸಹೋ 
ದರನುವಂಂ ಬಿಟ್ಟಂ ವಿಭೀಷಣ 
ನರವರಿಸುವರೆ ಹೇಯಮಂಂ ಬಿಡುವಲ್ಲಿ ಸಜ್ಜನರು ॥೩೯॥ 


ಅಂತು ಪೊಜಮಟ್ಟಸುರ*ಪುರ:ಮನ 

ನಂತವಾಹಿನಿವೆರಸು ರಘುಕುಲ 

ಕಾಂತನೆಂ ಕಾಣಲು ಸುವೇಳಾಪುರವರಕೆ ಬಂದಂ 

ಮುಂದೆ ಕಳುಪಿದನೋರ್ವನಂ ವಿ 

ಕ್ರಾಂತನಿಧಿ ಬಳಭದ್ರನಲ್ಲಿಗೆ 

ಸಂತಸದಿನಾಗಳೆ ನಿಜಾಗಮನಮನೆ ಸೂಚಿಸಲು We 


ಸಕಳ ಖೇಚರ ಭೂಚರಾಧಿಪ 

ಮಕುಟ ಮಣಿಚರಣಂಗೆ ದೌವಾ 

ರಿಕ ನಿವೇದಿತ ನಿಜಸಮಾಗಮನಂಮುದದೆ ಪೊಕು ತ 
ವಿಕಸಿತಾಬ್ಬಮುಖಂಕರಾಂಬಂಜ 

ಮಕುಟಘಟಿತಲಲಾಟಪಟ್ಟ ನ 

ಚಕಿತವಚನಂ ಬಿನ್ನವಿಸಿದಂ ವಿನಯ ವಿನಮಿತನು YON 


ಉಚಿತಮಂ ವರಾಡನಂಚಿತಮನಂಳಿ 

ಸುಚರಿತಕೆ ಪಕ್ಕಾಗು ಬಿಬ್ಬಿ )ೀ 

ಕುಚರಿತ ಮನೆಂದೆನೆ ವಿಭೀಷಣನಸಂರರಮಣಂಗೆ 

ಪ್ರಚುರ ಕೋಪಾಟೋಪನನುಜನ 

ನಚಕಿತಂ ಪೊಳವಂಡಿಸಿದಡೆ ನಿ 

ಮ್ಮ ಚರಣವಜ್ರಪಂಜರಮಂ ಶರಣ್ಣುಗಲೆಂದು ಬಂದಪನು ॥೪೨॥ 


ಎನಲೊಡಂ ಜಾಂಬೂನದಂ 

ಕೇಳ್ದನು ನಯದಿನಿಂತೆಂದನಿನಕುಲ 

ವನಜದಿನಕರರಾಘವಂಗವಧಾರು ದೇವೆನುತಾ 

ದನುಜಪತಿಗೆ ವಿಭೀಷಣಂ ನ 

ಚ್ಚಿನ ಸಹೋದರನಾತನಿಲ್ಲಿಗೆ 

ಜನಿತಹರುಷಂ ಬಂದಪನೊ ಕಪಟದೊಳೆ ಬಂದಪನೊ ॥೪೩॥ 


1. x (5) 
4 


ಶ್ರೀ ವೀತರಾಗಾಯ ನಮಃ 


ರಾಗ : ಗಜ್ಜರಿ ಅಡ್ಡತಾಳ x 
ಪಲ್ಲವ : 

ಸೇತುವೆಕಟ್ಟೆ ದಿವಾಕರಕುಲ'ಜಂ' *ತಾ* ಮುತ್ತಿದನು 

ದೈತೇಯನ ದಂರ್ಗವನಂ 


ಶ್ರೀ ರಘಂಪತಿ ಶರಣಾಗತ ನೃಪತಿನ 

ಮೇರು ವಿಜಯರಥ ಸಿಂಹೋದಲ 

ಕ್ಸಿ ನರವುಣಾಹೆವಮಲ್ಲಾರಿಂದವು ಸೌಂದರ ಸೋವಂರಥ 
ದಾರುಣರೌದ್ರಪ್ರಿಯದತ್ತಮು 

ರಾರಿ ಮಹಾಬಳ ಮುಖ್ಯರಿಳೇಶಾ 


ದ್ವೀರಾಖ್ಯ ಚರರೊಡನೆಗೂಡಲು ವಂಜಂದಿವಸಂ ಪರವಾದಿ 
ಕಂಧರ ಕಂಳಿಶ nol - 


ಗಗನಚರಭೂಚರಪತಿ ಮಕುಟಮಣಿ 

ಗಣ ಮಂರೀಚಿವಿಚಿತ್ರಿತವರಾದೋ 

ಲಗಶಾಲೆಯೊಳು ಸುರಾಧಿಪ ಲೀಲೆಯೊಳಿರೆ ರಘುಪತಿ ಮುದದಿಂ 

ಮುಗಿದ ಕರಾಂಬುಜಮಂ ವಿನಯಕಾನತ 

ನಗಣಿತ ವಂಹಿಮಂಗೆಂದಂ ನಿನ್ನ 

ಲ್ಲಿ ಗಭೀರತೆಗಿದಂ ಲೆವ ಜಳಧಿಯನವನಿ ಶಾರ್ಕಟಿದರೈದಧಿನಾಥ ॥೨1 


ಧರಣೀಶರ್ಧರಣೀವರಾರ್ಗದೆ ಖೇ 

ಚರರಂಬರವಕಾರ್ಗದೆ ನಡೆವುದಕೆ 

ಶರಧಿವಿನಾಯತಯಿತಂದಂ ನಳಂ ರಿಪುಕುಳವಿಳೆಯಕಾನಳನು 
ಧರಣೀಧರಕೋಟಿಗಳಂ ವಿದ್ಯಾ 

ಧರರಿಂತರಿಸಿ ಸಮರ ರಸಿಕಂ ಕಟ್ಟೆ 

ದನಂಬಂಧಿಯಂ ಲಂಕಾ"ಪುರ ಗೋಪುರ* ಪರಿಯಂತಂ Wal 


ಜಾತಂ (ಖಗ) 2. x(ಖಗ) 3.ರೆಂ (ಕ) 4, ಪುರಿಯ.) 


ಕುಮುದೇಂದು ರಾಮಾಯಣ ೪೦೫ 


ಮೊದಲೊಳು ಸಂಶೋಭಮನಂದಧೀಶ ರ 

ನೊದವಿಸೆ ಮೂಣ್ಣಂ ತನ್ನಿಂ ತಾ ಕೋ 

ಪದೆದೇವರ್ವಡವಾನಳ ಸೆರಲಂತುಡೆ ಬಳಿಕರಿದೆಂದು 
ಉದಧಿಯನರ್ಫ್ಯಮಣಿಪ್ರಕರಮನತಿ 

ಮಂದದಿಂ ತಂದೋಲಗಿಸಲು ಬಂದಪ 

ನದಿರದರಾತಿನ ಕುಲಚೂಡಾಮಣಿ ದೇವ ನಿಮ್ಮ ಪರಾಕ್ರಮವತಿಗೆ ॥೪॥ 


ಧರಣೀಧರ ಗಗನೇಚರತತಿ ಭೂ 
ವರಕೋಟಿಗಳಂ ತಮತಮಗೆಲ್ಲಂ 
ಭರದಿಂ ಕಿಳ್ತಶ್ರಮದಿಂ ತರುತಿರೆ ಬರುತಿರ್ಪದ್ರಿಗಳು 
ಧುರದೊಳು ನಿನಗಿದಿರಾಂತೊಡೆ ತಿಸರ 
ಜ್ಹುರಮಂ ಪುಗುವದರಾರ್ಜಿಂಗೀ 
ಕರದ ಪರಿಯಂ ನೆನೆಯಿಸುತಿರ್ದವುಂತುನಾಕರಮಂ ತರದಿಂದನಿತಂಂ 
ಪುಗಂತ ॥೫॥ 


ಸುರಶೈಲದ ಹಿಮವಾತದ ಎದ್ಕಾ 

ಧರಕುಧರದ ಕಿ ಬಳಾಸದರುಳೆ ಶಿ 

ಖರರೀಗಳನಿಷದದ ನಿಳದ ವಕ್ಷೂರಂಗಳ ಪರಿಸರದಾ 

ಪರಿಶೋಭಿಸುತಿರ್ದ ಕ್ಷಂಲ್ಲಕ ಭೂ 

ಧರಕೋಟಿಗಳೆಂ ಖಚರರ್‌ ನೀಡಲು 

ಭರದಿಂ ನಳನಶ್ರಮದಿಂ ತಳೆದು ತಳೆದು ಜಳನಿಧಿಯಂ ಕಟು ತ್ತಿರಲು 0೬॥ 


ತನ?ಗಂಬರ ಚರಿ ಭೂಚರ ವಿರರತ 

ರನಗಕೋಟಿಗಳಂ ನೀಡಲು ಜನನಂ 

ತನಳನಾಶ್ರವಂದಿಂ ತಳೆಯಲು ನಿಜಭುಜ ಪರಿಪರಿಘದಲು 

ಅನಂಪಮ ಗಿರಿ ಕಪೋಧರಗತ ವಾ 

ಹಿನಿಗಳನಳ ಸೇನಾಪತಿ ಪವನಮ 

ನನುಕರಿಸಿರ್ದು ನಿಜಾತತರುಚಿಗಿರ್ಥುರಧಾರಾಪೂರದ ಮಸಕದಲಿ ॥೭॥ 


1, p< (ಖ) 
9. * ತನ 


೪0೬ 


ಕುಮುದೇಂದು ರಾಮಾಯಣ 


ಜಲಧಿಯ ಶಿವಿಂಯತಿವೀಂಗಿಳ ದ 3ತಿಮಿಂ 
ಗಿಳಗಿಳದ ಕುಳಿರದ ಕುಂಭೀರದ 
ಸಲಿಲವ್ಕಾಳದ ಕಮಠದ ಮಂಡೂಕದ ಜಲದಂತಿಗಳಾ 
ಜಲಕಂಕ್ಕುರದಂಬು ಮನಂಷ್ಕರ ಸಂ 
ಕಂಳಕೋಳಾಹುಳ ಸಂಕ್ಷೋಭದೊಳಾ 
ನಳನಲ್ಲದೆ ಸೇರಿಸಿ ಕಟ್ಟುವರಾರಹಿತಜಲದೆ ಕಲಸೋದ್ಯವೊ ದೇವಾ  ॥೮॥ 


ಕೆಲಿವುಕಚಧರಮಂ ನುಂಗುವವಲ್ಲಿಂ 

ಕೆಲವು ತಳರ್ಚವ ವಿರಲೀಯವು ಕೆಲ 

ಕೆಲ ಕೊಯ್ದವು ಮತ್ತೊಂದೆಸೆಗಾಗಳೆ ಲೀಲಾವಕಾತ್ರದಲಿ 
ಕೆಲವೆತ್ತುವ ಕೆಲವೊತ್ತುವವೆತ್ತಂ 


ಕೆಲವಿಕ್ಕಿದವಂ ನಿಲಲೀಯವುವಾ 
ರ್ಕಲಸದೆ ಕಟ್ಟಿದ ನಳನಲ್ಲದೆ ಭುಜಬಳಯಣತರೆನ್ನೊಳರೇ ಭಂವನದಲಿ ॥೯॥ 


ಸುರಪತಿ ಮುಂಪಕ್ಷಚ್ಛೆ ಸೀದನಮಂ 

ವಿರಚಿಸೆ ಬಿಜತೋಡಿ ಪಯೋನಿಧಿಯಂ 

ಭರದಿಂ ಪುಗುವಕುಳಾಚಳಸಂಕುಳಮೆನೆ ಗಿರಿಕೋಟಿಗಳು 

ಥರಥರದಿಂತರೆ ಭಂಜಬಳದಿಂ ವಾ 

ನರಚಿಹ್ನಂ ಜಳನಿಧಿಯಂ ಪೊಕ್ಕವು 

ಸುರನಿಧಿ ಪರಪತಿಯಂತಂಸಮೆಂದು ಸೇತು ವಿರೋಧಿದನಂಜಬಳಕೇತು ॥೧೦॥ 


ಅದಂ ವೇಳಾವನದಿಂದಂ ಪೊಳಮ 
ಟ್ಚಿದಿರೆದೆ ರಾವಣನೆಂಬಾ*ವಿಷಮಂಕ 
ಪದಪಿಂ ಕೊಳಲೆಂದಲ್ಲಿಗೆ ನೀಳ್ದಂತೆಂದೆನೆ ಭೀಕರದೆ 
ಉದಧಿಯೊಳಾ ಲಂಕೆವರಂ ಸಲೆ ನೀ 
ಳು ದು ರಿಪುವೀರರಸಾರ್ಣವ ಸೇತುರ 
ವದಸವಃದ ಭುಜಪರಿಘನಳಂ ವಿರಚಿಸಿದಂದು ಸೇತುದನಂಜ ಕುಳ 
ನಿಳಯ ಕೇತು ॥೧೧॥ 


1; ಕುಳಿರದ 
2. x (ಕ) 
3, ಮಿಸ (ಕ) 


ಕುಮುದೇಂದು ರಾಮಾಯಣ ೪೦೭ 


ಎಂದಾಗಳು ಬಿನ ಓವಿಸಿದ ದೂತಂ 

ಗಿಂದೀವರ ನಯನಂ ಸಂತಸದಿಂ 

ಮಂದಸ್ಮಿತವದನಂ ಪರಿತೋಷಮನೀಯೆ ರಘುಪ ವರಂ 

ಅಂದಲ್ಲಿಂ ತಳರ್ದಂ ಏದ್ಯಾಧರ 

ವೃಂದದ ಭೂಪಾಳಕ ಜಾಳ ದಬಳ 

ದಿಂದಂಬರವುಂ ಧರೆಯುಂ ತೆಕ್ಕನೆ ತೀವಿ ಪಯೋರಾಸಿಯಂ ತೀರಕ್ಕೆ ॥7೨॥ 


ಬಳವಜ್ಜಳಕುಂಭಿಯ ಕುಂಭೀರವ 

ಕುಳ ಕಾಳಾಹಳದಿಂದುಣ್ಮುವ ಘುಳು 

ಘಂಳು ರಾವದೆ ಸುಳಿವ ನಳನೊಗೆವುತ್ತಂಗತರಂಹತಿಯಾ 

ಬಳಸಿದ ಬಂಭಾನಿರ್ಫೋಷದಿನ 

ಗ್ಗಳಿಸಿದ ಪೆ ್ರೀನವಿತಾನದಿನೊಪ್ಪುವ 

ಜಳನಿಧಿಯಂ ಕಂಡಂ ರಘುವೀರಂ ರಿಪುಕುಳಜಳನಿಧಿ ಮಂದರ ಶೆ ಳಾ 1೧೩ 


ಅತಿ ನಿರ್ಮಳ ನಿಜಕೀರ್ತಿಯಂಮಂ ವಿ 
*ಶ್ರುತಮುಮಂ ಮಸ್ತಕದೆ ಸರಿತ ಸ 
ತಿತಳೆದವೊಲಿರ್ದದು ಶಂಕದವಿದ್ರುಮಲತತಾವಿತತಿ 
ನುತನೀರಾಂಜನಮಂ ಶೇಷಾಕ್ಷತೆ 
ತತಿಯಂ ನೆನೆಯಿಸಿದುದು ಮಾಣಿಕ್ಕ 
ದ್ಯತಿಯಂ ಮುಕ್ತಾಫಳಕುಳ ರಂಚಿಯಂ ರಘುರಾಮಂಗಂಬುಧಿ 
ದರ್ಶನದೆ ॥೧೪॥ 


ನೆಲೆಗೆಟ್ಟ ೦ ನೆಲನಂ ಬಲವಂದುಂ 
ಸಲೆ ಮೈಯಿಕಿ ಜಯುಮಾತುಂ ವೇಳೆಯ 
ನಲಸದೆ ಭಂಗಂಗಳ್ಳೆ ಡೆಯಾಗಿಯು ಮತ್ತಂ ಸುಳಿಸುಳಿದು 
ತಳೆದುಂ ಜಡತೆಯುಮಂ ಬಂಧನಮಂ 
ಬಳಭದೃನೊಳಿದಿರಾಂಪಸುರೇಂದ ಶನ 
ಬಲಮಂ ನೆನೆಯಿಸುತಿರ್ದುದು ಜಳನಿಧಿ ನೋಡುವ ಖೇಚರ ಭೂಚರ 
ಜನಕೆ ॥೧೫॥ 


1. ಸ್ಕಿ (ಖ) 


೪೦೮ 


ಕುಮುದೇಂದು ರಾಮಾಯಣ 


ರಾಜೀವಪ್ರಮುಖಸಂತರ್ವೆರಸ್ಕುವಿ 
ರಾಜಿತನರ್ಫ್ಯಮಣಿಗಳಂ ಕೋಡುಪ 

ರಾಜಿತನಾದಂ ಬಳಿಕಂ ಕಾಣ್ಣುದನಂಚಿತಂ ತನಗೆಂದು 
ರಾಜೀವಾಕ್ಷತ ಬಳಭದ್ರನ ಪದ 

ರಾಜಿತಮನ್ನೋಲಗಿಸಲು ಬಂದ ಪ 
ಸೌಜನ್ಯಕರತ್ನಾಕರಪತಿ ಭವ ನಾಮದ ವಾಹಿನಿತತಿ ಸಹಿತಾ 


ಬಡವಾನಳ ಬಾಣದ ಮೊನೆಯೊಳು ಮಿಡು 

ವಿಡುವಿಂಡಂಕದ ಮಂನ್ನಂ ರಾಮನ ಕೇ 

ಸಡಿಯಂ ಪೂಜಿಸಿದಂ ವರಂಣಂ ನಿಜಮಕುಟ ಮಣಿಗಳಿಂದ 
ಬಡವೆಯ ವಕಾಳ್ಪುದಂ ವಂಂದಜ್‌ತ | 
ರ್ಕಡುಗಲಿರಘುಜಂ ಕೋಪಾನಳನಿಂ 

ಸಂಡೆ ಜೀವನಮುಂಟೇ ಬಳಿಕಂ ತನಗೆಂದರ್‌ ಭೂಚರಖೇಚರರೈದೆ 


ಅಂಬಂಜವನಮಲರ್ದಂತಿರೆ ನಭವಂಂ 

ಚುಂಬಿಸೆ ಜಿಳುಗೊಡೆ ನೀಲಾಂಬರ ವೇ 

ತ್ರಾಂಬರ ರೇಜಅ್‌ದ ರಥಮತಿರಥಭೂಪಾಳರ್ಬಳಸಿ ಬರೆ 
ಜಾಂಬೂನದಮಯ ಚಮರೀರುಹವಂಂ 

ಬಿಂಬಾಧರೆಯರು ನಲಿನಲಿ ದಿಕ್ಕಲ 

ಛಾಂಬವೆನಿಪ ವೆ ಭವವೆಸೆವುತ್ತಿರ ನಡೆದರ್‌ ಸೇತಂವಿಮಲತಿಬಳರಂ 


ಮಣಿಭೂಷಣರುಚಿ ಚಿತ್ರಿಸಿ ದೆಸೆಯಂ 
ಗಣನಾತೀತ ಪದಾತಿ ಚತುರ ವಾ 

ರಣ ರಥಕೋಟಿಗಳಿತ್ತಂ ಬಳಸೆರೆ ನಡೆಯಲೈನಲ? 
ಪ್ರಣುತಖಚರರೆ ವಿವಕಾನಂ ಗಗನಾಂ 
ಗಣದೆಡೆಯಿಲ್ಕೆನೆ ಬರೆ ರಾಘವ ೮ 


nC 


೧೭8 


1001 


ಕ್ಷ ಣರಂಬಂಧಿಯೆನಿಸಿದುದೋ ಬೇಜಕೊಂದಂಬುಧಿ ಮೇಲೆ ತಂದಪುದೆನಲು 


ಕತ್ತಲೆಯಂ ಹೀಲಿಯ"ರು!ಲ್ಲಿರಿ ಮಾ 
ಡುತ್ತಿರೆ ನಿಶಿತಾಯಂಧವಂಂ ಬಳಗಂ 
ಬಿತ್ತರಿಸಂತ್ತಿರೆ ಧೂಳಿಯನೊದವಿಸೆ ತುಂಗಖುರಪ್ಪಕರಂ 


ದ (ಕ) 


Ie 


eal 


ಕುಮುದೇಂದು ರಾಮಾಯಣ 1153] 


ಮತ್ತೇಭಂಗಳ ಮಂದಧಾರೆ ಕಣು 
ತ್ತೆತ್ತಂ ನೀರಜಮಂ ಮಾಡಿ ರಣೋ 
ದ್ಯುಕ್ತಬಲಾಚ್ಯುತ ಬಲವೆ ತಂದುದು ಹರಣಭರಣಕರುಣಾಕ್ಷಮವೆನಲಂ ॥೨೦॥ 


ಚತಃರಂಗಬಲದ ಪದಪರಿಹತಿಯಂ 
ಕ್ಷಿತಿತಳದಿಂದಿರದೆರ್ದು ದಶಾ 

ಪತಿಗಣ್ಮಲರಂ ಮುಚ್ಚಿ ಸುವೆತ್ತಂ ಗಗನದ ಗಂಗೆಯನು 
ಅತಿಪಂಕಿಳವರಾಗಿರೆ ಮಾಡುತ್ತಂ 
ಶತವುಖದಶತನಯನಪೀ ದಾನಮ 


ನತಿಶಯಮಂ ಮಾಡುತ್ತಂ ನೆಗೆದುದು ಪರ್ಬಿದಕೊಬಿ ಸದ ಧೂಳೀಜಾಳಂ 
॥೨೧॥ 


ಧರಣಿಯದಿರೆ ಕುಲಗಿರಿಕಂಪಿಸೆ ದಿ 

ಕೃರಿಗಳ್‌1ಖೀಳಿಡೆ! ದಿಕ್ಬಾಳರ್‌ ಚಿ 

ಚ್ಹರದಿಂತಳ್ಳುತ್ತಿರೆ ಫಣಿಪತಿ ಭಯದಿಂ ನಡನಡುಗುತಿರೆ 
ಜರಧಿಜಠರ*ಕಠಿಣಕಮಠ ಬೆದಜು 

ತ್ರಿರೆ ಹರಿಹರಸರಸಿಜಭವರಂ ನೆನೆ 


ವರ ರಾಮಾಚ್ಕುತಬಲವೆ ತಂದುದು ಜಗದಂದರಂಿನೆಜ್‌ಯದು ತನಗೆನಲುಕಿ 
॥೨೨॥8 


ಅಂತಂಬಂನಿಧಿಯನುತ್ತರಿಸಿ*ಯಶಃ 

ಕಾಂತರ್ವೇಳಾವನಮಂ ಪಾಯ್ದ 

ತ್ಯಂತಭರದೆ [ಯಾಗಳೆ] ಲಂಕಾಪುರಸರದುಪವನದೊಳಗೆ 

ಸಂತಸದಿಂ ಬೀಡಂ ಸಕಳ ಧರಾ 

ಕಾಂತಂ ಖಚರೇಂದ್ರರ ಪಾಳಯಮ 

ತ್ಯಂತ ಮನೋಹರಮಾಗಿರೆ ಬಿಡಿಸಿದ ರಾಮಾಚ್ಕುತರತಿಶಯದಿಂದಾ ॥$೨೩॥ 


1. ಕೀಳಿದ (ಖ) 
28) 
ತಿ. x (ಖ) 


4, 4 ಯಾಗಳೆ (ಖ) 


೪೦೦ 


ಕುಮುದೇಂದು ರಾಮಾಯಣ 


ಬಳನಾರಾಯಣರರಮನೆಯಂ ನೆ” 

ಬಳಸಿರ್ದವನೀಶ್ಚರರರ ಮನೆಯಂ | 

ಬಳಸಿ ವಿಯಚ್ಚರ ವಲ್ಲಭರರಮನೆಯೆಸೆದವು ತರತರದಿಂ 
ವಿಳಸಿನ್ನವರತ್ನಮಯಂಗಳಿಳಾ 

ತಳ ಶೋಭಾಸರ್ವಷ್ಟ ೦ಗಳು ದಿ 

ಗೃಳೆಯಮಂನೈದೆ ನಿಜಾಂಶುಗಳಿಂ ಚಿತ್ರಿಸುತಂ ಕೌತುಕವೆನೆ ಕೇರಿಗಳು 1೨೪1 


ಗುಡಿದುಮ್ಮಳ ಚಂಪೆಯ ಗೂಡಾರಂ 

ಗಡಣಿಸೆ ತರತರದಿಂಬಿಡೆ ಕೆಲಕೆಲ 

ವೆಡೆಯೊಳು ಚೀನಮಹಾಚೀನದ ದೇವಾಂಗಕತಾವಿಗಳಾ 

ಕಡುಚೆಲುವಿಂ ಗೆಲುತಿರ್ದುದು ತಮ್ಮಯ 

ಗುಡಿಯಿಂದೆತ್ತಿದ ಹಳವಿಗೆಯೆಂದಾ 

ಜಡೆ ಖಚರರ್ಕಳ ಮಣಿಮಯ ತೋರಣ ಘಂಟಾಜಾಳಕದೆ ॥೨೫॥ 


ಇದನಮರಾವತಿ ವಿಭವದಿ ಗೆಲಲಾ 
ಅದು ಧರಣೀಂದ್ರಪುರಂ ಭೋಗದೆ ಪೋ 
ಲದು ಧನದನಪ್ರರಮತಿಶಯದುಪವನದಿಂದಂ ಬಲುಪಿಂದ 
ತ್ರಿದಶಾರಿಯ ಲಂಕಾನಗರದ ಕಂ 
ಡದಟಂ ವಕಾಣ್ಟು ದೆನಲು ರಾಮಾಚ್ಯುತ 
ರೊದವಿದ ಮ ದದಿಂ ಬಿಟ್ಟರ್‌ ಬೀಡಂ ಲಂಕಾಪತಿಗಾತಂಕಮನೀಯೆ ॥೨೬8 


ನಳನೀಳಾಂಗದ ಸುಗ್ರೀವ ಮರು 

ನ್ನಂದನ ಜಾಂಬೂನದ ಜನಕಾತ್ಮಜ 

ಭೀವಕಾನಳಚಂದ್ರೊ €ದರಸುತಗವಯಗವಾಕ್ಷಿ ಸುಷೇಣಾದಿ 
ಬಲಿವಂಖಚಿಹ್ನ್ಮರ ವಸುಮಪತಿನಿಳಯಂ 
ಗಳನುರುವಿದ್ಯಾರಚಿತಂಗಳನಪ್ರತಿಮಂ 

ಗಳನೀಕ್ಷಿಸುತಂ ಬಂದಂ ರಾಮಂ ಕವಿಕುಳಭಾಳಲಲಾಮಂ ॥೨೭॥ 


ಹದಿನೇಳನೆಯ ಸಂಧಿ 


ಫ್ರೀ ಪಂಚಗುರುಭ್ಯೋ ನಮಃ 


ರಾಗ : ಗುಂಡಾಕ್ಷ ಅಡ್ಡ ತಾಳ 
ಎ ತ 
ಪಲ್ಲವ : 


ಸಿರಿರಾಮನ! ಆ ರಾವಣನ! ಚತಂರಂಗಬಲಂಗಳು 
ತಮತಮಗೆ ಮೋಹರಿಸಿಧುರದಲ್ಲಿ ಕಾದಿದರು ಕೌತುಕವೆಂನೆ 


ಶ್ರೀ ರಮಣಂ ದನುಜಾರಿಯ ಪುರಮನ 
ಪಾರವರೂಧಿನಿಸಹಿತಂ ಮುತ್ತಲು 

ವೀರರಸ ಜಳಧಿಯ ಮರ್ಯಾದೆಯನುಳಿಯದೆ ತಂದಪುದೆನಲು 

ಭೇರಿಯ ನಿಸ್ಲಾಳದ ಕಹಳೆಯ ರಣ 

ಭೆ ರವದಡಿಂಡಿಮ ಚಂಡನಿನಾದಂ 

ಧಾರುಣಿಯಂ ಗಗನವ ನಾನಾವಳಯಮನಾವರಿಸಿ ನಡೆದು ಬರಂತಿರೆ 100 


ಮದಗಜಘಟಿಗಳ ಬ ಂಹಿತಮುಂ ತುರ 

ಗದಳಂಗಳ ಹೇಷಿತಮುಂ ರಥಜಾ 

ಳದ ಚೇತ್ಯೃತಮಂಂ ರಥಕೋಟಿಯ ಹೂಂಕ ತಿಯಹಂ ಭೂಚರರಾ 

ಕದನಾನಕ ನಾನಾದಮು ಮೊದ 

ವಿದ ಖೇಚರರೊಳಮುಂ ಲಯಕಾ 

ಲದ ಘನಘನರವಮೆನೆ ಮೂಜಗಮಂ ಬಳಸುತ್ತಿರೆ ಬಳವೆ ತಂದುದು [೨ 


ಕುಲಗಿರಿಗಳ ತೆಟದಿಂ ಗಜಘಟಿಗಳು 
ಜಲಧಿತರಂಗಳುದವೊಲು ತುರಗಂ 

ಗಳು ವಿಳಯಾಂಬುದಕೋಟಗಳೆನೆ ತೇರ್ಗಳು ನೆಲನೆಡೆಯಿಲ್ಲೆನಲು 
ಎಲೆಯಿಕ್ಕಿದ ಬಿಂಜದಡವಿಯೆನೆ ಭಟ 

ಕಂಳವೆ ತಂದುದು ಮಾರಿಯ ಮೂರಿಯ 

ಬಲಮೆನೆ ದಶವದನನನಿಕ್ಕಲು ಬರುತಿರ್ಪ್ಸಂತಕ ಸೇನೆಯಿದೆನೆ Nn 


TS 
1. ರನಾ ರಾವಣನ (ಕ) ನಾರಾಯಣನ (ಖ) 


೪೧೨ 


ಕುಮುದೇಂದು ರಾಮಾಯಣ 


ಅಳವಿಗಳೆದ ಚತಂರಂಗವೆರಸು ಬುಜ 
ಬಳನಿಳಯರ್ದಶಮುಖಬಳವಿಳಯಾ 
ನಳನೊಲಿದೇಣ” ರಥಮನತಿರಥರಶಿ ಭರದಿಂದೆ ೃತಂದು 
ನಳನೀಳರ್ಮೊೋಹರಿಸಿದ ಸುರರಾ 

ವಳಿಗೊಡ್ಡಿದ ಯಮನೊಡ್ಡಣಮುಖಮೆನೆ 


ಬಲಿಮುಖಚಿಹ್ನಂ ಗಗನಾಂಗಣದೊಳು ೧ಿಜಯಂಪತಾಕೆಗಳೆನೆ ರಾಜಿಸೆ 


ಅಂಗದ ಶಶಿರಶ್ಮಿಗಳೇಜ* ತುರಂ 

ಗಂಗಳ*ನವರಿ"ಲದೊಳು ನಿಜ ಚತು 

ರಂಗಂ ಬೆರಸವನೀತಳವೆ ನಿದ ವರಮೋಹರಕೆನಲು 

ತುಂಗ ಭುಜರ್ಮೊೋಹರಿಸಿ ಧರಾಕಾ 

ಶಾಂಗಣದೊಳು ಕುಜಖಹಿನ ಹಳವಿಗೆಗಳು 

ಸಂಗಳಿಸಿರೆ ದಾನವಸತಿಯರ ಸುಂಂ್ಲುಂ ಮಿಳಿರ್ದೆತ್ತಂ ಮಿಳಿಸಂತಿರೆ 


ಹನುಮಂ ಹವಣಿಸಬಾರದ ಕಪಿಕೇ 

ತನವಾಕಹಿನಿ?ಸಹಿತಂ ಪೊಜಮಟ್ಟಂ 

ಕನಕ ವಿವಕಾನಮನೇಜ ಮಹೇಂದ್ರಲೀಲೆಯನೇಳಿಸುತಾ 
ದನಂಜಾಂತಕ ದನುಜತನೂಜಾಂತಕ 

ದನಂಜ ಪ್ರರಾಂತಕನೆನಿಪ ಕಹಳೆಗಳ 

ನಿನದಂ ದಶದಿಶೆಯಂ ಪಸರಿಸುತಿರೆ ಮೋಹರಿಸಿದನಾಹವರಂಗಕೆ 


ಮಣಿ ಭೂಷಣರಂಚಿ ಪಗಲಂ ದಿ ಿಗುಣಿಸೆ 

ಗಣನಾತೀತವರೂಥಧಿನಿ ಸಹಿತಂ 

ರಣತೂರ್ಯಧ್ವನಿ ಗಗನವ ವ್ಯಾಪಿಸೆ ಮುಿದಂತಕನಂತೆ 

ಅಣುವನ ಕೆಲದೊಳು ಮೋಹರಿಸಿದನಾ 

ರೆಣೆ ತನಗಾಹವಕೇಳಿಗೆನಲು ಟೆಂ 

ಟೆಣಿಸುವ ದನಂಜನಗಂಟಲಗಾಣಂ ವೀರವಿರಾಧಿತನೇಖೌದ ರಥವಾ 


ವರುಣಂ ರಾಜೀವ ಪ್ರಮುಖ ಸಂತ 
ರ್ವೆರಸು ಸಮರ ಕೇಳಿಗೆ ಬಂದೊಡ್ಡಿದ 
ನರವರಿಸದೆ ಮಕರಾರೂಢಂ ಮಕರಧ _ಜನತುಳಬಳಂ 


ES 
) (ಕ) 2. ಹನ (ಕ) 


॥೪॥ 


॥೫॥ 


॥೬॥ 


॥೭॥ 


ಕುಮುದೇಂದು ರಾಮಾಯಣ ೪೧೩ 


ಭರದಿಂ ನೂಟುಂ ಮೊನೆಯಾಗಿರೆ ದನು 
ಜರನೋವದೆ ನುಂಗುವ ನಿಷ್ಠುರ ಭೀ 
ಕರಕೇತುಗಳೆನೆ ಗೋವಳಗಟ ಗೆಗಳೆಂ ಪರತರದಿಂದಾಡುತ್ತಿರೆ ॥೮॥ 


ಭದ್ರಗಜಾಶ ರಥಾನಂ ಚೆರಾಳಿಸ 

ವಂಂದ್ರದ ತೆರೆದುಜುಗಲವೊಲು ಬರೆ ರಣ 

ರೌದ್ರಂ ನೂಜಕ್ಷೋಹಿಣಿಸಹಿತಂ ಮೋಹರಿಸಿದನದಟಿಂ 

ಕ್ಲುದ್ರಾಸುರಪನ ಸೈನಿಕ ಸಂಕುಳ 

ವಿದ್ಯಾನಳವಾಗಳೆ ಕಾಳಾನಳ 

ರುದ್ರನ ತೆಜದೆ ಸಮುದ್ರಂ ಕಡುಪಿಂ ವೀರರನಸಮುದ ್ರಿಂ ತಾನೆನೆ ॥೯॥ 


ಉಗ್ರಕಿರಣಕುಲಪತಿಯೊಳ್‌ ತೊಡರ್ವ 

ದಶಗ್ರೀವನಂತಕ ಮುಖಕುಹರ 

ಕೃಗ್ರಾಸನಮಂ ಮೂಡುವೆನೆ:ದು ಸಹಸ್ರ ಕ್ಷೋಹಿಣಿಯಿಂ 

ಉಗ್ರಂ ತಾನೇ ಬಂದನೆನಲು ವೀ 

ರಾಗ್ರಣಿ ರಣಕೇಳಿಗೆ ಪೊಜಮಟ್ಟನು 

ದಗ್ರಂ ಸಂಗ್ರೀವಂ ಬಲಿಮುಖಕೇತನ ಕೋಟಿಗಳೆತ್ತಂ ರಾಜಿಸೆ loon 


ಬಳಸೆ ಸಹಸ್ತ್ರಾಕ್ಷೋಹಿೀಣಿ ತನ್ನಂ 

ತೊಳತೊಳಗಿ ಬೆಳಗೆ ವಂಣಿಮಕುಟಪ್ಪಭೆ 

ಯಳವಿಗಳಿದ ಖಚರೇಂದ್ರನ ಸಹಿತಂ ಗರುಡಧ ಜವೆಸೆಯೆ 

ಕಲಹಕ್ಷೋಣಿಗೆ ನಡೆತಂದಂ ರಿಪು 

ಕಂಳಕಾಳಾನಳವೆನಿಪ ಪ್ರಭಾಮಂ 

ಡಲನಾಖಂಡಲವಿಭವಂ ರಘುರಾಮನ ನಚ್ಚಿಸ ಮೇಘಾಸ್ತ್ರದೆನಲಂ ॥೧೧॥ 


ನಯನಿಪುಣಂ ಬಲಿವುಖರಧ ಜಸಂ 
ಚಯೆಂಮಂಬರಮಂ ಚುಂಬಿಸಂತಿರೆ ನಿ 
ರ್ಭರನಗಣಿತ ಚತುರಂಗಬಲಂವೆರಸೆ ತಂದೋಡಿದನು 
ಲಯಕಾಲಾಂತಕನಸುರರ್ಗೆನೆ ವಿ 

ಸ್ಮಯ ಕರಪೌರುಷನಿಷ್ಯತ ರಿಪುಜಯ | 
ಜಯಲಕ್ಷ್ಮೀಪರಿಣಯನೋತ್ಸವ ವೆಸೆದಂಜಾಂಬವನಾಹವಕೇಳಗಿ ॥೧೨॥ 


೪೧೬ 


ಕುಮುದೇಂದು ರಾಮಾಯಣ 


ದನುಜಾಧಿಪ ಬಿಸಸೆನ್ನಂ ಫಲವಂ 
ಮನೆಯೊಳ್ಳಳ ಪ್ರತ್ತಿರ್ಪವನಲ್ಲಾ 
ನೆನುತೆರ್ದಂ ದೇವಾಂತಕನಂತಕನಂತಾಗಳೆ ಎಂಗೆ ಮಸಗಿದನೇನೊ ॥೨೧॥ 


ನರರಿಂ ನರರಂ ರಥವಂಂ 

ಕರಿಯಿಂಂ ಕರಿಯಂ ಹಜಂದಿಂ ಹಯಮಂ 

ಧುರದೊಳ್ಳು _ಜಬಲದಿಂದಂ ತವಿಸದೆ ನಶಿತಾಸ್ತಾವಳಿಯಿಂ 
ಧರೆಯೊಳಗಾರಂಂ ತವಿಸದೆ ದನಂಜೇ 

ಶ್ವರ ಬೆಸಸೆನ್ನಂ ರಾಘವಲಕ್ಷ್ಮೀ 


ಧರರಶಿರಾಂಬುಜಮಂ ರೀಲಾಂಬುಜಮಂ ತಪ | ೦ತಿರೆ ಪಿಡಿತಪ್ಪೆಂ ॥೨೨॥ 


ಎನೆ ಮನುಜಾಂತಕನಿಂತೆಂದರೆ ಕುಂ 

ಭಿನಿ ಕುಂಭಿಗಳೆಮ್ಮಳವಂ ನುಡಿವವೆ 

ವನಚರರೊಳ್‌ ನುಡಿಯೆವು ಸುಗ್ರೀವನ ನಾಜಿಯೊಳಶ್ರಮದಿಂ 

ಅನಿಮಿಷ ಕಾಂತೆಯರೊಯ್ಯ ಂತಿರೆ ತೊ | 

ಟ್ಲನೆ ಮಾಳ್ಸೆವು ಮಾಡದೆ ಸೆಡೆದೊಡೆ ನಿ 

ನ್ನನುಜ 3ನುಜರೆಂಬೆಸಸಿವ್ಮದಾನವವಲ್ಲಭ ಭಯಂದುರ್ಲ೯ಭಾ ॥೨೩॥ 


ಕುಣಿವುತ್ತಿರೆ ಭೂತ ಪಿಶಾಚಂಗಳು 

ತಣಿಯುತ್ತಿರೆ ಚಂಡಿಕೆ ಜೋಗಿಣಿಯರು 

ಮಂಣಿಯುತ್ತಿರೆ ಖೇಚರಭೂಚರ ಸ್ಲೇನಾನಾಯಕರೈದೆ 

ರಣರಂಗದೊಳೀಗಳೆ ರಾಘವ ಲ 

ಕ್ಷ ಒರಟ ಸಗಳ ತೊಟ್ಟನೆ ನೆಟ್ಕ ನೆ 

ಕುಣಿಯಿಸದಾಂ ಬಂದಡೆ ನಿನ್ನಾ ಣೆಯೆನಂತಿರ್ದ್ವಂವೀರವಂಹೋದ್ಧತಂ ॥೨೪॥ 
ಅನಿಮಿಷರಾಯೆನೆ ದನುಜರ್‌'ಹಿ'ಜಸ್ತಿನೆ 

ಫನಪಥದೊಳು ನಾರದನಾರಂತ್ರಿರೆ 

ವಂನಂಜರುಂ ಹಾಹಾಯೆನೆ ಕಂಡವಕೀಯಕಟಾಯೆಂಬೆನಲು 

ಹನಂವಂಂತನ ತಲೆಯಂ ಲೀಲೆಯೊಳೇ 

ಮೊನೆಯೊಳದಿಲ್ಲಿಗೆ ವಾರಿಣನಾವೆನು 

ತಿರ್ದರಂ ಧೂಮ್ರಧೂಮಾ ್ರಕ್ಚನಂವರಾ ಪಾರುಷ್ಯನಂಮಾಗಳಿರೆದೆ ॥೨) 


1, ಬಾ (ಖ) 


-ಕುಮುದೇಂದು ರಾಮಾಯಣ ೪೧೭ 


ಸವಂರಾಂಗಣವೆಲ್ಲಂ ವೀರಕಬಂ 

ಧಮಯಂ ಬಲಿಮುಖಚಿಹ್ನರ ಸಾಪಂ 

ತಲೆಯಂ ಮದದು ಕ್ಲಿತಿಘಟೆ ಹಸ್ತಿಷ್ಠಮಯಂ ತಾನೆನಲು 

ಅಮರಾಹಿತ ಮಾಳ್ಸೆಂ ಮಾಡದೊಡೇಂ 

ಸಮನಿಸುಗುವೆಂ ವುಯನಾಗಳಿವೆಂತುಂ | 

ಸಮಯವದೀಗಳೆ ಬೆಸಸೆನ್ನಂ ರಣಕೇಳಿಗೆ ದೇವೆನೆ ಮಯನಾಗಳು ॥೨೬॥ 


ಗಣನಾತೀತ ಮಹಿಮರಾಗಲಿ ಕಾ 

ರಣ ಪುರುಷಾರ್ಥವಾಗಲಿ ಖರ ದೂ 

ಷಣ ತ್ರಿಶಠರುಮಂ ಕೊಂದಾವಾಯಾ ಸುಗ್ರೀವಂ ಬೆರಸು 

ರಣಕೇಳಿಗೆ ಲಂಪಟ ರಾಘವಲ 

ಕ್ಷ್ಮಣರ್ಗುಬ್ಬಸಮಂ ಮಾಳ್ಗೆಂ ಮೊನೆಯೊಳು 

ಕ್ಷಣಮಾತೃದಿನೆಂದತಿ ಕಾಯಂ ನುಡಿಯುತ್ತಿರ್ದಂ ದನುಜಾಧಿಪನು ॥೨೭॥ 


ಬಳನಾರಾಯಣ ಸೇನಾಧಿಪ ಭುಜ 

ಬಳದರ್ಪಂ ವಿಳನಳನೀಳರನೀ 

ಗಳೆ ಚೂಣಿಯ ಕಾಳಗದೊಳೆ ಕೊಲುವೆವು ಪಿಡಿತಪೆ ವು ಸೆಡೆಯೆ 
ಬಳಸೂದನರ[ಂ]ಪಡಿದೆವರಂ ತಾ 

ಬಳಮನಳವನೀನೆನುತಂ ತಳರ್ದರು 

ಪ್ರಳಯಾಂತಕರೆಂಬಂತಿರೆ ಸಲೆ ಹಸ್ತನುಮಪ್ರಹಸ್ತನುಮಾಹವಕೆ ॥೨೮॥ 


ಅಂತು ವಿಳಯಂಜಳನಿಧಿಯನಲೆಸಗಿ ಕ i 

ತಾತನ ಕೈತವ ಕೈಕೊಂಡಿರ್ದಡ 

ಮಂತಾತೀತನ ದನುಜನ ಪೇಟರ್‌ವದಟಿ ನುಡಿವುತಿರೆ 

ಮಂತಣಮೇ ದಿನಕೇತೋರ್ಪುದು ವಿ 

ಷ್ಕಾಂತೆತೆಯಂ ನಾಳೆಂದುವಿಯರ 

ಕಾಂತಂ ರಾವಣನೆರ್ದಂ ಕರಿರಿಪುಪೀಠದಿಯಂ ಜನಗಿರಿಯೆಂದೆನೆ ॥೨೯॥ 


ಇಳೆ ಕಂಪಿಸೆ ಕುಳಶೆ ಲಗುಹಾಸಂ 

ಕುಳವಿಂಡೆ ಮಾರ್ದನಿಯಂ ದಶದಿಗ್ಮಂ 

ಡಳ ಸಂದಿಯ ಬಂದಂ ಬಿಡೆ ಬಳುಕುಜ್‌ ಸುರವರಪನ [ಗರು 
27 


ಕುಮುದೇಂದು ರಾಮಾಯಣ 


ವಿಳಯಸಮಯಂದಂಬಂದರಂ ಭೋಂಕೆನೆ 
ಮೊಳಗಂತ್ತಿರ್ದಪುವೆನೆ ಪೋಣ್ಕಿದವತಿ 
ಬಳದಶವದನಂ ಪೊಯ್ಸಿದ ಭೇರಿಯ ಭೈರವ ಭೂರಿಗಭೀರನಿನದ 


ಬಿರುದಿನ ಕಹಳೆಯ ಭೇರಿಗಳಿಂ ನಿ 
ಷ್ಮುರ ನಿಸ್ಸಾಳದ ಪಟುಪಟಹದ ತು 


ತ್ತುರಿಗಾಳೆಯ ಪರದಕ್ಕೆಯಡವುಂಡೆಯ ಲಗ್ಗೆಯ ಜಗ್ಗುಗಹಳೆಗಳಾ 


ಮುರಜದ ಮುರವದ ಜಗಳೆಯ ತಂಬಟ 
ದ ರವಂ ಗಗನಮನಿರದಾವರಿಸ 


ಲ್ಬೊಮಟ್ಟರು ದನುಜರು ಬೇಗದಿ ಲಂಕಾಪುರದಿಂದಲು ಬವರಕೆ 


ಸುರಗಿ ಸಬಳಕಡಿತಲೆ ಕಕ್ಕಡೆ ಮು 

ದ್ಗರ ಮಂಸಲಮಂಸಂಡಿ ಕಣಯ ಕಂಪಣ 
ಸರಳಸಿಗದೆಕುಂತ ಹತ್ತಳದ ಕುಠಾರ ಸಿಂಹವಯಖ 
ಸ್ಪುರಿತ ನಿಶಿತ ನಿಜಶಸ್ಥ ್ರಿಂಗಳನಾ 

ಸಂರಮಂಸುರ ಭಟರ್ಪಡಿದಾ ಲಂಕಾ 


ಪುರದಿಂ ಪೊಜಮಟ್ಟರು ಮುಳಿದು ಕೃತಾಂತನ ಕಿಂಕರರಂತಿವರೆಂದೆನೆ 


ಪರಿಪರಿಗಳ ಲೋಹದೆ ಪರುಠವಿಸಿದ 

ಗರುಡಜವದ ಮನಮಜ್‌ದೊಪ್ಪುವ ಹ 

ಕೃರಿಕೆಯ ಪಲವುಂ ಚವುರಿಯ ಬಿರುದಿನ ಘಂಟೆಯ ಕಿಂಕಿಣಯ 
ತಂರಗಂಗಳ ಹಲ್ಲಣಿಸಿದ ಸವಗ ಬಾ 

ಹತಿಕೆಯೆಸೆವ ಸೀಸಕ ಜೋಡಿನ ನಿ 

ಷ್ಮುರ ರಕ್ಕಸರಾವುತರೆತ್ತಂ ಪೊಜಮಟ್ಟರು ಕಟ್ಕಾ )ಯತಮಾಗಿರೆ 


ಹರಿವಾಹಿನಿ ಹಯಂವಾಹಿನಿ!ವಂದಸಿಂ 

ಧಂರವಾಹಿನಿ! ದಿವಿಜಾಹಿತ ವಾಹಿನಿ 

ಸುರವಾಹಿನಿ ಹರಿಣಾ ಹಿತವಾಹಿನಿ ರಥಕೋಟಿಗಳೆಯ್ದೆ 

ಭರಿತಾನೆ ಕಾಯುಂಧ ತತಿಗಳು ದಂ 

ರ್ಧರಸಾರಥಿ ಚೋದಿತ ವೇಗಂಗಳಂ 

ಭಾರದಿಂದೆ ರಥಂಗಳಳ್ಳೊಳಮಟ್ಟವು ಚುಂಬಿಸೆ ಹಳಿಗೆಗಳ ಗನವ 


1, x (5) 


nAOn 


HAO 


EW) | 


IAAI 


HAVH 


ಕುಮುದೇಂದು ರಾಮಾಯಣ ೪ರ್ದೀ 


| 


1ಗುಳಮುಂ ಡೆಂಚೆಯ'ಮಂುಂ ತೊಡೆಯಲತಾ 

ವಳಿಯುಂ ಕುಂಭಂಗಳ ಸಿಂಧುರಮುಂ 

ಬಳಸಿದ ಚಾಮರವಾನಕಮುಂ ಪಿಂಚಕದ ಕಡಾಯಿಗಳುಂ 

ತೊಳಗುತ್ತಿರೆ ಹೊರಜೆಯ ಚವುರಿಯ ಹೊ 

ಕ್ಕುಳ ಘಂಟೆಯ ಕದಳಿಕೆಯ ವಿಳಾಸದೆ 

ಕುಳಗಿರಿಗಳು ತಳರ್ದಪವೆನೆ ಮದಗಜ ಘಟಿ ತಳರ್ದವು ದಾನವಚಕ್ರಿಯಾ 
॥೩೫॥ 


*ಉರಗದ ಕೊಡ8ದುರುವಿನ ನಡೆದಂತ್ರದ 

ಹರಿಗೆಯ ಹಲಗೆಯಪೂರಣೆಗಳ ತೋ 

ಮರದುಪ್ಪರವಟ್ಟ ದ ಪೆಂಡಾರದ ತೊಡೆಗಳ ಸಂಕಲೆಯ 
ಉರಂತರವೆಂಂದೆನಿಸಿದ ಪರಿಪರಿಗಳ 

ಬಿರುವಿನ ಭಟಪೇಟಕ ಕೋಟಾಗರ 

ವರಿಸದೆ ಭಾಷೆಯ ಕೊಂಡಾಡುತ್ತಂ ಪೊಜಮಟ ರು ನೆಲನೆಡೆಯಿಲ್ಲೆನೆ ॥೩೬॥ 


ನಳನೀಳರ ನಿಕ್ಕುವ್‌ಠ್‌ಕ್ಕಿನ ಭುಜ 

ಬಳದರ್ಪೂ ವಿಳರಿಂತಿವರೆನಿಸಿದ 

ಬಲಮುಖ್ಯರು ಹಸ್ತಪ್ರಹಸ್ತರು ರಥವಂಂ ಪದೆದೇಟ 

ವಿಳಯವಿದುಂತುದ ಕೇತಗಳೆನೆ ಬಂ 

ದಳವಿಗಳಿದಬಳಸಹಿತಂ ಸಮರ 

ಸ್ಥಳದೊಳೆ ಬಂದೊಡ್ಡಿದಡಸುರೇಂದ್ದ ್ರಿನ ಭುಜಶಾಖೆಗಳಿವರೆತೆಂದೆನೆ. ॥೩೭॥ 


ಧೀರ ಮಹೋದಧಿ ವಿಖ್ಯಾತಂ ದಳ 

ವಾರಣದುರಿತಾಪ್ತೋದಂ ಮುನ ತ 

ಭೈರವನಂದನರಿದಿರೊಳು ಜನಕಸುತನ ಮೋಹರಕೆಡರೆ 

ಮಾರೀಚಂ ಮಕರಂ ಸಿಂಹಕಟಿ 

ಸ್ಫಾರಂ ಸಮರಾಂಕುಶ ವಿಫ್ನಚ್ಚಾರಣ 

ಶರಪಂಜರ ವಜ್ರರ್ಬಂದೊಡ್ಡಿದರೇಜ ವರೂಥಂಗಳ HAC 


x (೫) 


2.೬ (ಏಗು 
3.ತ (ಕ) 


೪೨೦ 


ಕುಮುದೇಂದು ರಾಮಾಯಣ 


ಹಾಳಾಹಳ ವಿಕ್ರಮಭೀಕರ ಶಾ 

ರ್ದೂಲ ಕುಳಿಶಧರ ಕುಂಭಿನಿ ಕುಂಭಿ ಕ 

ರಾಳಾದುರ್ಧರ ಧೂಮ್ರಧೂಮ್ರಾಕ್ಷನುಮೈ ತಂದೊಡ್ಡಿ 
ಕಾಳಸಿಷೇಣ ಜಯಪ್ರಿಯ ಕುಮುದ ತ 

ವಾಾಳ ಪರಾಕ್ರಮ ಶಶಿದ್ಯುತಿ ರತ್ನದ್ಯುತಿ ಕ 


ಲ್ಲೋಳತರಳ ಮುಖ್ಯರು ದಾನವನಾಯಕರಿದಿರೊಳು ರಣರಸದೆಸಕದೆ 8೩೯॥ 


ಮಾಲಿಸುಮಾಲಿ ರಣೋ'ದ್ಯ!ತ ಜಂಬೂ 

ಮಾಲಿ ಮಹೋದರ ವಜ್ರೋದರರಾ 

ಭೀಳ ಪರಾಕ್ರಮ ಹನುಮಂತನ ಮುಖದೊಳಾ ಹೆರಿಸುತಿರ 
ಕಾಳಮಹೋದರ ವಿದ್ಯುನ್ಮಾಳಿತ 

ಕಾಳರ್ಬಂದಂಗದ ನಿದಿರೊಳು ಸುಂ 
ಡಾಳರೊಡಮೋಹರಿಸಿದ ರಾಘವಕೇಳಿಗೆ ನಿಜಸೇನೆವರಸು 


ಇರದೇಳೊ ೇಟಿವಿಯಚ್ಚರ ನಾಥ 

ರ್ಕರಿ ತಂರಗಾರೂಢರ್ದಿವ್ಯಾಸ್ಫೊೋ 

ತ್ಕರ ಪಾಣಿಗಳಿಂದಿಂ ದನಿಯಂ ನಿಜಖಳಸಹಿತಂ ಬಳಸಿ 
ಧುರದೊಳು ಸುಗ್ರೀವನ ಸವಮ್ಮುಖದೊಳು 

ಬಿರುದಿನ ಕಹಳೆಗಳಾರಂತ್ತಿರೆ ಮೋ 
ಹರಿಸಿದರಿದಿರಾಂಪವರೆಡುಗಾರೆನಂತಂ ರಣರಸಿಕರ್‌ ದನಂಜರ್ಕಳುಂ 


ಜನಕತನೂಜನ ಸವಂ್ಮಖದೊಳ್‌ 

ಘನಪಾಹನನೊಡ್ಡಿದನತಿ ಕಾಯಂ 

ಮುನಿದು ವಿರಾಧಿತನಿದಿರೊಳಂ ಮೋಹರಿಸಿದನಗಣಿತ ಬಳವಂಂ 
ದನುಜಕುಲೋದ್ಧರಣ ವಿಭೀಷಣದೇ 

ವನಕಟ್ಟಿದಿರೊಳು ಕುಂಭಕರ್ಣಂ 


ಘನರೋಷಂ ನಿಂದಂ ನೀಳಾಚಳದಿದಿರೊಳು ನಿಂದಂಜನಗಿರಿಯೆನೆ 


ಮನುಜಾಂತಕ ದೇವಾಂತಕರೆ ತಂ 
ದನುಪಮ ವರುಣಸವಂದ್ರನ ಘನವಾ 


ಹಿನಿಯಭಿಮುಖದೊಳು ಮೋಹರಿಸಿದರುಂ ಚಂಡಪರಾಕ್ರಮರು 


1 ದ್ದ್ಧ(ಖ) 


NYO 


॥೪೧॥ 


॥೪೨॥ 


ಕುಮುದೇಂದು ರಾಮಾಯಣ ೪೨೧ 


ಮುನಿದು ಸುಷೇಣನ ಸಮ್ಮುಖದೊಳೆ ಧಂ 
ಗನೆಗೆನಲುತ್ತಂ ಜಿತಶತ್ರಿಯಶೋ 
ಧನನೊಡ್ಡಿದ ನಾಹವಕೇಳೀ ಲಂಪಟ ಸುಭಟಾಗ್ರಣಿ ಚೂಡಾಮಣಿ 19೩॥ 


ಅಂತೊಡ್ಡಿರ್ದುಭಯಃಬಲದ ಸಾ 

ಮಂತರ ಖಚರೇಂದ್ರರ ಮನುಜೇಂದ್ರರ 

ದಂತಿಯ ತುರಗಂಗಳ ತೇರ್ಗಳ ಸಂಭಟರ್ಕಳ ಹವಣಂ 
ಅಂತಾತೀತಮನನಿತಿನಿತೆಂದಾ 

ವಂತರಿಸದೇಣಿಸಲ್ಲೆಜ್‌ವಂ ಜಗ 

ದುತಮನಉಣ*ವನು ಮಣಯನೆನಲು ಕಾತುಕದಿಂ ಭೀಕರಮಾದುದಂ ॥೪೪॥ 


ಕಡೆಗಾಲದ ಜವನೆಳ್ತಂದಪನೆನೆ 

ಪಿಡಿದಂಗ್ರಾಸಿಯನೇಜ್‌ ವಿವಾಾನವ 

ನೆಡರಿದಹಿತಕರಂ ನಡೆಸುತ ಹಿಂದಣ ಮುಂದಣ ದಾನವರಂ 
ನಡೆನೋಡುತ್ತೂಂ ವೀರಾಳಾಪ | 

ಕೈಡೆಗುಡುತಂ ಚಕ್ಟವಂನೀಕ್ಷಿಸಂತಂ 

ನಡೆತಂದಂ ದನಂಜೇಂದ್ರಂ ಸಾಧಿತ ಚಂದ್ರಹಾಸ ಚಕ್ರಾಯಣಧನಿರೆ 89೫8 


ದೆಸೆದೆಸೆಗಸದಳಮೆನೆ ಶಂಖಧ ನಿ 

ಪಸರಿಸೆ ಚಕ್ರಾಂಶುಪ್ರಸರಂ ದಿ ಗಂ 

ಣಿಸೆ ಪಗಲಂ ಮಕುಟಂ ಮಣಿದ್ಯುತಿ ಭೂಷಾರೋಚಿಗಳೂ ಡೆ 
ಎಸೆಯೆಸಿತಾತಪದಾರಣತತಿ ಶೋ 

ಭಿಸೆ ಬೀಸುವ ಚಾಮರವಿಕ್ಕೆಲದೊಳು 

ಮಸುಳೆ ದಿಶಾಮುಖವೆಳ್ತಂದಂ ದಶವದನಂ ಧೀರೋದ್ಧತ ನಾಯಕ ॥೪೬॥ 


ಅದಿರೆ ಧರಿತ್ರಿಯಂದುರೆ ತಾರಗೆ ದಿ 

ಗೃಧಂವದನಾಂಭೋಜಂ ದಗ್ಮಾಹದಿ 

ನೊದಣ ಕರಂ ಪಂತಣಮೆ ಯೊಳು ಪೆರ್ಮೊಲನಡ್ಡಂಬರಿಯೆ 
ಕುದುರೆಗಳರ್ದಿಕ್ಕಲು ಕಣ್ಣನಿಯಂ 

ಕೆದಜದ ದಂಡಿಗೆಯೊಳಿ ್ಯೇಳಿಡುತೆಂ 

ಅದಿರದೆ ಬೀಸಲು ಪ್ರಶಿಕೂಲಾನಿಳನದಿರದೆ ಪೊಜಮಟ ಸಂ ದಶಮುಖ ॥೪೭॥ 


ಭ್ಯ, 


ಕ 
2, 


ಕುಮುದೇಂದು ರಾಮಾಯಣ 


ರಸೆಯೆಲ್ಲಂ ಚತುರಂಗಬಲಮಯಂ 

ದೆಸೆಯೆಲ್ಲಂ ರಣತೂರ್ಯನಿನಾದ 

ಪ್ರಸರಮಯಂ ನಭಮೆಲ್ಲಂ ನಾನಾಕೇತುಚ್ಛತ್ರಮಯಂ 

ವಿಳಸನಕಲಹ ಕುತೂಹಳ ಸಂಯುತ 

ವಸದಳಮೆನಲೆಸೆದವು ಗಜವೆಂದೆನ 

ಲಸಂರೇಂದ್ರನ ವಂನಂಜೇಂದೃನ ಪೆರ್ವಲಮುರ್ವಿಗಗುರ್ವಂ ಪಡೆದಂದು ಸಲೆ 
॥೪೮॥ 


ಪ್ರಳಯ ಸಮಯದೊಳ್ಳವಿತಂದೆಲ್ಲಾ 

ಜಳಧಿಬೆರಸಂವ ಸವಂಯದೊಳು ಬೀಸುವ 

ವಿಳೆಯಾನಳನೆನೆ ರಘುರಾಮನ ದಶಕಂಠನ ಬಳಜಳಧಿ 
ನಳನೀಳರುಹಸ್ತಪ್ರಹಸ್ತರು 

ಬಳೆಯಂತ ರಾಗಳ್ಳೆೈ ವೀಸಲು ಕಂ 

ಟಳಿಸದೆ ಸೆಜಗಂ ಬೆಜಗಂ ಪಾರದೆ ಬೆರಸಿದಂದತಿ ಭೀಕರತರವೆಂನೆ ॥೪೯॥ 


3ಎನಗಂ ನಿನ'ಗಿಂತೆಲ್ಲಾ ಭೂಭುಜ 

3ರನಂವರ* ಮನೊಡರ್ಚುವರೆಂದೀಗಳು 

ಜನಕತನಂಜೆಯ ನಿವೀತ್ತಂ ರಣಮನೊಡರ್ಚಿದರತಿಬಳರು 

ದನಂಜೇಶ್ವರ ದನಂಜೇಶ ರರೆಂಬೀ 

ವಂಂನಿಸಿಂ ದಿ ಗುಣಿಸಿ ಗಗನಕ್ಕೆಗೆದಪು 

ದೆನೆ ನಿಲ್ಲದೆ ನೆಗೆದುದು ಭಯಬಳಪದಹತಿಯಿಂಧೂಳಿಯಗುಂರ್ವಿಸುತಿರೆ ॥೫೦॥ 


ತಳರ್ದುದೊ ಧಾರಿಣಿ ವಿಳಯಾಂಬಂಧರಂ 

ಮೊಳಗುತ್ತಿರ್ದಪುದೋ ಮೇಣೆಲಾ 

ಜಳಧಿಗಳೊಂದಾದ ಮಹಾಕೋಲಾಹಲ ಸಂಘಟನಮೊ 

ಬಳವಲ್ಲಯ ಭೆ ರವ ಡಮರಂಗದು 

ರ್ಗಳಿಕನಿನಾದಮೊ ಪೇಳೆನೆ ಬಹಳ ತು 

ಮಂಳಕಳರವ ಸೆಂಗ್ರಾಮಂನೇಕಾರವಮೊಗೆದಂದು ನೆಗೆದುದುನೆಣ್‌  ॥೫0 


x (ಖಗ) 
ರುಗಳಿರದೆ (ಕ) 


ಕುಮುದೇಂದು ರಾಮಾಯಣ ೪೨೩ 


|. 


ಇದು ರಸೆಯಿದು ದೆಸೆಯಿದು ಗಗನಂ ಮ 

ತ್ತಿದು ಪಗಲಿದು ನಿಶೆಯೆಂಬುದು ಸಲೆ ತೋ 

ಅರಿದು ಬಿಡಿಸಬಾರದ ನಿಮಿಷರ್ಗೆನಲೆರಡುಂ ಪಡಿವೆರಸಿ 
ಒದವಿದ ಬಾಣಮಯಂ ಮೂಜಗವೆಂ 

ಬಿದೆ ತೋಹುತ್ತಿರ್ದಪುದೆನೆ ಬಿಲ ಡೆ 


ಯದಿರದೆ ಕಣ*ದುದು ಶರವರ್ಷಮ ನವಸಾರದ ವಿಳೆಯಾಂಬುದಮೆಂದೆನೆ 
॥೫?॥ 


ಶರಕೋಟಿಯ ಪರಿಹತಿಯಿಂದುಣ್ಮುವ 

ಶರಕೋಟಿಯ ಕಿಜುಗಿಡಿಗಳೆ ೃಂಡದ 

ಸರಿಸುರಿವಂತಿರಲಾಯಖಧರಂಚಿ ಕಿಡಿಸಲು ರಣಕತ್ತಲೆಯಂ 

ಬಿರುದರ ಮರ್ಮಂಗಳನುಚ್ಚಲು ಚೆ 

ಚ್ಚರ ದಿಂದುಚ್ಚಳಿಸುವ ಬಿಸುನೆ 

ತ್ತರಹೊನಲಿಂದಂ ಮುಂಪೊಅಮಡಲೀಯದೆ ಪರಿದವು ರಥವೆತ್ತಂ 
ವಳ್ಳಿಯೆನೆ 8೫೩8 


ಅಂಬಂಬಂ ಹಳಚುತ್ತಂ ಬರುತಿ 

ಪ್ಪಂಬಂಬಂ ಸೀಳುತ್ತಂ ಕವಿತ 

ಪ್ಪಂಬಂಬಂ ಕಡಿಯುತ್ತಂ :ಪರಿತಪ್ಪಂಬಂಬಂ ತವಿಸಿ 
ಅಂಬಂಬಂ ಕಡಿಯುತ್ತಿರೆ ಪೊಜಮು 

ಟ್ಚಿಂಬಂಬಂ ಕಾರುತ್ತಂ ಕೊಂಡವ 


ಳುಂಬಮೆನಲು ವೀರರ ನೆ೫*್ಶ್‌ವಂ ನೆ೫ಚೂಣಿಯ ಬವರದ ಹೂಣಿಗರಂ 
8೫೪॥ 


ಉರಮಂ ಮುಯ್ಕಂ ನರವಂಂ ಸಿರಮಂ 

ಬರಿಯಂ ನಡುವಂ ಮೊಲೆಯಂ ತಲೆಯಂ 

ಬೆರಳಂ ಮೊಗಮಂ ಕದಪಂ ಕಿವಿಯಂಂ ಕಿಬ ಸುಖಂ ಬ&ಅಂ 

ಬರಿಯಂ ಮುಂಗೆ ಯಂ ಮೊಣಕಾಲಂ 

ಹರದಂ ಕಣಕಾಲಂ ಕಿಜುದೊಡೆಯಂ 

ಸರಗುಚ್ಚಿಂದಂ ಅಂಗದೊಳೊಂದೆಡೆಯಂ ತೆಣಹಿಲ್ಲಿನಲಿರ್ವಲದಧಟರ 1೫೫ 


ಬರುತಿ (ಖ) 


೪೨೪ 


A 


ಕುಮುದೇಂದು ರಾಮಾಯಣ 


ಎಡೆಗಿಡೆ ಭುವನಂ ಬೀಸುವ ಪವನಂ 

ನಡೆಗಿಡೆ ರವಿತೇಜಂಗಿಡೆ ಕತ್ತಲೆ 

ಯೆಡೆಗುಡದಿರೆಯಾಕರ್ಣಾಂತಂ ತೋಟಿಸೆ ಬಿಲ ಡೆಯೆಂರೆಡುಂ 

ನಡೆ ಕೂರ್ಗಣೆಗಳಂಗಜಳಿವರೆಗಂ ಬಿ 

ಟ್ಟೊಡಲಂ ವೀರರ್ಕೆಡದರ್ಮಡಿದ 

ರ್ಪಡಲಿಟ್ಟರ್ಬಾಯ್ವಿಟ್ಟರ್ಸುಗಿದರ್ಕಳ ವಳಿಸಿದರಳೆವಳಿಸಿದರು ನೆಅ್‌ 0೫೬॥ 


ಪೊಣವಂಯಯ್ದವರಂ ತೆಗೆ ನೆಜ್‌ ದೆಸೆಕೆಂ 

ಗಜಿಯ ಸರಲ್ಲಳ ತರದಿಂ ನಡೆ ಕೀರ್ತಿ 

ಕ್ಕಿಜ್‌ಗಿಜದಿರೆ ಗಜ ಪ್ರಕರಂ ತನುವಿನೊಳಗೆಯೆಂತುಂ ಗರುಡಂ 

ನೆಜ್‌ ಬಿರ್ದುದು ಚೂಣಿಯ ಕಾಳಗದೊಳು 

ಪಾದ ತಲೆಯ ಕುಣಿವಟ್ಟೆಯ ನೆತ್ತರ 

ತೊ೫*ಯ ಮಿದುಳಕೊಗ್ಗೆ ಸಜಸುತವಣಾಗುತ್ತಿರೆ ಬಿಲ್ಲ ಡೆಧುರದೊಳು 8೫೭8 


ದೊಣೆಯಂಬಂಗಳೆಲ್ಲಂ!ತವುತರೆ ಬ 


FF ಣಿಗಳ್ತ ಮ್ಮೊ ಡಲಂ ನಟ್ಟ ೦ಬ 


ಮಣಿಯದೆ ತಳಿ. ಸಾದೆ ಬಳಿಕ್ಕಂತವು ತೆಜ್‌ ತವಿಸ ಲೊಡಂ 

ನ ಬಿಲ್ಲಿಂದಂಡಾದಂಡಿಯ 

ದಣೆಯರಮಾದೊಡೆ ಬಿಲ್ಲುಂ ಮಂಜಿ ಯಲು 

ಕ್ಷಣದಿಂದಂರಿಕಾಚ್ಚುರಿ ಚಾಕಚಿಯಾದುದು ಜಗಕಿದಂ ಕೌತುಕಮೆನೆ. "Bn 


ಸವಂರಾಂಬುಧಿಯೊಳಗುರ್ವಿಸೆ ಘೂರ್ಣಿಪ 
ಕಮಠಾವಳಿಗಳಿವೆಂದನೆ ಪರಿತಂ 
ದವಂವಂ ಪಳೆಂಚಂವ ಹರಿಗೆಗಳೊಡ್ಡ ಣವತಿರಭಸದೆ ತಗೆ 
ನಿವಿಂರಿ ಜಡಿದು ಹೊಡೆವಸಿಗಳ ಹೊಯ್ಲೊಂ 
ಸಮನಿಪ ಬಲುಗೆಡಿಸಮರತಮದ ದಂ 
ಸ್ಸಮಮಂ ಬೆದಜ್‌ಸೆ ಬೆದಜದೆ ಹೊಯ್ದಾ DA ವೀರರು 
BAT 
ಅಂದಂತೆಲ್ಲಾ ವೀರರು ನೋಡಲು 
ಸಂದಿರ್ದ ಸುಭಟರುಯ್ಯಲನದಟಿಂ 
ದಂದಾಡಂತ್ತಿರ್ಪಿನಮಸ ರಬಜ್‌ಕೈ ಯೊಳೆಂ ಮರಳುವಿನಂ 


+ ತಾಂ (ಖ) 


ಕುಮುದೇಂದು ರಾಮಾಯಣ ೪೨೫ 


1. 
2 
ಸ 


ಕೊಂದವುಮದಕರಿಯಂ ಭಟರಂ ಹಯ 
ವೃಂದಮನೆರಡುಂ ಬಲದಾನೆಗಳಾ 
ಯೆಂದೆನೆ ನೋಡುವಸುರರಾಗಸದೊಳು ಕರಿಸ ಸಮರಂ ಭೀಕರಮಾದುದಂ ॥೬೦॥ 


ಎಯ್ದೆ ಮದೇಭಂಗಂಗಳನ ದಟಿಂ 
ಪಾಯ್ಜುಡೆ ದಿಪುಕರಿಗಳ ಭರಿಕ್ಷೆ ಯಂ 
ನೆಯ್ದಲ ಕಾವಂಕೀಳ ಓಂತಿರಹಲಾಕಿಳುದು* ಲೀಲೆಯಲಿ 
ಕೆಯ್ದ ಗೆಯದೆಜಗಿಕೊಡ ಮೊನೆಯನಾಂ 
ತೊಯ್ದುದೆ ನೆತ್ತರನುಗುವ ಕರುಳನಾ 
ಪೊಯ್ದು ಕೊಳುತ್ತಿರ್ದುದು ಬಾಯ್ಜಕ ೈದೊಳೆನೆ ತಾಗುತ್ತಿರ್ದುದು 
ಗಜಘಟೆ ॥೬೧॥ 
ಕೆಲವಂ ಮರುಳಿ ಮರುಳಿದುವೆ ತರೆ 
ಕೆಲವಂ ಪೊಯ್ದೊ ರಸಿದ ವಾಸುರವೆಂನೆ 
ಕೆಲವಂ ಪೊಯ್ದು ಪೊರಳ ಒಂತಿರ್ದಪುವಚ್ಚು ಗರುಳು ಸುರಿಯೆ 
ಕೆಲವಂ ಬೆದಜಟಿ ದವೊಟ್ಟ್‌ ಜೆಯಂ 
ಕೆಲವಂ ಪೊರ್ದಲ್ಲಿಯೆ ಕುಕ್ಕಲ್‌ಸಿದ 
ವುಲಿದಾರುತ್ತಿರೆ ನಾರದೆನಿಗಿದಟದವ ಳು ವಿಸಸನ್ನಾರದ ॥೬.೨॥ 


ಕೆಲಕೆಲವೆ ತಂದವು ಬಲ್ಲಿಂದಂ 

ಕೆಲಕೆಲವೋಡಿದ ವಿಟ ಳವರಾಗಿರೆ 

ಕೆಲಕೆಲವಾರ್ಪಿಂದೇರ್ಪಟ ವು ಕೆಲಕೆಲವುರವಣಿಸಿದವು 

ಕೆಲಕೆಲವಳವಳಿಯಲು ನೊಂದವು ತಾಂ 

ಕೆಲವುಂ ಸೆಡೆಯಲು ಕೆಲಕೆಲಪಣ್ಮಿದು 

ವಲಘು ಪರಾಕ್ರಮರಾಘವ ರಾವಣಸೇನೆಯ ಮಂದಗಜಘಟಿ ರಣದೊಳು 
॥೬ಕ॥ 


ತಪರಿದವು್‌ ಗರಂಡಂ ಪರಿವಂತಿರೆನಿ 
ರ್ವರ ವಜ್ರಾಸರಿಯೆಅಗುವ ತೆಜದಿಂ 
ಭರದಿಂದೆಜಗಿದಂ ತವ ಸಾನಳವಿಳಯಾಂತಕನೆಂಬಂತೆ 


ಕೊಂದೌ (ಕ) 
ಲೋಕಳ್ಳುದು (ಕ) 
ಪರಿದೌ (ಕ) 


೪೨೬ 


ಕುಮುದೇಂದು ರಾಮಾಯಣ 


ಕರಿಫಟೆಗಳನೋವದೆ ಕೊಂದೌ ಸಂ 
ಗರರಂಗದೊಳಿಭ ಘಟೆಗಳು ಧರೆಗ 
ಚ್ಚರಿಯೆನಲೆಗಾಸಿತಿ ವಧೆಗಳ ವಿಧಾನಂ ತಮಃಗಾ*ಗಳವಡೆ 


ಉರಿಲಿಕಿಗಂ ಗಜರೂಪಂ ತಳೆದುದೊ 

ಚರಮಾಂತಕನುಗ್ರದ್ವಿಪಮಾದುದೊ 

ಭರದಿಂ ಮಾರಿಮಹಾಮಾತಂಗತ್ವಮನೇಂ ತಾಳ್ವಿದುದೊ 

ಇರದೊತ್ತರಿಸುವ ಮೃತ್ಯುದಿಟಂ ಸಿಂ 

ಧುರವಾಾಗಿರ್ದುದೊ ಪೇಳೆಂದೆನೆ ಸಂ 

ಗರದೊಳು ಕೊಲುತಿರ್ದುದು ಗಜಘಟೆ ದಾನವಗಜಘಟೆಯಂ 
ಭೀಕರಮೆನೆ 

ಚರಣಾಂತರದೊಳು ನಂಗ್ಗೆವದಗ್ರದೊ 

ಳಂರೆಂ ಶುಂಡಾದಂಡದೊಳುದ್ದೂರ ಪು 

ಷೃರದೊಳು ವಾಳೆಪರಿಘದೊಳುಮೆಟ್ಟಿಳ್‌ದ ಮೋದಿದ ತೆಗೆದಾ 

ಆವರಿಸಿದ ಹಾಯ್ದಿದರೆನಿಸಿದಬಿರು 

ದರ ಪೆರ್ವೆಣನರ್ಜಿಸೆ ಗಾತ್ರದೊ 

ಳರವಿಂದಜನಿಭಘಟೆಯಂ ನರರಿಂ ವಕಾಡಿದನೆಂದಾಡುತಿರ್ದವು 


ಬಳಿ ನೆಜ್‌ಯೊಳು ಸಜನ ಬಿರ್ದಂತಿರೆ ಮೊ 

ಕೃಳಮಾದವು ಗಜಘಟೆಗಳಂ ಕೊಂಚೆಯ 

ಬಳೆಗವನಂಜ್‌ ಸಾಸುಳನಪ್ಪಳಿಸುವ ತೆಜದಿಂ ಕುದಂರೆಗಳು 
ಬಿಳವೆಲ್ಲಂ ರೇವಂತತೆಯಂ ಸಲೆ 

ತಳೆದವು ಪೆರ್ದೊರೆ ನೆಜ್‌ಗೊಂಡಗ್ಲದ 

ಬೆಳಗೆ ೈಯೆನೆ ಭಟಕೋಟಿಗಳೆತ್ತಂ ಮಗ್ಗಿ ದರಿಭಫಟಿ ತಳ್ಳಿಲ೨ಯಲುಂ 


ಇಟರಿವೆಸುವ ಮಿಡಿವ ಹೊಡೆವ ಕುತ್ತುವ 
ಹರಿಗೆಯ ಕೊಂತದ ನಾರಾಚದ ಮಿಯಿ 
ಉುಗುವ ಪಿಂಡಿವಳದದೂಹತ್ತಿಯನಿಕ್ಕುವ ಕಕ್ಕಡೆಯಾ 


*. (ಖ) 


2, ರ (ಕ) 


॥೬೪॥ 


॥೬೫॥8 


॥೬೬॥ 
"ಥ್ರ 


॥೬೭॥ 


ವ. 


ಕುಮುದೇಂದು ರಾಮಾಯಣ ೪೨೭ 


ತುಜುಗಿದ ಹಲವೇಟುಗಳಿಂ ಜೋದ 
ರ್ಪಜಿವಟಿಯಾದುದು ಮರ್ಮಳಿಯಾದ 


ಕ್ಕುಣ5ದಜ್‌ಯಾದಪ ೯ರವಶರಾದರಂ ಸಲೆ ಪಚ್ಚು ೦ ಪಜಿಯಾದರು ನೆಣ 
ತ ॥೬೮॥ 


ತಾ 


ಇನಿಸಾನುಂ ಬೇಗಂ ರುಂಡಂಗಳ 
ನಿನಿಸಾನುಂ ಬೇಗಂ ತಂರುಗಂಗಳ 
ನಿನಿಸಾನಂಂ ಬೇಗಂ ರಥಕೋಟಿಯ ಕೇತುವಾ ತವನು 
ಇನಿಸಾನುಂ ಬೇಗಂ ಕರಿದಳಿಕೆಗ 
೪ನಿಸಾನಂಂ ಬೇಗಂ ತರಳಾಗ್ರಮ 
ನಿನಿತಂಂ ಖಗವೆ ಬಿರಿಯೆ ಕುಡಿದವು ಬಿಸುನೆತ್ತರೆ ಕಾಳ್ವೆರವಂಂ ರಣದೊಳು ॥೬೯॥ 


ಅಮಿತ ಪದಾತಿ ಕಬಂಧಮಯಂ ದು 
ರ್ದ್‌ಮ್‌ರಥಪತಿಶತತಾಂಗಮಯಂ ಸ ಸಂ 
ಭ್ರಮ ಮಸಾ ಿಂತನಿಯಂತ್ರಿತ ಕವಿಹತತಾ ಿದಿಸಮೂಹೆವಂಯಂ 
ಸಮದಗಜೇಂದ ್ರಿಪರಾಸುಮಯಂ ಘನ 
| ಸಮುದಿತ ಹರುಷ ಪಿಶಾಜಮಯಂ ಸಲೆ 
0)“ ಸಮರಾಂಗಣ ವೆಂಂ ಪಡೆದುದೊ ಭಯಮಂಂ ಜವನಂದುಖ' ಕಾದಿಟು 

ಇ ದನೆನೆ ॥೭೦॥ 


»':  ಭಟರಥ ತುರಗದಿ ರದೌಘಸಮಂ 
; ತೃಟ ತಿಮಿಕಚ್ಛಪ ಪಕುತ್ಕುರ"ವಬುಖತರಂ 
ರಂ ಹಸ್ತಿತುರಗರಥ ಸೇನಾನಾಯಕರು 
ಸ್ಫುಟಿತ ಪರಾಶುಸಮಖುತ್ತಾಂತ್ರಲತಾ 
ಪಟಲಂ ಧ ಿಜಪಟ ಫೇನವಿತಾನಂ 
ಘಟಿತ ಕುತಾತುಂಗತರಂ ಬ ವಾರಿಧಿ ಭೀಕರಮೋಗಿರ್ದುದು ॥೭೧॥ 


ದ್ವಿ ರದ ಮಣಿಮಯ ಹಯಂಗಳ ಪಡಗದ್ದ 

ತ “ರಥಕೋಟಿಯಗಲಪತವದಟಭ 

ಟರ ದೊಣೆಗಳೊಳು ತೀವಿದ ಬಳಭೂಷಣಮಣಿಮಂಡವನು 
. 8ನಿ(ಖ) 2, ರ(ಖ) 3.ನಿಪ(ಖಗು 4. ಮಕ (ಕ) 


೪೨೮ 


ಕುಮುದೇಂದು ರಾಮಾಯಣ 


ಮೊರೆವರಂಣಾಂಬು ಸಮುಂದ್ರದೊಳೆತ್ತಂ 
ಮರುಳ ಳೆ ನಾವಿಕರಾಗಿ ಸಮಂದು 
ತ್ತರಿರಿಸುತ್ತಿರ್ದವು ಶಾಕಿನಿಡಾಕಿನಿ ಭೂತಪಿಶಾಚನಿಶಾಚರ ಪಡೆ ॥೭೨॥ 


ಹಸ್ತಂ ನಿಜಚತಂ[ರ]ಂಗಂ ರಣದೊಳ 

ಗುತ್ತಳಮಿಸುತಿರೆ ಕಂಡು ಕೃತಾಂತಂ 

ದುಸ್ತರ ಕೋಪಾಟೋಪಂ ಬಂದಪನೆನೆ ತೇರಿಂ ಬಂದರ 

ತಸ್ತಾಖಳ ಸೆ ಫನ್ಯನನಳುನುಣ" ತೇ 

ಜಸ್ತರಣಿಯ ಮಂಂಕಣ್ಲ ತಿ ಕಲುಷಂ 

ಹಸ್ತದ ಮಲಳೆಕಣ್‌ಕಣ3ವಂತಿರೆ ಕಜ್‌ದಂ ಶರವರ್ಷಮನತಿಶಯವರಾಗಿರೆ ॥೭೩ಃ 


ತುಡುವ ಬಿಡುವ ಕಡುಪರಿಯೀತನವೊಲು 

ಪೊಡವಿಯೊಳದೆ ಕರ್ಪೆರರಿಲ್ಲೆಂದೆ ನ , 

ಲೊಡರಿಪ ಬಲುವಿದ್ಯೆಯೊಳನೆ ತವಿಸುತ್ತಿಳೆ ಶರತತಿಯಂ 

ಕಡಂಪಿಂ ಹಸ್ತಮರಮನೆಚ್ಚಾಗಳೆ 

ಕೆಡಹಿದನೆನೆ ನಳನಹಿತ ಪಯೋನಿಧಿ 

ಬಡವಾನಳನವನಿದಿರೊಳು ನಂದಪನೆಂಬಂಗೆಂಟೆರ್ದೆಯುಂಟೆ ಬಗೆಯೆಂ ॥೭೪॥ 


ದನುಜೇಂದ್ರನ ಹಸ್ತೋಪಮನಂ ಹ 

ಸ್ವನ*ನ*ಸ್ತಂ ಮಾಡಿದನಳನಂ ಕಾ 

ಳನವದನಾತರದೊಳು ತೂಂತುವನೆಂದಂ ಕಲುಷಿತನಾಗಿ 

ಮುಳಿದ ನಳನ ತೇರಿಂಗಿದಿರಂ ಸಂ 

ಜನಿತ ರಣೋತ್ಸಾಹಂ ಪ್ರಹಸ್ತಂ 

ಘನಬಳನೆ ೃತರುತಿರೆ ತೇರಿಂ ಕಂಡಿದಿರಾಂತಂ ನೀಳಂ ರಥದಿಂ ॥೭೫॥ 


ನಳನಂ ಪೆಣಗಿಕ್ಕಿ ವಿರೋಧಿ ಬ 

ಹಳಕಾನನದಾವಾನಳನಿಂದಿರೊಳು 

ಕಳವಳಿಸದೆ ಬರ್ಪಿವನಂ ಕೊಲುವಡೆ ಕಾವವರಾರರಂ 

ಮುಳಿದತಿ ಭೀಕರವೆನಿಸಿದ ಪಾಯಿಂ 

ಬಳೆಯಿಂದಿಡೆ ನೀಳಂ ಬರ್ಪದ ನಾ 

ಗಳೆ ನಿಶಿತೇಷ:ಗಳಿಂ ಕಡಿಖಂಡಂ ಮಾಡಿದನುಹಾಯೆನೆ ದಿನಿಜರು Nell 


Bs 
1. ಹ (ಕ) 


ಕುಮುದೇಂದು ರಾಮಾಯಣ | ೪೨೯ 


ಪೊಣಜವಮೆ )ದವರಂ ತೆಗೆದಿಸೆ ಹೊಸಕೆಂ 

ಗಜ್‌ಯ ಮಿಸುಪ ಸರಲುಂ ಬಂದಾಗಳೆ 

ನೆಜನಂ ಕಾಳೋರಗನಂತಿರೆ ತಾನಿರೆ ತೇರಿನ ಮೇಲೆ 

ಮಲ್‌ದೊಜಗಿದನಂತಿರೆ ದೇವರ್ಕಳು 

ಕಜಟದರ್‌ ಪೂಮಳೆಯಂ ನೀಳನ ಮೇ 

ಲಜ್‌ಕೆಯ ಜಯದುಂದುಭಿ ಮೊಳಗಿದವಾರಿಂತ್ತು ಕಪಿಧ ಿಜವಾಹಿನಿ ॥೭೭॥ 


ಅಸುರೇಂದ್ರನ ಹಸ್ತಪ ಥಹಸ್ವರ 

ವಿಶಸನದೊಳು ಚತುರಂಗ ಬಲದ ದೆಸೆ 

ದೆಸೆಗೆ ಪರಿವ ಲೋಹಿತವಾರಿಧಿಯ ತರಂಗಸಮೂಹತಿಯಿಂ 

ಪಸರಿಪ ಶೀಕರದಿಂ ಧೊಪ್ಪನೆ ತೆ 

ಯ್ಹುಸರಿತ್ಚತಿಯೊಳು ತೊಳೆಯಲು ಪೊಕ್ಕಂ 

ವಿಸರುಹಬಾಂಧವನೆನೆ ರಚಿಸಿದುದು ಸಂಧ್ಯಾಸವಂಯಂ ಪಟಂಪಟಹದೆ ॥೭೮॥ 


ಅಪಹಾ!ರ!ಕ ನಾನಾ ನಾದದಿ 

ನಂಪಸಂಹೃತ ಸಂಗರ ಕೌತುಕಮಯ 

ಯ ಪತಾಕಿನಿ ತಂತಮ್ಮ ಬೀಡಿಂಗತಿ ರಭಸದೆ ಪೋಗಿ 

ದ್ವಿಪ ರಥತುರಗ ಪದಾತಿ ಚಮೂವರ 

ರಪಹಸನದೆ ಮಗ್ನರಾದರು ನೆಟ್‌ 

ತಪನೋದಯಂವಂನೆ ಹಾರುತಿರ್ದರು ಕಣ್ಣಳೊಳೆ ಬೆಳಗಂ ವಾಡಂತ ॥೭೯॥ 


ಕೆಲರ್ಗೆ ಸಮುಚಿತ 8ತಂರಂಗಾ*ವಳಿಯಂ 

ಕೆಲರ್ಗೆ ಮದಾನಿ _ತಮದಗಜಘಟೆಯಂ 

ಕೆಲರ್ಗೆ ನಿಶಿತ ನಿಶಿತಾಯುಧಚಿಹ ಸನಾಥ ರಥಂಗಳನು 

ಕೆಲರ್ಗೆ ನಿಜಂಗಣಭೂಷಣಗಣಮಂ 

ಕೆಲರ್ಗೆ ಸುವಸ್ತು ಸುಗಂಧಾದಿಗಳಂ 

ಕೆಲರ್ಗಗಣಿತ ಧನಮಂ ತಳುಸಂತ್ತಂ ಉಭಯ ಬಲದ ಸೇನಾಧಿಪರಿರೆ 8೮೦॥ 


1, ನ (ಕ) 
2. ಕುರಂಗ (ಖ) 


೪೩೦ 


ಕುಮುದೇಂದು ರಾಮಾಯಣ 


ಬಳವೆರಡಲ ಕಾಳಗಮಂ ಪೂರ್ವಾ 

ಚಳಮಸ್ತಕದೊಳಂ ನಿಂದೀಕ್ಷಿಪೆನೆಂ 

ದಳವಿಗಳಿದ ರಾಗದಿನುದಯಿಸೆ ದಿನಮಣಿ ತತ್ಸಮಯದೊಳು 

ನಳನೀಳರ ವಿಜಯಕ್ಕತಿ ಮುದದಿಂ 

ಬಳಭದ್ರಂ ಪಂಚಾಂಗ ಪಸಾಯಮ 

ನಿಳೆ ಹೊಗಳಲು ಕೊಟ್ಟಂ ರಘುಪತಿಪರವಾದಿಧರುಧರ ಕುಳಿಶಾಯುಧ ॥೮೧॥ 


ಹದಿನೆಂಟನೆಯ ಸಂಧಿ 


ಶ್ರೀ ವೀತರಾಗಾಯ ನಮಃ 


ರಾಗ : ಆಹರಿ ರೂಪಕ ತಾಳ * 
ಪಲ್ಲವ : 

ವಂನುಜರಮಣನ ದನುಜರಮಣನ ಮೊನೆಯ ನಾಯಕರು 

ತನತನಗೆ ಕಾದಿದರು ರಣದೊಳಃಗೋಡೆ ವೀರ ಕಬಂಧಕೋಟಿ 


ಶ್ರೀ ಸುರಾಸಂರ ಮಕುಟ ಮಣಿಗಣ 

ಭಾಸಂರ ಕ್ರಮಕಮಂಳನಹಿತ 

ತ್ರಾಸಿ ವಿಶ್ರಮನಸಮಸಮಂರಸಮುತ್ತುಕಾಶಯನಃು 

ವಾಸವಾರಿಯ ಬಳಮುದದೆ ಸುವೇ 

ಳಾಸ ಹಸ್ರಂ ಕವಿವ ತೆಜದಿಂ 

ದೋಸರಿಸದೈತರಲು ಕಂಡಂ ಸರಸಕವಿ ಮುಖನಿಟಲ ತಿಳಕಂ ॥()॥ 


ಸುರಪ ಕೇಳ್‌ ವಸುಕೇಳು ಯಮ ಕೇಲ್‌ 

ನಿರುತಿ ಕೇಳ್‌ ಜಳರಾಸಿಪತಿ ಕೇಲ್‌ 

ಮರುತ ಕೇಳ್ಬೀರತೆರ ಕೇಳೀಶಾನ ನೀಂ ಕೇಳು ್ಲ 

ಧಂರದೊಳೀ ಮನುಜೇಂದ್ರಂದನುಜೇಂ 

ದ್ರರಜಯಾಪಜಯಂಗಳಂ ಬಿ 

ತ್ತರದಿನೆಂಬವೊಲಂಲಿದುದಂಭಯ ಬಲಧರಣಾನಕ ನಿನಾದಂ ॥೨॥ 


ಕುದುರೆಗಳು ಪಲ್ಲಣಿಸಿ ಬಂದವು 
ಮದರದನಿಗಣ್ಮಣ್ಣಿ ಬಂದವು 

ರಥ ಚಯಂಕ್ತೆರಳಿ ಬಂದವು ಪಟ ಸುಭಟಕೋಟ 

ಬದವಿ ಬಂದರಂ ಮೊನೆಯ ನಾಯಕ 

ರೆದಿರದೆ ೈತಂದೊಡ್ಡಿ ನಿಂದರ್‌ 

ಕ[ದ]ನ ಕೇಳೀ ಲಂಪಟರು ಭಯಬಲದೊಳಂದರೆ ನೆಣ್‌ಯದೆನಲು All 


* ಇದು ಈ ಮುಂದಿನ ಸಂಧಿಯಾದ ಮೇಲೆ ಬಂದರೆ ಎಂದರೆ ಈ ಪ ್ರಿತಿಯು 19 ಸಂಧಿ 
ಆದ ಮೇಲೆ ವಿ 9 ಪರ್ಯ ಕ್ರಮದಲ್ಲಿದೆ. ಗ ದಲ್ಲೂ ಹೀಗೇ ಇದೆ. 
1. ಗಾಡೆ 


೪೩೨ 


ಕುಮುದೇಂದು ರಾಮಾಯಣ 


ಪ್ರಳಯ ಜಳನಿಧಿ ಕವಿದು ಮೇಣಿದು 

ಗಗನದೊಳು ಹಳಚಿತ್ತೊವೇಳಾ 

ವಿಳೆಯ ಜಳಧರ ಕೋಟಿ ಘರ್ಜಿಸಿದಪುದೆ ಮೇಣೆನಲು 
ಮುಳಿದುಭಯ ಚತುರಂಗಸೈನಿಕ 

ದಳಗಳೀಯಲು ಹಳಚಿದುರ್ವಳ 

ದಳವನುಜ್‌ ಮೆಜ್‌ದೈದೆ ಮರ್ಮುಳಿಯಾಗಿ ಬಿರ್ದರಂ ರಣದೊಳೆಯ್ದೆ 


ದಿಗಧಿಪತಿಗಳ ಗಧಿಪ'ತಿಗಳೊ 

ಛಳೆನಿಯದುಣ3ತಳ್ಲಿಜ೨ವ ತೆಐದಿಂ 

ದಗಣಿತಕ್ಷೋಹಿಣಿ ವೆರಸಂ ಪೇಳ್ದುಭಯ ಬಲದೊಳಗೆ 

ಗಗನ ಚರವರ ದಶವದನನಿಂ 

ದಂಗತಿಪುತ್ಸನನಾಯಕರ್ಥರೆ 

ಹೊಗಳಲೀರಯವರೊಡನೀರೈ ವರ್ಮುಳಿದಂತಾಗಿ ಧರಾಹವದೊಳು 


ಒಸೆದು ಘನಘನ*ರಾಸಿಯಂದ 
ಳಿಸುವ ಬಾಡವ ಹಂತ ಹಂದೆಸೆ 
ದೆಸೆಗೆ ಮಸ್ತಗುತ್ತೆಳತರಂತಮಿರ್ದಪುದೆನಲ್ಬಂದು 
ಅಸವಂಬಳ ಸಂತಾಪನಂ ಮ 

ಗ್ಲಿಸಿದನಾಹವರಂಗದೊಳ್‌ ಪ ಪಸ 
ರಿಸಿದನುಜಬಳೆಯಾನಕರವದಾರೊ ಮಾರೀಚಂಗೆ ಭಟರು 


ಇತ್ತಲಸಂರರ್ಬೆಂಗೊಡಲುರು ಹರಿ 

ಮತ್ತಗಜಮಂ ಕೊಲುವ ತೆಜದಿಂ 

ದತ್ತಳಗಮಾಗಲ್ಪ್ಬ ಯಾನಕವೃಂದವ ಬಲದೊಳಂ 

ಮಂತ | ಗಜರಿಪುಕೇತುನಲಿಯೆ ಎ 
ಯತ್ತಳದೊಳಂದ್ದಾಮನಿಟ್ಟಾ 

ರುತ್ತಿರಲ್ಲಿಜಸೇನೆ ಕೊಂದಂ ವಿಘ್ನನಂ ಸಂಗರಧರೆಯೊಳರ 


1. ಗಳನಿಯದುಣ (ಕ) 
2. ಬಗೆದು ಜಳ 


nv 


॥21॥ 


1೬॥ 


uc 


ಕುಮುದೇಂದು ರಾಮಾಯಣ ೪೩೩ 


ರಾವಣನ ಸೇನೆಯೊಳು ಬಂಭಾ 

ರಾವ ಮೊರೆಯಲು ಬಳನ ಸೇನೆಯೊ 

ಳಾವರಿಸಿ ಭಯರಸವನಗುರ್ವಿಸೆ ಚಾಪಟಕಾರಂ 

ತೀವೆ ಜಗಮಲಕರದಿನೀಂಟಿದ 

ವಾ ವಿಳಯದ ಮಹೋದಧಿಯ ಘನ 

ಜೀವನ ಮಹೋದ್ದಂಡ ಕೋದಂಡಂ ತಿಳೀಮುಖದಿನಿರದೆ ॥೮॥ 


ವಿಘಟನ ಹಿತಧರಾಧರಾವಳಿ 
ವಿಘಟನುಜಕ ಭುಜಬಳೋದ್ಧತ 
ುಘವೆನವನೊಳು ತೊಡರ್ದ ದಾವವಮುಂದೆ ನಿಲುವಂ ಸಂಗರದಲಿ ॥೯॥ 


ಬಳವ ರುದ್ಧಾಮನ ಶಿರೋಮಣಿ 

ನೆಲಕ್ಕೆ ಬಿಳಿ ನ ಮೆಚ್ಚು ನಿಜಭುಜ 

ದಳನನಾಹವದೊಳಗೆ ಗಂಭೀರಂ ವೆಂಜ್‌ವುತಿರಲು 

ಮೊ[ಳ]ಗಿದುದು ಜಯತೂರ್ಯ ನಿನದು 

ಬಳದುದುತ್ಸವ ಮಸುರ ಬಲದೊಳು 

ಬಳಸಿದಂದು ಲಜ್ಜಾರಸಂ ಜನಕ ಜನ ವಾಹಿನಿಯೊಳಗೆ ಕೂಡೆ ॥೧೦॥ 


ಆರೆ ಮಿಥುಳೇಶ ರ ತನೂಜನ 

ವಾರವಾಹಿನಿ ಘನ ವಿಜಯ ಭಂ 

ಭಾರೆವಂತಳ್ಳೂ ್ಸಿಯ್ಯೇದಶದಿಗ |ಳಯವಂಂ ಕೂಡೆ 

ಚಾರಣನನಾಜಿಯೊಳು ಮಾಣದೆ 

ಮಾರಣಮನೆ ದಿಸಿದನುದ್ದ ತವೆ ರಿ 

ವಾರಣಸಿಂಹನುದ್ಧ ತನೆಸೆವ ತೋಮರದಿಂದ ವಿಟು ), ॥೧೧॥* 


ಸಿಂಹಕಟಿಯಂದ್ದಂಡಗಜರಿಪು 
ಸಂಹತಿಯ ನಳಖ್‌ಸುವಮರ್ದಮ 
ಸಿಂಹನಪ್ರತಿಮಪ್ರತಿತಂ ಪೃಥು ಪರಾಕ್ರಮನಂ 


* ಖ ದಲ್ಲಿ ಈ ಪದ್ಯವಿಲ್ಲ 


28 


೪೩೪ ಕುಮುದೇಂದು ರಾಮಾಯಣ 


ಸಂಹರಿಸಿದಂ ದಾನವೇಂದ್ರ ಬ 
ಲಂ ಹೊಗಳೆ ಜಯತೂರ್ಯವೆಸೆಯೆ ಕ 
ರಂ ಹರುಷದಿಂ ಕುಣಿಯೆ ನಾರದನಾಡೆ ಭೂತಪಿಶಾಚಕೋಟಿ ॥೧೨॥ 


ಶುಕನನೂರ್ಜಿತ ಕೇತುಧವಳಾಂ 

ಶುಕನನರ ಸಂರಂ ನಾಡೊಳಂ ಕಿಂ 

ಶುಕನವಾಹವರಂಗದೊಳು ದುರಿತಾಸ ್ವನುಅದಿಕ್ಕೆ 

ಚಕಿತಮಾದಂದು ದನುಜವಾಹಿನಿ 

ವಿಕಸಿತಾನನಮಾಯ್ತು ಕೂಡೆ ಜ 

ನಕತನೂಜನ ಸೇನೆಯ ಜಯದುಂದುಭಿಯೆಸೆದಂದೆತ್ತಂ ಪಸರಿಸಿ ॥(೩॥ 


ಧುರದೊಳೇಳುಣ್ಮಿಂಬಶರ ಪಂ 

ಜರ!ವನೋವ!ದೆ ಕೊಂಡು ಯಮ ಪಂ 

ಜರತೆ ಕಾದಿಕೊಂಬಾಗೆ ಮಾಡಲುಸ್ಕಂದನಂದನನು 

ನರಪತಿಯ ಬಲದೊಳಗೆಯ್ಯೈದಾ 

ವರಿಸಿದುದು ಲಜ್ಜಾರಸಂ ಬಿ 

ತ್ತರಿಸಿದುದು ಘನ ವೀರರಸವಸಂರಾರಿ ಬಳಬಳದೊಳಗಂರ್ವವಡೆಯೆ ॥೧೪॥ 


ಗಜವಿರೋಧಿ ನಿಶಾಸ್ತ್ರದಿಂದಂ 

ಗಜವನೋವದೆ ಸೀಳ್ಡ ತೆಜದಿಂ 

ಗಜನನಾಜಿಯೊಳಿಕ್ಕಿ ಸಮರಾಂಕುಶನನದೆಕ ಯಶಂ 

ತ್ರಿಜಗದಂದರಮನೈದೆ ತೀವಲು 

ವಿಜಯದುಂದಾುಭಿನಿನದವಸುರ 

ಧ್ವಜಿನಿಗಾದುದು ಕೌತುಕವಕಾಯ್ಬ ದೇವರ್ಕಳಿಗೆ ಕೂಡೆ ೧೫॥ 


 ಅಳುಕದಾಹವದೊಳು ಪ್ರಭಾಮಂ 
ಡಳವ ನಾಯಕರೊಡನೆ ತಾಗಿದ 
ಬಳವದಸುರಾಧಿಪನ ನಾಯಕರೊಡನೆ ಮಡಿಯೆ 


pS 


1. x (2) 


ಕುಮುದೇಂದು ರಾಮಾಯಣ 


ತಳೆದು ಕೃಪೆಯಂ ಭಾನುವಂ ಪರ 
ಜಳಧಿಯೊಳೆಯ್ದರಿಯಲೆರಡುಂ 
ಬಳಮಿರದೆ ತೆಗೆದುವು ವಿಳಸದಪಹಾರತೂರ್ಯ ನಿನಾದಮೊದವೆ 


ಶ್ರೀ ವೀತರಾಗಾಯ ನಮಃ ಶ್ರೀ ಪಂಚಗುರುಭ್ಯೋ ನಮಃ 
ಶ್ರೀ ವರ್ಧಮಾನಾಯ ನಮಃ 


೪೩೫ 


NOL 


ಶ್ರೀ ವೀತರಾಗಾಯ ನಮಃ 


ರಾಗ : ದೇಶಿ ರೂಪಕ ತಾಳ* 
ಪಲ್ಲವ ಮು 

ದಿಎಜ ರಿಪ್ಪವಿನ ಮನುಜ ರಿಪುವಿನ ಮುಖ್ಯನಾಯಕರು 
ಬವರದೊಳ್ತಳ್ತಿರಿದ.ಮೆಜ*ದರು ನಿಜಭುಜಾ8ದಂಡಗಂಭಳವಾ! 


ರಾಮರಾವಣರಿರ್ವರುಂ ಘನ 

ಪ್ರೇಮಮಂ ತಳೆದಿರ್ದ ಖಚರ 

ಸ್ತೋಮವಗಣಿತಮೆನಿಸಿದಕ್ಷೋಹಿಣಿ ಬಳಂ ಬೆರಸು 
ಭೀಮಸರವ[ಂ]ಮೂಡರ್ಲಿದ ಪ 

ರೀ ಮಹೋತ್ಸವಮಂ ನಿಧಾನಿಪ 

ನೀ ಮಹೀಧರದಲ್ಲಿ ನಿಂದೆಂದಿನನಂದಯಿಸಲುದಯಗಿರಿಯೊಳು uO 


ಉರಗಪತಿ ಸೂತೃತಿಯೊಳಂ ದಿ 

ಕೃರಿ ಮಹಾಬ )೦ಹಿತದೊಳಂ ಭ 

ಟರವ ರಥದಚೀತೃತಿಯೊಳಂ ಹೇಷಿತದೊಳಂ ಹಯಂದಾ 

ತಳೆದು ವಕಾಂಸಳ ತಿಯಂನದೆತ್ತಂ 

ಬಳಸಿದದು ಲೋಕತ್ರಿತಯ ಮಂ 

ಬಳ ಮಂಕುಂದರ ದಶಮುಖನು ಪೊಯ್ಸೆ ಭೇರಿಗಭೀರನಿನದ ॥೨॥ 


ಅದೆ ವಿಮಾನಮಣಿ ಪ್ರಭಾವಳ 

ಯದೆ ಮದದಿ ಸಪ ಕರಳಿಕಾತತಿ 

ಯದೆ ತುಂಗ ಖುರದಳಿತಧರಣೀಜನಿತವಾಂಶರುಚಿ 

ಅದೆ ಸುಭಟನಿಶಿತಾಯುಧಂಗಳೊ 

ಳುದಯಿಂಸಿದ ದಿನಮಣಿ ಸಹಸ್ರಂ 

ಕದನಕೇಳಿಗೆ ಬಂದುದೆನೆ ನಡೆತಂದು ದಿರ್ವಲವತಿರಭಸದೆ NAN 


* ಇದು (ಈ ಪ್ರತಿಯ) 19ನೆಯ ಸಂಧಿಯಾದ ಮೇಲೆ ಬಂದಿದೆ 
1. ವಷ್ಕಂಭ (ಖ) 


ಕುಮುದೇಂದು ರಾಮಾಯಣ ೪೩೦ 


ಬಳವದಿಭಕುಳ ಕುಧರಮೇಘಂ 

ವಿಳಸದುರುಹಯ ಬಳಜಳಧಿ ಸಂ 

ಕುಲ ಮುದಗ್ರರಥಪ್ರಕರವಿಳಯಾಂಬುಧರ ಪಟಳಂ 

ಚಳಿತ ಪತಿವಿದ ವಿಪಿನ ಮುಜ್ವಳ 

ವಿಭೂಷಾಂವಿಷ್ಯುತಾ 

ಳಜವೆಂ ಬಂದಪುದೆನಲು ಬಂದುದು ದನುಜರಿಪು ಮನುಜರಿಪು 
ಮನುಜದನ:ಜೇಂದ್ರ ಸೇನೆ ॥೪॥ 

ಮೋಹರಿಸಿದರ್ವಂದು ಪಲರುಂ 

ಸಾಹಸೈಕ ದನುರ್ವಿಯಚ್ಚರ 

ರಾಹವಾಂಗಣದಲಿವುನ್ಯೂದ್ದಿತ ಯದತಿ ಬಳರು 

ಬಾಹುಬಳದರ್ಪವಿಳಯರು ರಣ 

ದಾಹಳರ್ನಿಜ ಸಮಗ್ರಾ 

ಕ್ಲೋಹಿಣೀ ಸಹಿತರ್ಕಡಂಗಿನಿ ಬಲ ಕೈವೀಸಿದರ*ದಟ [ಭ]ಟ'ರು ॥೫॥ 


ಅರವರಿಸಿದಂಬುಧಿಯೊಳಂಬುಧಿ 

ವೆರಸುವಂತಿರೆ ಬೆರಸಿ ತುಜುಗಿದ 

ತೆರೆಗಳೊಳು ತೆರೆ ಹಳಚುವಂತಿರೆ ಚಾತು[ರ]ಂಗ ಬಳಂ 

ಕರಿ ಕರಿಗಳೊಳು ತುರಗ ತುರಗದೊ 

ಳುರಥರಥದೊಳು ಭಟರು ಭಟರೊಳ 

ಗಿರದೆ ಹಳಚುತ್ತಿರ್ದುದೋಹರಿಸಾಹರಿಯ ಮಾಡುತ್ತ ಕೂಡೆ ॥೭॥ 


ಮುದ ಕುಮುದಾಂಗದ ವಿರಾಧಿತ 
ಸಮರಲೋಲುಪ ರತ್ನವರ್ಧನ 
ವಿಮಳವಾಹನ ಮೇಘವಾಹನ ಭೀಮಜಯವಿತ್ರಾ 
ಅಮರ ಸಿಂಹ ಮಹೇಂದ್ರ ಫನ ವಿ 
ಕ್ರಮ ಸುಷೇಣ ವಿರಾಧಿತ ಬಳಬ 
ಳದೆ ಸುಬಂಧುಗಳಲೆದದರ್ಭಳನ ಬಳದೊಳು ಖಚರವರರು ॥೭॥ 


ಕುಂಭಿ ಭೀಷಣ ಧವಳಕೀರ್ತಿನಿ 


ಕುಂಭಿ ಹಾಳಾ ಹಾಳ ಕರಾಳ ಸ ಕ 


ಯಂಭು ಧೂಮ್ರಧೂಮ್ರಾಕ್ಷತಶಿಯಿರಲಿಕೆ ಧೂಮ್ರ ಚಂಡರಥ 


1. « (ಖಗ) 


೪೩೮ 


ಕುಮುದೇಂದು ರಾಮಾಯಣ 


ರಂಬು ವಿದ್ಯುಚ್ಛಿಹ್ನೆಸಮ 
"ರಂಭ"ಶಾರ್ದೂಳಿಕೃತುಕ್ಷಯ 
ದಂಭದುರ್ಮರುಷಣರು ತಾಗಿದರುಜದೆ ದನುಜೇಂದ್ರನ ಬಳದೊಳು ॥೮೫ 


ಎಚ್ಚರೋರ್ವರನೊರ್ವರಿರ್ವಲ 

ದಚ್ಚಗಲಿಗಳಂ ಬಲಯುಗಳದ ವಿ 

ಯಚ್ಚರೇಂದ್ರರ್ಮಣಿ ವಿವಕಾನಾರೂಢರುದ್ಧತರು 

ಮಚ್ಚಳಿಸಿ ಬಿಸುನೆತ್ತರೊಡ 

ಲೆಚ್ಚಣದೆ ಪಟುಭಟಕೋಟಿಭಯರಸದೆ 

ಬಿಚ್ಚು ತಂ ನಲಿಯುತಿರೆ ಪಿಶಾಚಕ ಪಾಳಿ ಶಾಕಿನಿಡಾಕಿನಿಯರು ॥೯॥ 


ಇಡಂವ ತೋಮರವೆಸಂವ ಕೂರ್ಗಣೆ 

ಹೊಡೆವಕೂರಸಿ ಯಪ ಶಳಿಪ ಲೌಡಿ 

ಯಿಡುವ ಢೆಂಕಣಿಯುಗಿವ ಭರುವರುವನಾರಸಿಂಹಮುಖ 

ನಡುವ ಕೂರಲಗುದ್ಭವಿಪಂ ಕ 

ಕೃಡೆ ಕರುಳುಗುವ ವಿಭವಗುರ್ವಿಪ 

ಕಡಿತಲೆಗಳಾಹಳವಿಶಲೈಗೆದುದುವೆಯಂ ವನಮಾಲಿಯೊಡನೆ ॥೧೦॥ 


ಜನಕಸೂನಂ ನಳ ನೀಳ ವಿರಾಧಿತ 

ದಿನಕರ ಪ್ರಿಯ ಪುತ್ರ ಸಂಷೇ 

ಣನವಿನಯಮಾ ಭದ ಬಾಲಿಸಂತಾಂಗದ ಕುಮುದ ವರುಣಗವಯ 

ವನನಿಧಿ ಜಾಂಬವಗವಾಕ್ಷ ವಿಭೀಷಣ 

ರನಿಬರುಂ ನೆರೆದು ಕೊಂಡಾಡುತ್ತ 

ಮನುಕ:ಲಾಂಬರ ಭಾಸ್ಕರ ನೊಪ್ಪಿ ದನನ್ಶವಾದಿಪನ್ನೆಗರುಡ ॥೧೧॥ 


ಹತ್ತೊಂಬತ್ತನೆಯ ಸಂಧಿ 
ಶ್ರೀ ಮಾಣಿಕ್ಕನಾಥಾಯ ನಮಃ ॥ ಭದ್ರಮಸ್ತು 


ರಾಗ : ವರಾಳಿ 1ತ್ತು!ರಿತಮಾನ ರೂಪಕ ತಾಳ 
ಪಲ್ಲವ : 

ಮೇಘನಾದನಂತ್ಯದ ಮೇಘನಾದವನೆ 

ಮೂದಲಿಸಂತಾ ರಾ*ಘವನಕಟಕಮಂ 

ಲೋಲಕಲ್ಲೋಲವಾಗಲು ಕವಿಯ ಕಾಳಗದೊಳಂಬಿನ ಮಳೆಯ ಕಜದಾ 


ಶ್ರೀಮದಾನಮಂ ಭೂಚರ ವಿಯಚರ ವರ 

3ಸ್ಟೋಕಿಮಮೌಳಿ ಪ್ರಕರ ಸುಕರ"ಮಣಿ*ಮಂಜರೀ 

ದಾಮನೀರಾಜಿತರವಕಾಗಿಳಯಚರಣಸರಸಿರುಹಯುಗಳ 

ರಾಮನಿರಲಿತ್ತಲಿನ್ನೀಂ ಮೇಘವಾಹನರು 

ಸೀಮೆಗಳಿದ ಸಂರ ಚತುರಂಗಬಲದಿಂದ ಸು 

ತ್ರಾಮವಿಜಯರ್ಕವಿಯ ಕಾಳಗಮನಿರುಳೊಳೆಸಗಿದರಸವು ಸಾಹಸ 
ಸಮುತ್ಕಟರು Ie 


ಇಂದು ನಳ ನೀಳ ಸುಗ್ರೀವ ಜಾಂಬವ ಪವ (ನ) 

ನಂದನಾಂಗದ ಚಂದ್ರರಶ್ಮಿಕುಮುದ ಸುಷೇಣ 

ಮಂದರ ಗವಾಕ್ಷಗವಯ ವಿಭೀಷಣಾದಿ ಪರಿವೃತ ರಾಮಲಕ್ಷ್ಮಣರು 
ಕೊಂದೊಡಲ್ಲದೆ ಬಂದೆನಾದಡಸುರೇಂದ್ರಂಗೆ 


ನಂದನನೆಯಲ್ಲೆಂದಂ ಕೊಟ್ಟು ಭಾಷೆಯನಸುರ 
ವೃಂದಮೆಲ್ಲಂ ತಲೆಯ ತೂಗುತಿರೆ ನಡೆತಂದ ನಗಣಿತಕ್ಷೋಹಿಣಿ 
ಸಹಿತದಿಂದ ಮುಳಿದು  8೨॥ 
ಅತಿ ಭೂಷೆಯಂ ಕೊಟ್ಟು ಪೊಅಮಟ್ಟಸುರಾಧಿ 
ಪತಿಗಿಂದ್ರಜಿತುಮಾರಂತವಿಯ ಕಾಳಗ 
ಕೃತಿ ಸುಭಟನವನೆನಗೆ ತದವುದನುಚಿತಮೆಂದು ಕಮೇಘವಾಹನಂಕ 
ಕೋಪದಿಂದ 


1. ತ್ಯ (ಖ) 2, 4 ಆಆ (ಖಗ) 3.ಸೋ (ಕ) 4. » (ಕ) 5. ಫನಮೋಕ್ಷನು (ಕ) 


೪೪೦ 


ಕುಮುದೇಂದು ರಾಮಾಯಣ 


ಅತುಳಿತಾಕ್ಷೋಹಿಣೀ ಸೈನ್ಯಾನ್ವಿತಂಬಲಾ 
ಚ್ಯುತರೊಡನೆ ತಳ್ತಿಜಿವೆನೊಂದೆಮೊನೆ ಯೊಳೆಮಹೋ 
[ಈ ಭಾಗವು ಗರಿಯ ಮೂಲ ಬರವಣಿಗೆಯಲ್ಲಿಲ್ಲ ಆದರೆ ಅದನ್ನು ಗರಿಯ 
ತಂದಿಯಲ್ಲಿ ಬೇರಾರೋ ಬರೆದಿದ್ದಾರೆ, ಅಕ್ಷರ ಸ್ಫುಟವಾಗಿ ಕಾಣ:ವುದಿಲ್ಲ] 
ದೃತ ದನುಜ ಚಕ್ರವರ್ತಿಯ ನಿಂದು ವೆಚ್ಚಿ ಸುವೆನೆಂದು ಪೊಜಮಟ್ಟ 
ನಾಯತ'ನಾಗಿ* ಕಾಳಗಕೆ . Han 


ಆ ನೊಂದು ಮೊನೆಯೊಳಾಂತಿಜ್‌ವೆ ಬಲಕೇಶವರ 

ಸೇನೆಯಂ ಜವನುಂಡು ಕಾಜ್‌ದಂತಿರೆ ಮಾಡಿ 

ಮಾನವರೆ ಖಂಡದಿಂಡೆಯನಿತ್ತು ಕಳಲಿಂಕೆ ಸುಗರಧರೆಯೊಳು 

ನಾನಾವಿಹಂಗ ಮೃಗಭೂತ ಭೇತಾಳ ಸಂ 

ತಾನಕ್ಕೆ ವಾನರಧ್ವಜಿನಿಯಂ ಸೂನುಗಳು 

ನಡೆಯಲಂಜದಿಪ್ಪು ದೆನುಚಿತಮೆಂಭಕರ್ಣಂ ಚಾತುರಂಗ ಸಹಿತಂ ನಡೆದ ॥೪॥ 


ಅನಂಜರುಂ ತನುಜರುಂ ಘನತರಪರಾಕ್ರವಂರು 

ಮುನಿದು ತಮ್ಮನೆ ತಾವು ಮೂದಲಿಸಿಕೊಂಡು ನೆ 

ಟನೆ ಪರಿಚ್ಛೇದಿಸಿ ಸಮಗ್ರವಾಹಿನಿಸಹಿತರಾಗಿ ಕವಿಯಂ ಪಾಯಲು 

ದನುಜೇಂದ್ರನವರನೊಷ್ಪಿಸಿ ಕೊಟ್ಟು ಸೆಡೆದಿರ್ದ 

ನೆನೆ ಕೀರ್ತಿಮಸುಳಿಸುವುದೆನಗೆಂದು ಪೊಣಮಟ ಗೆ 

ನನುವರಕೆ ಮೂವತ್ತ ನಾಲ್ಸಾಸಿರಕ್ಷೋಹಿಣಿಯನ್ನೆ ದೆ ಕೂಡಿಕೊಂಡರನೆಲೆ 
ಯೊಳೋಡಿರ್ದು Hu 


ನಾಲ್ಕು ದೆಸೆಗಂ ಬಲವನೈದೆ ಹವಣಿಸಿ ಕೊಂದು 

ನಾಲ್ಕು ಮುಖದಿಂ ಕವಿಯ ಕಾಳಗಕೆ ಆ ನಡೆತಂದು 

ನಾಲ್ಕುಮೊನೆಯಾಗಿ ಮೋಹರಿಸಿ ಕೆ ವೀಸಿಕೊಂಡು ದಾನವರಮಣರು 

ನಾಲ್ಕುವಿಳೆಯಂ ಜಳಧಿಗಳುಗಿದು ಕೂಡೆ ಹಳ 

ಚಲೈಂದು ಬಂದು ಘರ್ಜಿಸುತಿರ್ದುವೆಂದೆನಲು 

ಬಲ್ಕಣಿಗಳೆನಿಪಸುರ ನಾಯಕರಬೆರಸಿದರು ಕೋರಡಿಯಕಳುಕ್ಕತದ 
ನಾಯಕರು ಕೊಲುತ ॥೬॥* 


ದಾದಾ ಈ 


ಕುಮುದೇಂದು ರಾಮಾಯಣ | ೪೪೧ 


ಅದಿರೆ ನೆಲ*ನಳ್ಳುತಿರೆ!ದಿಶಾವಲ್ಲಭರ್ನೆಲ 

ಕ್ಕುದುರೆ ತಾರಾದಿಗಳು ಕುಲಪರ್ವತಂ ನಡುಗೆ 

ಮದವುಡಗಗೆ ದಿಗ್ಲಂತಿತಲ್ಲಣಿಸೆ ಸುರನರನಾಗಲೋಕದ ಪತಿಗಳು 

ಬೆದಜ್‌್‌ ಕಮಠಂ ಹರನಕೊರಳನಗಸುತೆಯಪ್ಪಿ 

ತ್ರಿದಶನದಿಕೆಂಜಡೆಗಳಿಂದ ಸುತ್ತಂ ಸೂಸೆ 

ಕದನ ಕರ್ಕಶರು ರಕ್ಕಸರ ಪೊಯ್ಸಲು ಪಸರಿಸಿದುದು ಗಂಭೀರಭೇರಿ 
ಭೂರಿತರ ರಾವ ॥೭॥ 


ಪರ*ಡಕ್ಕೆ ಡೌಡೆ* ಚೆಂಬಕಜಗ್ಗುಗೌಹಳೆ* ತು 

ತ್ತುರಿಗಹಳೆ ಡ ಮರುತಂಬಟವಟ್ಟುಗಾಳಿ ಚ 

ಚ್ಚರಿ ಗರಡೆ ಮುರಜನಿಸ್ಸಾಳ ಬೊಂಬುಳಿ ಜಗಳೆ ಭೇರಿ "ಕಂಸಾ*ಳುಗಳೆ 

ನಿರವಧಿಧ್ಯಾನಂ ಚತುರ್ದಶಭುವನಮನಾ 

ಭರದಿಂದಲಾವರಿಸೆ ಪ್ರಕಟಿಗೆಯ ಕಪಿಧ್ವಜನಿ 

ಕರಮನೋವದೆ ಕೊಲುತ ಕವಿತಂದುದಂದಾ ಚೊಚ್ಚರದಿಂದ ಬೊಬ್ಬೆ 
ಯಬ್ಬರವಗುರ್ವಿಸಿ ಕೂಡೆ ॥೮॥ 


ಗಂಡರಿಗೆ ಗಂಡಶಕ್ರನ ಗಂಡ ಪಾವಕನ 

ಗಂಡ ಕಾಲನ ಗಂಡಯಕ್ಷ್ಯೇರವಾಹನನ 

ಗಂಡ ವರುಣ ಗಂಡ ಮಾರುತನ ಗಂಡ ಧನದ ಗಂಡ ಭವನ ಗಂಡಾ 

ಚಂಡಕಿರಣನ ಗಂಡ ನಾಗರಾಜನ ಗಂಡ 

ಗಂಡ ಕರಿಗಳ ಗಂಡ ಮಾಲಾಜುವನ ಗಂಡ 

ಚಂದ್ರ ಪ್ರತಾಪನಿಂದಗಿ ಬಂದನೆಂದು ಬಿರುದಿನ ಕಾಳೆ ವಿಃರರಿಗೆ ಭೀತಿಯ 
ನೊದವಿಸುತಿರೆ ೯॥ 

ಸುರಗಿಕಯಂ ಕುತ್ತುಕಂ ಸಬಳದಿಂದೆತ್ತುತಂ 

ತರ ವಾರಿಯಿಂದೆ ಯಿಕ್ಕಡಿಯಾಗಿ ಹೊಡೆವುತಂ 

ಶರವರ್ಷಮಂ ಕಣ'ವುತಂ ಕಡಿತಲೆಗಳಿಂದ ಸಿಡಿಯೆ ತಲೆಗಳ ಬೀಸುತಂ 


ಹಂ ಂ 1 


1. ನಳ್ಳುಜ್‌ (ಕ) 

2. ಪರಡಕೆಯ ಡೌಂಡೆಯ (ಖ) 
3. ಳೆಹ (ಕ) 

4. ಕರ ಸಾರ (ಕ) 

5. ಸರಿಗೆ (ಖ) 


೪೪೨ 


ಕುಮುದೇಂದು ರಾಮಾಯಣ 


ನರಸಿಯ ಮಂಖದಿನುಗಿ ಬಗೆಮಾಡುತಂದಿರದೆ 

ನರವರಿಸುತಪ ಶಳಿಸುತಂ ಕಠಾರಂಗಳಿಂ 

ದುರವಣಿಸಿ ತಿವಿವುತಂ ತಕ ಡೆಯಿನಿಕ್ಕುತಂ ಹತ್ತಳದಿ ನಡುತವಾರುತ್ತ 
ಬೆರಸಿತೆ ದೆ ॥(೧೦॥ 


ಹರಿಗಳಂ ಹಲ್ಲಣಚಸಿಲಿಂತು!ದಾಗಳೆ ಪಿಡಿದು 

ಕರಿಗಳಂ: ಹಣ್ಣಲೀಯದೆ ಕೂಡೆ ಕೆ ಕೊಂಡು 

ಸರಕಟ್ಟಿಸಲೀಯದೆ ರಥಾವಳಿಗಳಂ ಕಡಿದು ದೆಸೆದೆಸೆಗೆ ಮಸಗಿ ಮುಳಿದು 

ಬೆರಸಲೀಯದೆ ಪದಾತಿಗಳೆನೋವದೆ ಕೊಂದು 

ಮರಳಲೀಯದೆ ಖಚರವೀರರಂ ಕೆಡೆ ಕುತ್ತಿ 

ನೆರೆಬ.ಪೀಯಂದೆ ಬಲವನೆ ೃದಿಸದೆ ಮಮ್ಮಳಿಯಾಗಿ ಮಜಹಿನ ಮೇಲ ಕವಿ 
ತಂದುದಸುರಸೇನೆ ॥೧೧೫ 


ಒತ್ತಿತ್ತು ಪಿಡಿಯಿತ್ತು ಹೊಡೆಯಿತ್ತು ಬೀಸಿತ್ತು 

ಕುತ್ತಿತ್ತು ಬಿಡಿಸಿತ್ತು ಮೆಟ್ಟಿತ್ತು ತುತ್ತಿತ್ತು 

ತುಳಿಯಿತ್ತು ಮೆಳಿಯಿತ್ತು ತೆಗೆಯಿತ್ತು ನೆಗೆಯಿತ್ತು ಸೀಳಿತ್ತು ಹಾಯಿಕ್ಕಿತ್ತು 

ಎತ್ತಿತ್ತು ಮೋಡಿತ್ತು ಕಾದಿತ್ತು ಕಾಡಿತ್ತು 

ಸುತ್ತಿತ್ತು ಕೆರಗಿತ್ತು ಪಜಃಯಿತ್ತು ಮುತ್ತಿತ್ತು 

ಮಸಗಿತ್ತು ಕೂಡೆ ಬೆಂಬತ್ತಿತ್ತು ದನಂಜಗಜಘಟೆ ಬಂದು ಮನಂಜೇಂದ ಸ 
ಸೇನೆಯನು ॥೧೨॥ 


ಳಯಾಂತಕನಲುಲಾಯಂಗಳ ನೆ ದಂತಿಗಳು 

ಳಯ ಜಳಧಿಯ ತರಂಗಗಳೆನೆ ವಾಜಿಗಳು 

ಳಯ ಜಳಧರ ಪಟಳಮಾಳಾಸಹಸ ್ರೈಂಗಳೆನೆ ರ 

ಳಯಾಗ್ನಿರುದ್ರಕಿಂಕರಮೆನೆ ಪದಾತಿಗಳು 

ಶ್ರಳೆಯದುತ್ತಾತಕೇತುಗಳೆನೆ ಪತಾಕೆಗಳು 

ಳಯ ಭೈರವನಟ್ಟಹಾಸ ಮೆನೆ ರಣಪಟಹ ತರಹರಿಸದಮಮ ಬೆರೆಸಿತ್ತು 
ದಾನವಸೇನೆ ॥೧೩॥ 


(೩. 


ಸಮೂಹಂಗಳು 


ಈ. (8 (2 
5] 


el 


& 


ಇನಿತಾಂತ ತತ್ರಸಂಯತ್ರಿ ತಾಶಿ ಿಯಮಿಂ 
ತಿನಿತು ಪತಿತ ಪ್ರಹಣ ಪ್ರತಿಮ ದಂತಿಫಟಿ 
ಯಿನಿತಂ ಮಸ್ತಿಷ ಕರ್ದಮನಿಮಜ್ಞ ಚ ಕ್ರವಿಶ್ವ ಳಾಂಗರಥಕಡ್ಕಂ 


1, ಸಲೀಯ 


ಕುಮುದೇಂದು ರಾಮಾಯಣ ೪೪೩ 


ಎನಿತನಿಪದ ಶೋಕಕಾಂತಾರಸಮಪತ್ತಿ 
ಯಿನಿತು ನಿಜಕ ೃತ್ಯತ  ಬಂದಾಭಿ ಮುಖಮಂಂಡ 


ವಿನಿತುವಹದರುಣಜಳನೀರಾಕರದ ಗುಂಪ್ರರಣದೊಳೆಂದೆಣಿಸಲರಿದೆನೆ 
ಕೊಂದುದಸಂರವಥೆ ॥೧೪॥ 


ಬಂಡೆಸೆಯೊಳಸಂರೇಂದ್ರನಿಆ್‌ದು ಬಜ್‌ಕೈವುತಂ 
ಬಂದೆಸೆಯೊಳೆ ತೇದು ಕುಂಭಕರ್ಣಂ ಕೊಲು 
ತ್ತೊಂದೆಸೆಯೊಳಿರದೆ ಘನವಾಹನಂ ಕೋಪದಿಂ ಕೂಡೆಕುಜ್‌ದಣಜ್‌ ಮಾಡುತಂ 
ಬಂದೆಸೆಯೊಳಿಂದಗಿ ಸಿಡಿಲ ತೆಣದಿ ಹೊಡೆವುತಂ 
ಬಂದ ನಿನ್ನೆವವೆತ್ತಂ ಪೋಪವಲ್ಲಿಪ್ಪೆ 
ವೆಂದು ಕಳವಳಿಸಿ ಬಳವಳಿದು ಬೆಂಡಾಗಿ ಬಿಜುತೋಡುತಂ ಬೀಳಂತಿರೆ ಬಲಿ 
' ಮಂಖರಾ ॥೧೫॥ 


ಎಲೆಲೆ ಸಾರ್ಸಾರ್‌ ತೊಲಗು ತೊಲಗು ಬೀಳಿ ಗೀಳು ಮಾ 
ರ್ಮಲೆಯದಿರು ಮಾರ್ಮಲೆಯದಿರು ಹೋಗು ಹೋಗು ನಿ 
ಟೈಲುವ ಮುಖ್‌ ನಿಟ್ಟಿಲುವ ಮು ಕೈದಂಗೊಳಂ ಕೈ ದುಗೊಳು ಸಂಧಿಸು 


ಸಂಧಿಸು 
ಕೊಲುಕೊಲೆಬ್ಬೆಬ್ಬು ಹೊಡೆಹೊಡೆ ಕುತ್ತುಕುತ್ತು ಸಂ 


ಚಳಿಸದಿರ್ಪಂ ಚಳಿಸದಿರು ಹತ್ತು ಹತ್ತು ಪಡಿ 

ಸಲಿಸು ಪಡಿಸಲಿಸು ನಿಲುನಿಲು ಸೀಳುಸೀಳೆಂಬ Wii ಕಟಕದೊಳಗೈದೆ 
| ಪಸರಿಸಲು ICL 

ಕುದಂರೆಗಳಿಗಿಕಿ?ಡೆ!ಂಚೆಯಮುಮಂಗುಳವಬುಮಂ 

ವಂದಗಜಕ್ಕಿಕ್ಕು ಕಡಿವಾ ಇಮಂ ಕಬ್ಬಿಯಂ 

ರದಚಯಕ್ಕಿಕ್ಕು ಹಲ್ಲಣಮುವಂಂ ಹಕ್ಕರಿಕೆಯಂ ವೀರಭಟರಿಗಿಕ್ಕು 

ಕದಳಿಯಂಮಂ ಶಕ್ಕೆಯುವುನೂದು ಭೇರಿಯಂ 

ಪದೆದೇಜು ನಿಸ್ಸೂ ಳಮಂದಬ್ಬಿ ಸಂ ಕುಸುಮ 

ನದಿರದೆಸುಸಬಳದಿಂ ಹರಿಗೆಯಂ ಕೆಡೆ ಕುತ್ತು ಬೇಗದಿಂದೆದು : ಸಂಭ್ರಮಿಸು 
ಫ್ಯಾ | ತಿರೆ ರಘುಸೇನೆ ॥೧೭॥ 

ನಳನೀಳಜಾಂಬವ ಸುಷೇಣ ಕುಮುದಾಂಗದಾ 

ನಿಲ ಪುತ್ರ ಸುಗ್ರೀವ ಜನಕನಂದನಗವಯ 

ಜಳರಾಶಿ ಚಂದ್ರರಶ್ಮಿ ಪ್ರಚೇತಸ ವಿಭೀಷಣ ವಿರಾಧಿತ ಗವಾಕ್ಷ 


1.ಆ್‌ (ಖಗ) 


೪೪೪ 


ಕುವುದೇಂದು ರಾಮಾಯಣ 


ಬಳವಂಖ್ಯರೆ ತಂದು ವಿಳಯಾಂತಕನ ಶೆಜದೆ 
ಬಳಭದ್ರ ಕ ಷ್ನರನುಮತದಿಂದ ದಾನವರ ಬಳದೊಡನೆ ತಳ್ತಿಜ*ವುತಂ 
ಬೆರಸಿ ಭರದಿಂದ ಕಳರದೆಲ್ಲಾ ದೆಸೆಯೊಳಂ ಮಸಗಿ ಹಳಚಿದರು ॥೧೮॥ 


ಅನಲಮಯಮಂಬುಮಯವಮಬಂಬ್ಬಿಮಯಕಾರ್ವಮಯ 

ಮನಿಲಮಯ ಮಹಿಮಯಂ ವನಮಯಂ ಧನಮಯಂ 

ದಿನಕರಮಯಂ ಕೇತುಮಯಮಿಂದುಮಯವಮಿಂದುರಿಪ್ರಮಯಂ 

ಕೇಸರಿಮಯಂ 

ಘನಮಯಂ ಕರಿಮಯಂ ಶರಮಯಂ ಮನುಮಯಂ 

ರಂದ್ರಮಯವೆನಲು ಸಂಗರ ಧರೆಯೊಳಂ ಕಣಜದರು 

ಎಯಚ್ಚರರು ಕುಲಜಾತಿ ಸಾಧಿತ ಮಹಾಭೇದ್ಯವಿದ್ಯಾಬಾಣಕೋಟಿಯನು 

॥(೯'॥ 

ನಳನಳವಗಿಯೆ ನೀಳನೊಳು ಸಾರೆ ಜಾಂಬವಂ 

ಕಳವಳಿಸೆ ಸುಗ್ರೀವನುಗ್ರತೆಮಳಿಯೆ ಬೆ 

ಚ್ಚಳಮಾಗೆ ಜನಕ ಸುತನದಟುಳಿಯೆ ಶಶಿರಶ್ಮಿ ಬೆಂಡಾಗೆ ರಾಜೀವನು 

ಬಳವದಿಭ ಘಟೆಗಳಂ ಸಿಂಹವಟ್ಟುವ ತೆಜದೆ 

ಮುಳಿದಂ ವಕಾಖಾಂತು ಬೆಂಗೊಟ್ಟು ಕೋಂಬಳಿಮುಖರ 

ಬಳವನ:ಅದೈದಿ ಬೆಂಬತ್ತಿ ವಿಳಯಾಂತಕನ ತೆಜದಿಂದ ವಿಂದಗಿನನಂ 
ತ್ತೆಸುತ್ತೈ ತಂದಂ ॥೨೦॥ 

ಒಂದೆಸೆಯೊಳಂಂ ಮೊಳೆಗೆವೊಂದೆಸೆಯೊಳುಂ ವಿಂಂಚೆ 

ವೊಂದೆಸೆಯೊಳುಂ ಸಿಡಿಲು ಪೊಡದೆಲುಗು ನುಗ್ಗಾಗೆ 

ಒಂದೆ[ಸ್ತಿಯೊಲ್‌ಪ್ರಳಯಾನಿಳಂ ಬೀಸಿ ಕವಿವಂತೆ ಶರವರ್ಷಮಂ ಕಜ3ಯಲ 

ಬಂದೆಸೆಯೊಳುರಗಾಸ್ತ್ರವೊಂದೆಸೆಯೊ ವಜ್ಞಾಸ್ತ್ರ 

ವೊಂದೆಸೆಯೊ ಭೈರವನ ತ್ರಿಶೂಲಶಕ್ತಿಗಳೈದೆ 

ವೊಂದೆಸೆಯೊ ಸಿಂಹಶಾರ್ದೂಲ ಶರಭಂಗಳಿಂಕವಿಪಡೆಯನಿರದೆಯಿಂದಗಿ 
ತವಿಸಿಯಾಲುತಿರೆ ॥೨೧॥* 

ಮೂಳೆಯಂ ಮುದು ಕೈಕಾಲ್ಗಳಂ ಕತ್ತರ್ಲಿಕ 

ರುಳ ಕರುವಾಳಿಂದಂ ಸೀಳ್ದು ಬಲ್ವಡಿಗರಂ 

ಶೂಲದಿಂ ತಿವಿದೆತ್ತಿ ಚಕ್ರದಿಂ ತಲೆಯನರಿಪೊಡದು ಚರ್ಮಮಂ ಸುಯ್ದ ಸೀಳ್ದು 


* ಈ ಪದ್ಯ ಖ ಗ ಪ್ರತಿಗಳಲ್ಲಿ ಇಲ್ಲ 


ಕುಮುದೇಂದು ರಾಮಾಯಣ ೪೪೫ 


ಆಳಿತ್ತುವಾನರಬಲಂ ಬೆದಣ? ತೆರಳುತ್ತಿರೆ 
ಪ್ರಳಯಾಂತಕನ ತೆಐದಿಯಿಂದಗಿಕೊಲುತಯ್ಯೆ ತ 
ರಲು ಅಮ್ಮಮ್ಮ ಮರು ಭಾಪು ಭಾಪೆಂದೆನುತ ದೇವದುಂದಂಭಿಗಳಂ 
| ಮೊರೆದು ನಭದೊಳು ನಾರದಂ ನಲಿಯೆ ೨೨೫ 


ಕಿತ್ತಲಕೊಂಡಾರ್ದು ಕುತುಕುತ್ತುವದಿರನುವಟ್ಟ 
ನೊಟ್ಟೈಸಿ ಪೋಗುವೆನುತೆ ಯಿಂದನಿ ಬೆಂ 
ಬತ್ತಿ ಸತ್ಯೆಯ ತಂದು ಬಲಿಮುಖಚಿಹ್ನ ಸಮೂಹಂಗಳಂ ಮುತ್ತಿ 
ಮೂದಲಿಸಿ ತವಿಸಿ 
ಎತ್ತಲಾ ನೋಡಲತ್ತತ್ತಲಿಂದಗಿವುಯಂ ಯೆ 
ನುತ ತಲೆಯಂ ತೂಗಿ ಹನುಮಂತ ವಿಭೀಷಣರು ಆ 
ನುತ್ತ ತಿರುಗುತ್ತ ಬೆದಜುತ್ತ ಬೆಚ್ಚುತ್ತ ನಡುಗುತ್ತಲೆಸುತ ಅಂಗದಾದಿ 
ಗಳು ಭಯದಿ ॥೨೩॥* 


ಇತ್ತಿತ್ತ ಪವನಸುತ ನಿಲ್ಲುನಿಲ್ಲು ರವಿತನಯ 

ಇದಿರಾಗು ಜನಕಸುತ ಚಕ್ರಿಯನುಜಂ ಬೊಪ್ಪ 

ಬೆದಜದಿರು ಜಾಂಬವಂ ಪೇಳಂ ನೀತಿಯಂಯಂಗದಾದಿಗಳು ನಳೆನೀಳಬಲಿ 

ಮುಖ್ಯರಿಗೈದೆ 

ಮತಿಹೀನ ವರಾನವರ ನಂಬಿ ಬಂದಪರಿ ನಿನ್ನು 

ವುದನುಚಿತಮೆಂದಂ ನಗಂತ ದಿವ್ಯಾಸ್ತ್ರ ಬಾಣಗಳ 

ಜಾಳವ ಸುರಿವುತೈತಂದು ಮುಟ್ಟಿ ಮೂದಲಿಸಿಯಿಂದನಿಭಯಂಕರಮಾಗೆ 

ತಾಗುತಿರೆ ॥೨೪॥* 

ಎತ್ತೆತ್ತಲಂಂ ನೋಡಲತ್ತಲಿಂದನಿಮಯಂಂ ಧರೆ 

ಯೆತ್ತನಭವೆತ್ತ ದೆಸೆಯೆತ್ತ ಬಲವೆತ್ತ ದಶ 

ದೆಸೆಗಳಂ ಹಲವು ವಿದ್ಮಂಗಳಿಂ ವಿಗುರ್ವಿಸುತ್ತಂ ಮಂತಿತೊತ್ತನೆ ತುಳಿವುಪಾ 

ಎತ್ತ ಪೋದಪವೆಂದು ಭಯದಿಂದ ಬಲಿಮಂಖರು 

ಬೆದಜ್‌ ಕಣ್ಣೆ ಟ್ಟುನುಜಹಸಾದರ ೯ ಬೀಜುತೋಡುತಿರೆ 

ತಾಂ ನೆಯ್ತಂದಪನೊ ಮೇಣು ಯಮನೊ ಮೃತ್ಕುವೊಡಮೃಡಣ 
ನೊಸಲಂರಿಣ್ಣೋದನಂಜಸಂತನೊ ॥೨೫* 


* ಈ ಪದ್ಯಗಳಿಲ್ಲ ಗ ಪ್ರತಿಯಲ್ಲೂ ಇಲ್ಲ 


೪೪ 


ತಾರ 


ಕುಮುದೇಂದು ರಾಮಾಯಣ 


ವಾಾಖಾಂಪರುಮಿಲ್ಲ ಮರಳಿ ನೋಡುವರಿಲ್ಲ 
ನೀನಿಲ್ಲು ತಾನಿಲ್ಲು ನೀ ಹೋಗು ತಾ ಹೋಗು 
ಎನುತ ಬಿರುದಿನ ಭಟರು ಹನುಮಂತ ಜಾಂಬವರು ಮೆಚ್ಚೆ ತಲೆಯಂ 
ತೂಗುತ 
ಬೆಜಗಾಗಿ ಮೂಗಿನೊಳ್ಳೆರಳಿಟ್ಟು ಕಪಿ ಬಲವ 
ನೈದೆಂತಕಂಗೆ ಕೇಣಿಯ ಕೊಡ ತೆಜದಿಯಿಂದಗಿಯ 
ಘನತರಪರಾಕ್ರಮವ ನೋಡುವ ಬಲಾಚ್ಯುತರು ಒಲಕೆ ಅಭಯಂಮನಿತ್ತೂ 
ಧನಂವಂ ಕೊಳ್ಳಲು ॥೨೬॥* 
ನಮ್ಮ ಬಲಮಂ ನಾವೆ ನೋಡುತಿರೆ ಕಾಳಗದೊ 
ಅಮ್ಮೆ ಭಂಗಕ್ಕೆ ತಂದಂಗದನಿವನೆನೆ೫* 
ಮು'ಮ್ಮಳಿಯನೈದಿ!ತ್ತು ಖಚರಭೂಚರ ಸೇನೆಯ್ಕೆದೆ ಹೆಣಮಯಮಾದುದು 
ಘಮ್ಮನಿವನಂ ಕೊಲುವೆನೆಂದು ದೊಣೆಯಿಂದವೊಂ 
ದಂಬಂಮಹೋಗ್ರಪನ್ನಗ ಬಾಣಮಂ ತೊಟ್ಟು 
ಅಮ್ಮಮ್ಮ ಭಾಪು ವರು ಭಾಪ್ಟೈನಲು ದಿವಿಜಗಣ ಮೆಚ್ಚು ಕಟ್ಟಿದನಿಂದ 
ಗಿಯನುಜದೆ ರಫಂರಾಮ ॥೨೭॥ 
ಇದಿರ್ಗೆ ವಂದೊಂದಂಬುವಂ ತೊಡೆದ ಮುನ್ನವದಿ 
ರದೆ ನಾಗಪಾಶದಿಂದಗಿಯ ಕಟ್ಟಿದನು ಕದ | 
ನದೊಳು ರಾಮಂಗೆ ಮಾಹಖೌಂಪವನಾವನೆಂದನಿಮಿಷರು ಪೊಗಳಂತಿರಲಂ 
ಶ್ರಿದಶಾರಿಸುತನನರ್ಕಜನ ಕೈಯ್ಯಲಿ ತೊಟ್ಟ 
ನೊದವಿದುದು ರಘುಸೇನೆಯೊಳು ಪಟಹವಂಬುದಪ 
ಥದೊಳಮರ ದುಂದುಭಿ ಮೊಳಗಿದವು ಪುಷ್ಪವೃಷಿ ಯ ಸುರಿದುದು 
ನಾರದಂ ನಗಂತ್ತಾಡಿದನು ॥೨೮॥ 
ಘನನಿನದಮಂ ಕೇಳ್ದ ಕೇಸರಿಯ ತೆಜದೆ ತ | 
ನ್ನನುಜನಿಂದಗಿಬಿರ್ದುದಂ ಕೇಳ್ದು ಕಡು ಮುಳಿದು 
ಘನವಾಹನಂ ಸರಳಪರಿವಳೆಯ ಸುರಿವುತಂ ತೇರಿಂದ ಬಂದು ಹಳೆಚೆ 
ದಿನಕರಕುಲಾಧಿಪತಿಯಿಂದಗಿಯನೆಚ್ಚಂತೆ 
ಮುನಿದ ವನುಮಂ ನಾಗಪಾಶದಿಂದವೆ ಕಟ್ಟೆ 


ಜನಕನಂದನನ ಕೈಯಲಿ ಕೊಟ್ಟನೆಂದೆನಲು ಮೊನೆಯೊಳಿದಿರಾಂಪನಾವಂ 
ರಘಂ ತನೂಜಂಗೆ ॥೨೯॥ 


1. ೦ ದೊಳಿಯನೇಯಿ (ಕ) 


ಕುಮುದೇಂದು ರಾಮಾಯಣ ೪೪೩ 


ಅದಿರೆ ಧಾರಿಣಿ ಕಂಪಿಸೆ ಕುಳಾಚಳಂ ನಭದಿ 

ನುದುರೆ ತಾರಕಿ ಪೆಳಜ್‌ ದಿಗ್ದಂತಿ ದಿಕ್ಬಾಳ 

ರದಟನುಗೆ ಮೊರೆದು ಹೊಡೆಗೆಡೆಯೆ ಸಪ್ತಸಮುದ್ರವೊಂದಾಗಲೆಂದು ಮಸಗೆ 
ಗದಗಂಫಮೂಗೆ ಹರಿಹರ ಸರಸಿಜಾನನ 

ರ್ಗುದಯಿಸೆ ಭಯಂ ಕಠಿಣಕವಂಠಂಗೆ ಫಣಿಪತಿಗೆ 

ಬೆದಜಕೊದವೆ ತಲ್ಲಣಿಸೆ ಚಂದ್ರಾರ್ಕರೈತಂದಂ ಕದನಕರ್ಕಶನಾಂತಂ ಕುಂಭ 


ಕರ್ಣಂ ಹಳೆ ॥೩೦॥ 
ಹಸುಮಕ್ಕಳಂ ಹಿಡಿದು ರಣದೊಳಗೆ ಬೀರಕ್ಕೆ 


ಬೆ*ಸಸಯದಿರುಂ ಬೇಗವೊಪ್ಪಿಸಿ ತೆಗೆದು ಹೋಗು ನೀಂ 
ನೊಸಲಕಣ್ಣಾತನಂ ನಿಲಲಮ್ಮೆನೆನ್ನ ಸಮ್ಮುಖದೊಳಾಹವಧರೆಯೊಳು 
ದೆಸೆದೆಸೆಗೆ ಮಸಗಿ ನೀನೆಚ್ಚಂಬನೆಲ್ಲವಂ 
ಕುಸುರಿದಜೌದುಣದೆ ವಿರಥಂ ಮಾಡಿ ಬಾಣದಿಂ 
ನೊಸಲಕ್ಕರವನುಣದೆ ತೂಡೆವೆನದಟುಳ್ಳ ಡಣ್ಮುಣ್ಮು ಬಲುಗೊಳು ಬಲು 
ಗೊಳ್ಳೆಂದು ಮೂದಲಿಸೆ ॥೩೧॥ 
ಮಳಿಸದಾನವ ಕುಂಭಕರ್ಣಗಿಂ ನಿದ್ರೆ 
ತಿಳಿಯದಕ್ಕಟ ಬಂದೆತೂಂಕಡಿಸುತಂ ರಣ 
ಕೃಳವಿಗಳಿಯಲು ದೀರ್ಫನಿದ್ರೆಯಂ ನಿಜ್‌ ನಿನಗೆ ಮಾಳ್ಬೆಂ ಹಲವ 
ನುಡಿಯಲೇನಂ 
ಅಳವಿಯೊಳ್‌ ಕರಿಯ ಬೆಟ್ಟದ ತೆಜದಿನಿರ್ದ ವಂ 
ಕೃಳ ಚಿಂತೆಯೇಕಿನ್ನು ನಿನಗೆ ಬೀಳ್ವಾತಂಗೆ 
ಕಳವಳಿಸದಿರು ಕೈದುಗೊಳು ಗಿರಿಯನೆಚ್ಚು ತಪ್ಪುವರುಂಟೆಯೆಂದು ನಗುತಂ 
ರಾಘವನಂ ನುಡಿದ ॥೩೨॥ 
ಎನೆ ಮುನಿದು ತೆಗೆದು ಕೂರಂಬ ನಿಸ್ಸಂಗದಿಂದ 
ದನುವಾಗೆನಂತ್ತ ಭರದಿಂ ಸಾರ್ಚಿ ತಿರುವಾಯೊ 
ಳಿನಕುಲಾಧಿಪನನಾ ಕರ್ಣಾಂಬರಂ ತೊಟ್ಟು ರಾವಣಾನುಜನೆಸೆವುದಂ 
| ದನಂಜಾರಿಯಂಬನೆಡೆಯೊಳ ನುಚ್ಚು ನೂಯಾೌಗೆ 
ಮನುವಂಶ ತಿಳಕನಾಗಳೆ ಕಂಡು ಭೋಂಕನೆ 
ತೊಡುವ ಬಿಡುವ ಕಡುಪಿರಿದು ಲೆಕ್ಕಿಸೆನಲು ಕುಂಭಕರ್ಣಂ ಸರಳಸುರಿವಳೆ 
ಗಳು ಸಂರಿದಂ ॥೩೩॥ 


1 (ಖ) 2. ವರೆಯೊಳಾಹವದೊಳು (ಕ) 


೪೪೮ ಕುಮುದೇಂದು ರಾಮಾಯಣ 


ಅಂತು ಬರುತಿಪ್ಪ ನಿಷ್ಕುರ ಶರಾಸಾರಮನ 
ನಂತಬಳಭದ್ರನೆಡೆಯೊಳೆ ತವಿಸಿ ದನುಜ 
ಕಾಂತನನುಜಂ ದಿವ್ಯಸಮುದ್ರಬಾಣಮಂ ತೊಟ್ಟುತೊಟ್ಟನೆ ತೆಗೆದೆಸೆಯೆ 
ಅಂತಾ ಸಿರಲು ವಿಲಯಜಳಧಿಯೆನೆ ಬರುತಿರೆ ದು 
ರಂತದುರ್ಧರಬಾಡವಾನಳ ಶೀಳೀಮುಖದಿ 
ನಂತಕನೆ ಮಸಗಿದನೆನಲು ತವಿಸಿದಂ ಸಂತ್ರಾಸಮಂ ಜಗಕ್ಕುಗಿಸುತ್ತಂ ರಾಮ 
Av 
ಮಸಗಿ ಪರ್ವತ ಬಾುಣದಿಂದಗುರ್ವಾಗಿ ತೊ 
ಟ್ವಿಸೆ ಕುಂಭಕರ್ಣನುಕರ್ಣಾಂಬರಂ ಗಿರಿ 
ಜವ ಭೂಮಿಯಂ ಪಾತಾಳಮಂ ಸಂಹರಿಸುತಂ ಬರುತಿರೆ 
ಅಸಿತಾಂಬರಂ ಪುರಂದರನೆನಲು ತೀವಿ ತೆಗೆ 
ಸಮ: ವಜ ಜ್ಪುಸ್ತ್ರದಿಂದೆಚ್ಚು ನೆಕ್‌ ತವಿಸಿದಂ 
ದೆಸೆದೆಸೆಗೆ ಪಾಣುತಿರೆ ಸಕಳ ಶರಕೋಟಿ ಗಳು ಮಾಹಾಂಪವನಾವನುದ್ದಾ ಮ 
ರಘುರಾಮಂಂಗೆ ॥೩೫॥ 
ಕೊಂಡಾಡಲೇನಿವನನೆಂದುರಗ ಪಾಶಮಂ 
ಕೊಂಡು ತೆಗೆದೆಸೆ ಕುಂಭಕರ್ಣನಂ ಮನುವಂಶ 
ಮಂಡನಂ'ಬಂದು ಕಃ ಟ್ಲಿದುದು ಗುಡಿಯಂ ಕಟ್ಟಿ ನಾರದಂ ಘನಪಥದೊಳು 
ಬೆಂಡಾಗಿ ಬಿರ್ದನಸ ನ ರಥದಿನೂರ್ವರಾ 
ಮಂಡಳಂ ನಡುಗಿತ್ತು ಸುಗಿದನಹಿಪಂ ದಿಶಾ 
ಶುಂಡಾಳಜಾಳಮುಗಿರೆ ತಗಿದಂ ಕಮಠನಖಿಳ ಜಳನಿಧಿ ತುಳುಕಿದವು 
ಕಂಪಿಸಿತು ಮೇರು ॥೩೬॥ 


ಪ'ವ'ನಸುತನಾತನಂ ಕೈಕೊಂಡು ಪೋದನಿ 

ತಲು ಪಟಹಮೊದವಿದುದು ರಘುರಾಮಸೇನೆಯೊಳು 

ದಿವಿಜಾರಿ*ಸೇನೆಗಾಯ್ತಾತಂಕವುಣ್ಮಿತ್ತು ದೇವದುಂದುಭಿ ನಭದೊಳು 

ಭುವನಭೀಕರ ರಾವಣನೊಳಿತ್ತಲಂ ನೆಲೆಯೊ 

ಳವಿರಳ ಸರಾಸಾರ ವಿಹಿತದಶದಿಜ್ಮುಖಂ 

ಬವರವಂ ಮಾಡುತಿರ್ದಂ ಲಕ್ಷ್ಮಣಂ ಮುಳಿದು ರುದ್ರನಂದಾಸುರನೊಡನೆ 
ಹಳಚುವಂತಿರಲು ॥೩೭॥ 


1.ಪ(ಖ) 


ಕುಮುದೇಂದು ರಾಮಾಯಣ ೪೪೯ 


ದನಂದಪತಿಯೆಸೆ ಮನುಜಪತಿ ಖಂಡಿಸಿದನೊ ಮೇಣ್‌ 

ಮನುಜಪತಿಯೆಸೆ ದನಂಜಪತಿ ಖಂಡಿಸಿದನೋಯೆಂ 

ದನಿಮಿಷರ್ಗಂ ಭೇದಿಸಲ್ಪಾರದೇಂ ಲಘುಚಿತ್ತಸಂಧಾನವೆಸೆಯೆ 

ಮೊನೆಯೊಳೊರ್ವನೊರ್ವರೆಸುತ ಖಂಡಿಸುತಿರ್ದ 

ರನವಧಿ ಶರಂಗಳಿಂದವು ಕೂಡೆತೇತರಲು 

ವಂನಿದಂ ನಿಶಿತಾಸ್ತ್ರದಿಂ ಕೌತುಕಮೆನಲ್ತಾಗಿ ಘನಭಯರಸಮನುಭಯಬಲ 
ಕೈಡೆ ಮಾಡಿದರು ॥೩೮॥ 

ಹರನಭಾಳಾಭೀಳ ವಹ್ನಿಯಂಂ ಕೆದಜುತಂ 

ಸುರಿವುತಂ ಬಡವಾಗ್ನಿ ವಿಸ್ಫು ಲಿಂಗಂಗಳಂ 

ಪರಿಕಲಿಸಿ?ದೆಸೆಗೆ ಸೂಸುತ್ತಸಿಡಿಲಗಡಣವಂನೆಸೆವ ಮೂಲುಂ ಮೊನೆಯಿಂ 

ಸುರವೈರಿಯನ್ನೊಡನೆ ಸರಿದಾಗುತಿರ್ದಪಂ 

ಸರಸಿಜೋದರನೆಂದು ಮುಳಿದು ತ್ರಿಶೂಲದಿಂ 

ದರವರಿಸದಿಟ್ಟಂ ಜಗತ್ರಯ ಮನುರುಪಲುಂ ನುಂಗಲುಂ ಕೆಡಿಸಲುಂ ಬರು 

| ತಿರ್ದುದೆಂದೆನಲು ॥೩೯॥ 

ಅಸುರಪತಿಯಿಟ್ಟ ತ್ರಿಶೂಲಮಂ ಕಂಡು ಖಂ 

ಡಿಸಿ ನಿಶಿತ ಬಾಣದಿಂ ಲಕ್ಷ್ಮಣಂ ಮುಳಿದು ಸಾ 

ಹಸಿ ರಾವಣಂ ದಿವ್ಯಶಕ್ತಿಯಂ ತೆಗೆದು ಮಂತ್ರಿಸಿ ಸರ್ವಶಕ್ತಿಯಿಂದಾ 

ಅಸಮ ಬಳನಿಡೆ ಜವನ ದಾಡೆಯೋಮೇಣ್‌ದುರ್ವಿ 

ಳಸಕುಳಿಕನಾ ದಾಡೆಯೋ ಬಾಡವಾನಳನ 

ಪಸರಮೋಹರನನೊಸಲುರಿಗಣ್ಣೊ ಪೇಳೆನಲ್ಬಂದು ತಾಗಿತ್ತು ಲಕ್ಷ್ಮಣನ 

ವಕ್ಷಸ್ಥಳವ ॥೪೦॥ 

ಇರೆ ಶಕ್ತಿವಕ್ಷಸ್ಥಳದೊಳು ನೆಲಸಿದ ವೀರ 

ಸಿರಿಯೆನಲು ಲಕ್ಷ್ಮಣಂ ತನಗುಚಿತಮೆನೆ ಕಣ್ಣ 

ನರೆಮುಚ್ಚಿ ಮೂರ್ಚೆಯೋಗಿರೆ ದನುಜ ಬಳದೊಳಗೆ ಪೊಣ್ಮಿತ್ತು ಜಯ 


ದುಂದುಭಿ 
ಅರವರಿಸದದ ಕೇಳ್ದು ಜಳದ ನಿನದಕೆ ಕೇ 


ಸರಿ ಮಸಗಿ ಬರ್ಪಂತೆ ಬಳಭದ್ರನೆ ತಂದ | 
ಸುರ ವಿರೋಧಿಯೊಳು ಹಳಚಿದನು ಕಾಳಾಗ್ನಿರುದ್ರನ ರೌದ ್ರಿಮಂಂ ತಳೆದು 
ಭುವನಕೃಗುರ್ವಾಗೆ ॥೪೧॥ 


1. .. ದೆಸೆ (ಐಗು 
29 


೪೫೦ 


ಕುಮುದೇಂದು ರಾಮಾಯಣ 


ಅನತಿ ದೂರದೊಳಿರ್ವರುಂ ಬಂದು ನಿಂದು ಸಂ 

ಜನಿತರೋಷರ್ಬಿಲ್ಲುಗಳ ನೀವಿ ಜೇವಡೆದು 

ಎನುತ ದಿವೃಸ್ಯಂದ ನಾದಿರೂಥರ್ವೀರ ದನ:ಜೇಂದ್ರಮನುಜೇಂದ್ರರು 

ಅನಿಮಿಷರ್ನೆರದು ನಭದೊಳು ನಿಂದು ನೋಡುತಿರೆ 

ಜನಿತ ವೀರಾದ್ಭುತರಸಂ ಜಗತ್ರಯಕೆಯ್ದೆ 

ಮುನಿದೊರ್ವರೊರ್ವರಂ ಮೂದಲಿಸಿ ದುರ್ಧರದೊಳಿಂತೆಂದಂ ಸವಂರಕೇಳಿ 
ಯೊಳ್ಕಡಂಪಿಂದ ॥೪೨॥ 


ಮತಿಹೀನನಾಗಿ ನಿಜರಾಜ್ಯಮಂ ದಾಯಕಾದ 

ತತಿಕೊಂಡು ಪೊಜವಂಡಿಸೆ ಪೊಜಮಟ್ಟು ನಿನ್ನ ಕುಲ 

ಪತಿಯುಮಂ ಹೋಗಾಡಿ ಬಬ್ಬುಳ ತಮ್ಮನನಂಮಂನಿಕ್ಕಿಯಂತಕ ಮಂಖದೊಳು 

ಮೃತಿಯನೈದಲುವೇಡಿ ಬಂದೆಯಕ್ಕಟ ನಿಜ 

ಸ್ಲಿತಿಯನಜಯದ ಬಲಾಬಲವನಲ್‌ಯದೆ ಮಹೋ 

ದ್ಹತರನಜ್‌ಯದೆ ಕಾದುವನುವಜ*ಯದೆ ಕೆಟ್ಟುಯೆಂಂದಂ ದಶಕಂಧರಂ 
ರಾಮನಂ ಮೂದಲಿಸೆ 19೩ 


ಖರದೂಷಣ ತ್ರಿಶರಹಸ್ತ ಪ್ರಹಸ್ತ ಗಜ 

ನರಸುರಾಂತಕಂ ಧೂವ್ರಿಧೂವದ್ರಾಕ್ಷರಿಪುವುಹೋ 

ದರ ಕುಂಭಕರ್ಣ ಶುಕ್ರಾಧಿಘನವಾಹನರನಂಜದೆಯಮಂಮುಖದೊಳಿಕ್ಕಿ 

ಧುರದೊಳೇ ನಿನ್ನ ಹತ್ತುಂ ತಲೆಯಮಂತರದಿ 

ನಿಜ್‌ದು ನಿಶಿತಾಸ್ತ್ರದಿಂದೋಡಿಸಿ ಕಬಂಧಮಂ 

ಭರತ ಶ್ರಿಖಂಡವಂಂ ಲಕ್ಷ್ಮಣಂ ತಳೆಯದೆಹುಳಿತ ನಿನ್ನಯ ಶಕ್ತಿಯಿಂದ 
ಸಾವನೆ ಮರುಳೆ ॥೪೪॥ 


ಎನೆ ಮುಳಿದು ಸಾಕ್ಷೇಪ ಸೋಲಂಂಟೆ ಸೌತ್ಸುಕ್ಕ 

ಜನಿತ ರೂಕ್ಷಾಕ್ಷರಮಃಖರ ಮುಖಂ ದಶಮಂಖಂ 

ಘನರೋಷನಿಂತೆಂದ ನಿನ್ನ ಮಾತಂ ನಂಬದಿರ್ದೊಡಾಜಿಯೊಳಂ ನಿಂದು 

ಅನಂಜನಜನೆನೆ ರಜಾಮಯನಾಗಿ ಬಿರ್ದೈದ 

ನನಿಮಿಷಾರಿಯ ದಿವೃಶಕ್ತಿಸಾಮರ್ಥಮಂ 

ನೆನೆ ನೋಡಿ ಬಳಿಕೆನ್ನ ಕೈದು ಹಂಳೆಂತಂದೊ ನಿನ್ನ ತಮ್ಮ ಹಂಳಂತನೊಯೆಂದಂ 
ನಂಬು ಭೂಚರಕೀಟಕ !೪೫॥ 


ಕುಮುದೇಂದು ರಾಮಾಯಣ ೪೫೦ 


ಅದಕೆ ಕಡು ಮುಳಿದು ರಾಘವನೆಂದನಿಂತೆಂದು 

ಕದನಕೇಳಿಯೊಳು ನಿಶಿತಾಸ್ತ್ರಪರಿಹತಿಸಮನಿ 

ಪುದು ಚಿತ್ರಮೆ ವೀರಪುರಂಷರ್ಗೆಯಚ್ಚು ತಂ ಮರಣವೈ ದುವನೆ ನಿನ್ನಂ 

ಬೆದಜಂವರೆ ಧೀರರಿಜ್‌ತಕ್ಕೆ ದಾಲಪುದು 

ರ್ಮದನಿಷ್ಟಳಾಳಾಪ ಹಲಹಲವನಾಡುತ್ತಿ 

ತ್ರಿರದೆ ೬.1೩. ಡನುರಾಗಂ ಬೇಗದಿಂದವೆ ರಾವಣಂ ರಾಮನಂ 
ಕೊಳ್ಳೆನುತೆಚ್ಚ IVE 


ದೊಣಿಯಿಂದಮುರ್ಚಿ ತೀರ್ವಾಯೊಳಾಗಳೆ ಸಾರ್ಚಿ 

ಮಣ! 1ಯದಾಕರ್ಣಂಬರಂ ತೀವಿತೊಟ್ಟು ಕೂ 

ರ್ಗಣಯಿಂದ ರಾವಣನ ಬಪ್ಪಂಬನೆಡೆಯೊಳೇಕಡಿಯೆ ಕಡುವಣಳಿದು ರಾಮಂ 

ಗಣನಾತಿವರ್ತಿವಿಶಿಖಂಗಳಿಂ ತೆಗೆವ ನೆಣ 

ತುಡುವ ಬಿಡುವ ಬಲುವಲುಮೊನೆಯೊಳಿವಂಗೆ ಧಾ 

ರಿಣಿಯೊಳೆನೆ ದಶವದನನೆಸುತಿರ್ದನುಜದೆ ಖಂಡಿಸುತಿರ್ದನನಿತುಮಂ 
ರಘುಲಲಾಮ ರಾಮಂ YE 

ಈತೆಗೆವುತಿರ್ದರನಿವಿಂಷಂಗಳಿಂದಂಬುಗಳ 

ನೀತುಡುತಮಿರ್ದರೆ ಕಡಂಗಿ ಪೊಜಮುಯ್ದ ವರ 

ನೀ ತೆಗೆದು ಬಿಡುತಿರ್ದರೆಣಿಸಲರಿದೆನಿಪ ನಿಷ್ಕುರಬಾಣ ಕೋಟಿಗಳನು 

ವರಾತೇನೊ ರಾಮರಾವಣರೆಂದುಳಿಯದತಿ 

ಕೌತುಕದಿ ನಭದೊಳನುವಿಂಷ ರೀ ಕ್ಷಿಸುತ್ತಿರೆ ಘ 

ನಾಂತಕಮಂಜಗತ್ರಿತಯಕ್ಕೆ ಮಾಡಿದುದುಲಘುಚಿತ ಶೈಸಂಧಾನವಿದೆ 

ದನುಮನುಸುತರ ॥೪೮॥ 

ಶರಧಿಯಿಂ ತೆಗೆವಾಗಳೊಂದು 3ತೀರ್ವಾಯೊಳಂ* 

ಭಾರದಿಂದ ಸಾರ್ಚುವಾಗಳು ಪತ್ತು ಪೊಜಮುಯ್ದ 

ದರನುಣದೆ ತೆಗೆವಾಗ ನೂಖು ಬಿಡಂವಾಗ ಸಾವಿರಮೆಯ್ದೂ ವಲ್ಲಿಂಕ್ಕಂ 

ಬರಬಳಮಂನಂಚ್ಚು ವಾಗಳಂ ಕೋಟಿಯೆನಿಪ ನಿ 

ಷ್ಠುರಬಾಣಬಾಳದಿಂ ಮೋಕ್ಷಸಂಧಾನವೆಂಂ 

ಬೆರಡುಮಂ ಲೆಕ್ಕಿಸು[ವು]ದರಿದೆನಲಂ ತಾಗಂತಿರ್ದರಂ ರಾಮ ರಾವಣರು 
ಭುವನ ಭೀಕರವೆಂನಲಂ 1೪೯॥ 


1. 1 (ಕ) 
೩. ತೀರುವಾಯೆ (ಕ) 


೪೫೨ 


ಕುಮುದೇಂದು ರಾಮಾಯಣ 


ತವುತರೆ ಸಮಸ್ತಸಾವಕನ್ಯ ಬಾಣಂಗಳಂ 

ದ್ಧ ವಿಸೆ ಕೋಪಂ ವಹ್ನಿಬಾಣಮಂ ತೆಗೆದು ದಾ 

ನವಚಕ್ರವರ್ತಿ ತೊಟ್ಟೆಸೆದಗಿದ್ದಗಿಲು ಭಗುಭುಗಿಲು ಚಿಟಿಚಿಟಿಲು ಚಿಟಿಲೆನುತ್ತ 

ಭುವನಮಂ ಸಂಡಂವ ಸಂವರ್ತಾಗ್ನಿಯೆಂಬಂತೆ 

ವಿವಿಧ ವಿಸ್ಪುರಣದಂರಂ ಜಾಳಾಕರಾಳ ರೌ 

ರವ ಚಂಡ ಮೆ ತರುತಿರ್ದುದಾಗಸಮುಂ ದೆಸೆಯುಮಂ ರಸೆಯುಮಂ 
ಸುಡುವ ಕಡುಪಿಂ ಸರಲು ॥೫೦॥ 


ಕರಿ1ಯಂ" ಮುಗಿಲೊ?ಳಗೆಕ ಸಂಚಳಿಕಿಪ ಮಿಂಚಿನಗೊಂಚ 

ಲುರವರಿಸದಾವರಿಪ ಸಿಡಿಲು ಘುಡುಘಂಡಿಪ ಮೊಳ 

ಗಂರವಣಸಿ ಕವಿವ ಬಲ್ಲ ರಿಸಕಳಜಳಧಿಯೊಳಗಿಸಾದಿದಪುವೆನಿಸಂವಂ 

ವರವಾರಂಣಾಸ್ತ್ರವಂಂ ತೆಗೆದು ಬಲಭದ್ರನೆಸೆ 

ಹರಿದು ವಣತೇಂ ಚತುರ್ದಶ ಭುವನಮೇಲೆ ನಾ 

ಗರ ಕೋಟಿ ಮಧ್ಯದೊಳು ಕರಗಿಪೋದವು ದಿಟಕ್ಕೆಂಬ ಶಂಕೆಯನಾಗಿಸುತ್ತ 
ಸರಲೈತರಃತಿರಲು  8೫೧॥ 


ಪ್ರಳಯ ಪ್ರಭಂಜನಂ ಬೀಸುತಿರ್ದಪುದೆನಲು 

ಜಲದಪಟಳಂ ಕೇಳ್ದು ಕೆದಜ್‌ ಮಂಳಂಗುತ್ತಿರಲು 

ಜಳರಾಶಿ ತಳತಟಮನೈದು ವಿನಮೆಯ್ದೆ ಶೋಷಿಸಲು ಕುಲಗಿರಿಗಳು 

ತಳರಂತ್ತಿರಲು ಗಗನಗಂಗೆ ನಿರ್ಜರಮಾಗ 

ಲಳವನುಳಿಯಲು ಸಪ್ತ ಸಪ್ತಾಶ್ವಂಗಳಳವಿ 

ಗಳಿದಿರ್ದ ಭಯಮಂ ಜಗಕಾಗಿಸುತ್ತನಿಲಬಾಣದಿನೆಚ್ಚನಸುರಾಧಿಪತಿ 
ಮುಳಿದಂ 1೫೨೫ 


ಸಿಡಿಲಗಡಣಮನುಗುಳುತಿರ್ದಪುದೆನಲು ತೋರ 

ಗಿಡಿಗಳಂ ದೆಸೆದೆಸೆಗೆ ನಾನಾಮುಖಂಗಳಿಂ 

ಬಿಡದುಗುಳಂತಂ ಘೋರಪೂತ್ಕಾರಹತಿಯಿಂದ ಬೀಳ ೈವಳೆಯರಾನಳನನು 

ತಡೆಯದವ್ವಳಿಸಿ ನುಣ್ಣನೆ ನೊಣೆದಂ ನುಂಗಂತಂ 

ಪೆಡೆ ಮಣಿಗಳಿಂ ಪ್ರಳೆಯವಹ್ನಿಯಂ ಕೆದಜುತಂ 

ನಡೆತಂದುದಿನಕುಲದ್ಯುಮಣಿ ಕಡುಪಿ ಪಿಂತೆಗೆದು ತೊಟ ನೆಚ್ಚ 
ದಾರುಣಂದಗ್ರಪನ್ನಗಬಾಣ ॥೫೩॥ 


1. « (ಖ) 2.೪ಳು (ಖ) 3.ಸುವ (ಖಗ) 


ಕುಮುದೇಂದು ರಾಮಾಯಣ ೪೫೩ 


6, 


ಸಕಳಭೂಧರ'ನೇಕ ದನಂಜನೆಂ'ದಜಾದು 
ಶಿಕ್ತಕಿತಂಗ?ಛಾಗೆ ಭೂಭ ತ್ಕೋಟಿಗಳ್ಕೂಡೆ 
ಮಕರಾಕರಂ ಮುಕಚಿನಿಂತದ್ರಭಯದಿಂ ಪೋಪ ತೆಜದಿಂದ ಭೀಕರಮೆನೆ 
ಪ್ರಕಟಪ್ರತಾಪ ದಾನವ ಚಕ್ರವರ್ತ್ಶಿಯೆ 
ಚ್ಚ ಕರಾಳಭೆ ೈರವಾಕಾರಭೂಧರಬಾಣ 
"ನಿಕರ"ಮೆ ತರುತಿರ್ದುದಖಿಳಲೋಕಂ ಸಪಕ್ಷಾಬಳಶೆ ಳಸಂಕುಳವಂಯಂ 
ತಾನೆನಲೂ ॥೫೪॥ 
ಸುರಚಾಪಕೋಟಿಗಳ್‌ ವ್ಯಾಪಿಸಿದಂವೆನೆ ಭಯಂ 
ಕರವಾಾದ ಪಂಚರತ್ನಪ್ರಭಾಪಟಳವಾ 
ವರಿಸೆ ಮೂಲೋಕಮಂ ಬಜಸಿಡಿಲವಿಜಾಸಿಂದ ಬಿಜುತೋಡೆ ದಿಕ್ಬಾಳರು 
ಗಿರಿಕೋಟಿಗಳು ತೋರ್ಪುತಿಪ್ಪುಖಣ್ಬಟಿಲೆನಲ 
ತರತರದೆ ಪೊಣ್ಮೆನುತ್ತಂ ತಾಗಿ ತವಿಸುತ್ತ 
ಬರುತಿರ್ದುದಿನಕುಲಾಂಬರಭಿನುವೆಚ್ಚನಚ್ಚಿನ ಕುಳಸಂವಿಳಚಿ ಕ್ರೇಳೀಮುಖ 
ಕಂಡು ಕಡಂಮುಳಿದು 1೫% 
ಯಮಂಲುಲಾಯದ ಕಾಳರಾತ್ರಿಯ ಸಿಖಿಯ ತಮದ 
ಯಮಜನೆಯ ತಮಾಳಕಾನನದಂಜನಾಳದ 
ಯಂಮುನವೇಣಿಯ ತಾಳದಂಡವುರಗಮರಗದ ಕಾರಿರುಳೆನಿಸಿದ 
ಭ್ರಮರಕುಳಕಲಿಲ ಪಾತಾಳೋದರಸ್ತಸಂ 
ತಮ ಚಯಸಾರಸರ್ವಸ _ಮೆನಿಸಿದ 
ತಮಸಬಾಣಮಂ ತೊಟ್ಟ ಪೌಲಸ್ತ್ಯನಿಸೆ ಜಗತ್ರಯಂ ವ್ಯಾಪಿಸೆ 
*ಫನಾಂ್‌ಧಕಾರಂಕೂಡೆ 8೫೬॥ 
ಅಂತ್ಯಸಮಯದೊಳು್‌ದವಿಸೇದಾ ದಶಾದಿತ್ಯ 
ರಂತೆ ದೀಧಿತಿವರಾಳೆಯಂ ತಿರಸ್ಕರಿಸುತಾ 
ದಿತ್ಯರ್ಗೆ ದುರ್ನಿರೀಕ್ಷತೆಯನಾಗಿಸುತ ತೇಜಃ ಪುಂಜಪಟಳಮೆನಲು 
ದಿತ್ಯಪತ್ಕಾನ ತಮೋಬಾಣಕ್ಕೆ ವಿಳೆಯನವಂ 
ನತ್ಯಂತ ನಿರ್ಮೂಳತೆಯನೆಲ್ಲಮಾಡುತಾ 
ದಿತ್ಯಬಾಣಂ ರವಿಕುಲಾಂಬರದ್ಯುಮಣಿಯೆಂನಿಸಿ ಬರುತಿರ್ದುದಾತಂಕಮಂ 
ಜಗಕ್ಕಾಗಿಸುತ ॥೫೭॥ 


1. ತದನುಜ (ಖ) 2. ಕಚಿತಂ (ಕ) 3, ಗಿದಿಂ (ಖ) 4, ೬ 5, ಸುರಾಂ (ಕ) 
ಯಿಸಿ (ಕ) 


ಕುಮುದೇಂದು ರಾಮಾಯಣ 


ಪ್ರತಿವಿದ್ಯೆಯ ಕೇತುಬಾಣಮಂ ತೊಟ ) ಸಂರ 
ಪತಿಯೆಸೆವ ವಂನ್ನಮೇ ದಶರಥತನೂಜಾತ 
ನತಿಕುಪಿತನಾಗಿ ದಿವ್ಯಾಮೋಘಬಾಣಮಂ ಲಘುಚಿತ್ರ ಸಂಧಾನದಿಂ 
ದಿತಿಸುತನ ಬಿಲ್ಲುಮಂ ನಾರಿಯಮನಂಬುಮಂ 
ಶತಚೂರ್ಣವನಕಾಡಿ ಖಂಡಿಸಿದನತಿಬೇಗದಿಂ 
ಕ್ಷಿತಿಯೊಳಾವಂ ರಾಘವಂಗೆ ಮಾರ್ಮಲೆವನೆನೆ ಸಪ್ತವಾರಂ 
ವಿರಥನಾದನಸುರಪತಿ 8೫೮8 
ದಶಮುಖ ಮಹಾವಿದ್ಯೆಯಿಂದೀ ದುರಾತ್ಮಂಗೆ 
ನಿಶಿತಬಾಣಂ ತರದಿ ಖಂಡಿಸುತ್ತಿರ್ದೊಡಂ 
ದಶಮಂಖಂ ಕುಂದದಿರೆಯವಯವಂ ಪಾದರಸದಿಂ ನಿವಿರಿಸಿದುದೋಯೆನುತಂ 
ದಶರಥಸುತಂ ಬಹು ಶರಾವಳಿಗಳಿಂದೆಚ್ಚು 
ದಶಶಿರಂಗಳುಮಗುಳೆ ಹತ್ತುತ್ತಿರಲಂ 
ದಶಮುಖಂ ವಿರಥಧನಾದುದನಜಾದು ಪಿಂದಿಕ್ಕಿ ವಂಂದಣ್ಣೆ ಬಂದು 
ಮಂಯನತಿಬೇಗದಿಂ ಹಳಚಿ ॥೫೯॥ 
ವಿರಥನಾದಳಿಯನಂ ಹಿಂದಿಕ್ಕಿ ಮಯನತಿ 
ತ್ವರಿತದಿಂದೆ ತಂದಂ ರಘಂಜನೊಳು ಹಳಚುತಿರೆ 
ಪರಿಚಕಿತನಾಗಿ ಲಂಕಾಪುರಕೆ ಪೋದನಸಂರಾಧೀಶನತಿಬೇಗದಿಂ 
ಉರಗಪಾಶದಿಮಯನನಾಗಳಂತಿರೆ ಕಟಿ ೦ 
ಹರಿಸಂತನ ಕೆ ಯಲೊಪ್ಪಿಸಿಕೊಟು ಸ ರಾಘವನೆ 
ಮರಳ್ಹನಾವರಿಸೆ ದುಂದಂಭಿ ಜಗತ್ರಯಮನನು ಲಕ್ಷ್ಮಣನನೀಕ್ಷಿಪೆನೆಂದು 
ಭರೆದಿಂದ ॥8೬೦॥ 
ಇತ್ತ"ಲಾಗಳೆ 'ಲಕ್ಷ್ಮಣಂ ಬಿದ್ದ ?ಠಾಕವಿನೊಳು 
ಬಿತ್ತರಿಸಿ ವಜ್ರಮಯ ಸಪ್ತಪರಿಧಿಗಳನು 
ದ್ವೃತ್ತ ನಳನೀಳಾಂಗದ ಕುಮುದ ಸುಷೇಣಸಂಗ್ರೀವಜನಕಸಂತರಂ 
ಸುತ್ತ ಗಜರಥತುರಗ ಪದಾತಿಗಳತಳಾ 
ಯತ್ತಾಚಿತ್ತರ್ತಳೆದ ದಿವ್ಯಾಯುಧಂಗಳತಿ 
ದತ್ತಾವಧಾನರಲ್ಲಿಯೆ ಕಾದಂಕೊಂಡಿರ್ದರೆತುಳಬಳರಗಣಿತಾಕ್ಷೋಹಿಣಿಯ 
ನಾಯಕರು ॥೬೧॥8 


1. x (7) 
2. ತಾ (ಖ) 


ಕುಮುದೇಂದು ರಾಮಾಯಣ ೪೫೫ 


ವರುಣವಾರಿಧಿಯ ನಾಯಕರೆಂದು ರಶ್ಮಿಗಳು 
ಭರದಿಂದ ವಜ್ರಪರಿಧಿಯ ನಾಲ್ಕು ದೆಸೆಯೊಳಂ 
ಪರಿವೇಷ್ಟಿಸಿರ್ದರಾತನ ನಿಜನಿಜಾಕ್ಷೋಹಿಣಿಯನೈದೆ ಕೂಡಿಕೊಂಡು 
ಅರವರಿಸದಾತ್ಮ ಬಲಮಂ ಹಿತ ವಿಭೀಷಣಂ 
ಭರದಿ ತೆಗೆಯಲಿ ಮಾಡುತಿರ್ದವೆಣ್ಣೆಸೆಯೊಳಂ 
ತರದಿಂ ವಿಯಚ್ಚರಾಧೀಶ ರರ್ಮೋಹರಿಸಿ ದಿವ್ಮಾಯಂವಂ ಬೆರಸು 
ಬಳಸಿರ್ದ ರತಿಬಳರು ॥೬೨॥ 


ಅದಟಿಂದ ಸಿದ್ಧಶೆ ಳಮನೆತ್ತಿದಾತನೊಳು 

ಎದಿತವೈರಿಗೆ ಮರಣವೆಂಬರದಂ ಪೋಯ್ತುದು 

ರ್ಮದ ದಶಗ್ರೀವನಿಂ ಲಕ್ಷ್ಮಣಂ ವಿರ್ದನೆ ತಂದು ರಾಘವನೀಗಳೆ 

ತೊದಳೇನೊ ತಮ್ಮನಂ ಕಂಡಂತೆ ಮೂರ್ಚೆಗಾ 

ಸ್ಪದನಾಗೆ ಬಳಿಕವೆಂಚ್ಚಜಪರಾರಿವರನೆಂ 

ದೊದವಿದ ವಿಭೀಷಣಂ ಜಾಂಬೂನದಾದಿಗಳು ತಲ್ಲಣಿಸುತಿರ್ದ 
ತೆರಿನ್ನೇನೆನುತ್ತ ಕೂಡೆ 8೬೩॥ 


ಹನುಮಂತನೈತಂದು ಜಾಂಬವಂಗೆಂದನೀ 

ತನನೆಚ್ಚಟೌಸುವುಪಾಯವನಜ್‌ವೆಯಾದೊಡೀ 

ವನಧಿ ಪರಿವೃತವಕಾದಧರೆಯೊಳೇನುಳ್ಳಡಂ ಪೇಳಿಮಿಂತೀಗತಪ್ಪೆಂ 

ಮನಃುತಿಲಕ ರಾಘವಂ ಬಂದು ಕಾಣದ ಮುನ್ನ 

ವೆನೆ ಹನಂಮನೆಂದುದಂ ನೆನೆದು ನೀಂ ದ್ರೋಣವೇ 

ಘನಸಂತೆಯ ವಿಶಲ್ಕಾಯುವತಿಯನಿಲ್ಲಿಗೆ ತಂದಡೀತನ ನೆಗಳ್ನ ಪರಿಯಂ 
ವಕಾಳ್ಪಳು ಈ ವಿದ್ಯೆಕ್ತಿಳ್ತು ಪೋಕೆಂದಂ ಪೇಳೆ ॥೬೪॥ 


ಸುರಗಿರಿಯ ಪೂರ್ವದಿಗ ರವಿದೇಹದೊಳೊಂದು 
ಪುರಮುಂಟು ಪುಂಡರೀಕಿಣಿಯೆಂಬುದದನಾಳ ಕೆ 
ನುರುತರ ಪರಾಕ್ರಮಂ ತ್ರಿಭುವನಾನಂದ ಚಕ್ರಾಧಿಪತಿ ಭರತನೆನಿಪಂ 
ಸಂರಯುಂವತಿಯಂತೆ ನವಕೇಳಿಯೊಳನಂಗ ಶರೆ 
ಯಿರೆ ಪುಷ್ಕಳಾವತಿಯ ಸುಪ್ತತಿಷ್ಠಾ ಪುರೇ 
ಶ ರ ಪುನರ್ವಸು ವಿಯಚ್ಛರ ನೊಯ್ದುವಾಕೆಯಯ್ಯನಕೂಡೆ 
ಕಾದಲಾಜದೆ ಬಿಟ್ಟನದಜ್‌ಂದ ॥೬೫॥ 


೪೫೬ 


ಕುಮುದೇಂದು ರಾಮಾಯಣ 


ನಿಜ ಜನಕನಜಸಿ ಕಾಣದೆ ಹೇಗೆ ತಪಮನಾ 

ಸುಜನನುತೆ ಮಾಡಿದಳು ತ್ರಿಸಹಸ್ರವರ್ಷಮಂ | 

ಬುಜವಮುಖಿಯ ನಾ ಪುನರ್ವಸುವಲ್ಲಿ ಕಾಣದೆ ತಪಮನಾತನು ವಕಾಡಿದಂ 

ತ್ರಿಭುವನಾಧಿಪತಿ ಗುರುಚರಣಯುಗಳವಾ 

ರಿಜಭಾನು ವಣದದೆ ವೂಜನೆಯ ದಿವದೊಳು ದಿ 

ಏಜರಾಗಿ ಬಂದರಿವರ ಎಶಲ್ಯಾಯಂವತಿಯುಂ ಲಕ್ಷಣನುಮಾಗಿ 
ಪುಟ್ಟಿತರ್ಭರತದೊಳು ॥೬೬॥ 


ಅದಟ್‌ಂದ ಸರ್ವೌಷಧಿಪ್ರಾಪ್ತಿಯೆನಿಸಿದಾ 

ಸುದತಿಯಂ ದ್ರೋಣಮೇಘಂಗಜ್‌ಪೆ ಕೊಂದು ಬ 

ರ್ಪದು ದಿವಾಕರನಂದುಯಿಸದೆ ಮುನ [ಮೆಂದು ಜಾಂಬವನದಂ ಕೇಳೆ ಪೇಳ್ಗು 

ವಂಂದದಿಂದೆ ಕೊಂಡುಬಂ!ದಹೆನುಂನಿಂದಿರಿ'ಯೆಂದಂ 

ಪದ ದೇಖ? ನಿಜ ವಿಮಾನಮನಮರ ಪಥದಿಂದ 

ವದಟನೆ ದಿ ದ್ರೋಣಮೇಘಫಂಗೆ ಪೇಳ್ಹು ದಿವ್ಯೌಷಧಿವೆರಸು ಎಶಲ್ಯ್ಕಾಯಂ 
ವತಿಯಂ ತಂದು ॥೬೭೭॥ 


ಮನುವಂಶತಿಳಕನೆಯ್ತಂದು ಬಳಸಿದ ಖಿಚರ 

ಬಳದ ಪ್ರಯತ್ನದಿಂ ವಜ್ರಮಯ ಪರಿಧಿಯಂ 

ತನತನಗೆ ಬಾಯ್ವಿಡುವ ಪರಿಜನದ ಖೇದಮಂ ಮಾಳ್ಪ ಪರಿಹಾರಂಗಳಂ 
ಘನವಿಷಾದಂ ನೋಡುತಂ ಕಂಡಂ ತಮ್ಮನಂ 

ದನುಜ ಕೀರ್ತಿ ಪ್ರಹತ ಮೂರ್ಛಾಪ್ರಪಂಚನಂ ॥೬೮॥ 


ಒಂದೆ ಮೆಯ್ಕೊಳೆ ತಂದೆ ಸಿಂಹೋದರನನುಣದೆ 

ಯೊಂದೆ ಮೆಯ್ಕೊಳೆ ಗೆಲ್ಲೆ ರೌದ್ರಭೂತಿಯ ಬಲವ 

ನೊಂದೆ ಮೆಯ್ಕೊಳೆ ಬಗೆಯದತಿವೀರ್ಯನಂ ಬಿಗಿದೆ 

ಒಂದೆ ವೆಂಯ್ಯೊಳೆ ಖರನ ತಲೆಯನೋವದೆ ಕೊಂಡೆ 

ಯಿಂಂದೇಕೆ ಬೆಂಡಾದೆ ರಾಮಲಕ್ಷ್ಮೀಧರ 

ರ್ದ್ಯಂದ್ವಚಾರಿಗಳೆಂಬುದೆತ್ತ ಹೋಯಿತು ತಮ್ಮ ॥೬೯॥ 


1. ದಿಹೆನೆಂದಿರುಳೆ (ಖ) ಬಂದನು ನಿಂದಿರಿ (ಕ) 
2, 2 (ಖ) 


ಕುಮುದೇಂದು ರಾಮಾಯಣ ೪೫೭ 


ಚತುರ!ಬ'ಳ ಬೋಧನಿಧಿಗಳು ಮುನ್ನ ಪೇಳ್ದರ 
ಪ್ರತಿಮಸಿದ್ಧಾಚಳಮನೆತ್ತಿದ ಮಹಾಬಳಂ 
ಪ್ರತಿ ಪಾಸುದೇವನುಂ ರಾವಣನ ನಾಜಿಯೊಳು ಗೆಲುವೆನೆಂದೆಂದರಂದು 
ವಿತಥಮಾಯೆ್ತಿಂ ತದೀಯ ಮೃತಿಯೆಂದಂ ನಿನಗಾಯ್ತು 
ಹತಮಾದುದೆತು ರಘುಕುಲಪುಣ್ಯಶಕ್ಕಿ ನೀಂ 
ಕ್ಲಿತಿತಳ ದೊಳೊಣಗಿಯೇಕಿರ್ದೆ ರಾಘವನನಿಂತೇಕೆ ಶಿಕ್ಷಿಸಿದೆ ಗಂಣವೆ ನಿನಗೆ 
| ಲಕ್ಷ್ಮಣ 8೭೦॥ 
ಅನುಜಾತ ಬಹುದೇಶ ದರ್ಶನ ಸಹಾಯ ರಿಪು 
ವನದಹನ ದಾವಪಾವಕ ಪುಂಡರೀಕಲೋ 
ಚನ ಕಣ್ಣನರೆಮುಚ್ಚಿಕೊಂಡು ನುಡಿ*ಸಿದ3ಡೆ ನುಡಿಯದುದುಚಿತ 
ಮೇವಿನಯವೆಂೀ 
ನೆನೆಕನಿನ್ನ ಮಾಳ್ಪೆ ಶುಶ್ರೂಷೆಯಂ ರಾಘವನಂ 
ನಿನಿತುಪೇಕ್ಷಿಸಲು ತಕ್ಕುದೆ ನಿನಗೆ ನಾಂ ಮಾಡಿ 
ದನಂಚಿತಮನು ಸುರದಿರ್ಪದೇ*ಕೆನುತ ತನಂವನೀಡಾಡಿ ಮೂರ್ಛಿತನಾಗೆ 
ರಘುರಾಮಂ ॥೭೧॥ 
ತನತನಗೆ ಖಚಠನಾಯಕರೈದೆ ಬಂದಂ ಚಂ 
ದನದ ಶೀರ್ಷ್ಕ್ಯದ ಚಂದ್ರಕಾಂತಾದಿ ಶೈತ್ಯದಿಂ 
ಎನುತಶಿಶಿರೋಪಚಾರವ್ಯಗ್ರರಿರ್ದ ರಾ ಸಮಯಂದೊಳಂ ವಂತ್ಲಿತ್ತಲಂ 
ವನವರಾಲಿಯಲಲ್ಲಿಗೆ ವಿಶಲ್ಯಾಯುವತಿಯನು ವಂ 
ದನನೆಚ್ಚಜ್‌ಸಲು ರತಿಬಪ್ಪ ತೆಣದೆ ಶಕ್ರ 
ನನೆತ್ತಲು ಪೌಲೋಮಿ ಬಪ್ಪಂತೆ ಬಂದಳು ಲಕ್ಷ್ಮಣನ ವಿಜಯಲಕ್ಷಿ 
ಬಪ್ಪಂತೆಬರಲು 1೭.೨೫ 
ಆ ವಿಶಲ್ಯಾಯುವತಿ ಬರಲು ಲಕ್ಷ್ಮಣನವ 
ಕ್ಷೋ ಭಾಗದ ಶಕ್ತಿ ನೆಜ್‌ ಕಿಳ್ತು ಪೋಯ ರಾ 
ಜೀವನಯನಂ ಮೆಲ್ಲನೆಚ್ಚತ್ತನಿನಕುಲದ್ಯುಮಣಿಯಂಂ ಕಣ್ಣೆ ದನು 
ಭಾವಿಸಿವಿಶಲ್ಯಾಕರಿಣಿ ಸಂಧಿಕರಿಣಿ ಸಂ 
ಜೀವನಿಬರಜ್ಯಾನಿಮನೀಗಳೆಂಬ ಮೂಲಿಕೆಗ 
ಳಿವು ವಿ [ಶಲ್ಯಾ]ಯಂವತಿ ಸರ್ವೌಷಧಿ ಪ್ರಾಪ್ತಿಯಿರಲೆಂದು ಸುಗ್ರೀವಾದಿಗಳು 
ವಂಬದದೆ ತಲೆದೂಗೆ ॥೭೨೩॥ 


1, ಮ (ಖ) 2- » (ಖ) 3. ; ನಿನ್ನ 4. x (ಖ) 


೪೫೪ 


ಕುಮುದೇಂದು ರಾಮಾಯಣ 


ಇನ ಕುಲಲಲಾಮರಾಮಂ ತೆಗೆದು ಲಕ್ಷ್ಮಣನ 
ನನಂರಾಗದಿಂ ಬಿಗಿದು ತಳ್ಳೆ ಸಿ ಕೊಂಡು ಪಾ 
ವನಿಯ ಸಾಹಸವುಬಮಂ ಜಾಂಬವನ ಬುದಿ ಯಂ ತಮ ನ 
ಪುಣ್ಕೊ ಸರ 
ಏನುತೆಯ ವಿಶಲಾ ಯುವತಿಯ ಸಾವಂರ್ಥ್ಯಮಂ 
ಜಿನಮುನೀಂದ್ರರ ದಿವ ;ಭೂವಮಂ ವೆ ನತೇ 
ಯನಬಾಂಧವತೆಯುಮು ಮೆಚ್ಚಿ ತಲಿ ತೂಗುತಿರ್ದರಿನ್ನು ಡಯ 
ಗಿರಿಯೊಳು ದಿವಾಕರನುದಯಿಸುತಿರ್ದಂ ॥೭೪॥ 


ಆ ಮುಹೂರ್ತದೊಳು ಲಕ್ಷ್ಮೀಧರಂಗಂ ವಿಶ 
ಲಾ ಮಹಾದೇವಿಗಂ ಪೂರ್ವಜನ್ಮಾ ೧ತರ 
ಪ್ರೇಮಾನು[ರ]ಕ್ತ ರ್ಗೆ ಪರಿಣಯನ ಕಲಾ ಮಂ ವಾಡಿ ಹರಂಷದಿಂದ 
ರಾಮಚಂದ್ರ ಫಾಲ್ಗುಣಾಷ್ಟಾಹ್ನಿಕ 3 ಮ 
ಹಿಮೆಯಂ ಮಾಡಲೆಂದಭಯ ಘೋಷಣೆಯ 
ನೇ ಮಾತೊ ಪೊಯ್ದಿದಂ ತನ್ನ ಬೀಡಿನೊಳ್ಳೆದೆ ಜಿನಮತವಾರ್ಧಿ 
ವರ್ಧನ ಸಂಧಾಕರಂ ॥೭೫॥8 


ಶ್ರೀ ವೀತರಾಗಾಯ ನಮಃ 


ರಾಗ ವರಾಳಿ ರಗಳೆ 


ಇತ್ತಲಸುರಾಧಿ'ಪಂ* ಲಂಕೆಗಾಗಳೆ ಪೋಗಿ 
ಮತ್ತವೃತ್ತಿಯನುಳಿದು ಹಾಸ್ಕಕ್ಕೆ ಪಕ್ಕಾಗಿ 
ಕುಂಭಕರ್ಣೇಂದ್ರಜಿತು ಮೇಘವಾಹನರೈದೆ 
ಕುಂಭಿನೀ ಶಸ್ತ್ರಬಲದಮನಾಹವದೊಳ್ಳೆದೆ 


ನರಸುರಾಂ[ತ] ಕರವಂರಯುವತಿಯರೊಡನೆ ಪೋಗಿ 
ಬಿರುದಿನ ಮಹೋದರಂ ಪರ್ದಿಂಗೆ ಬಿರ್ದಾಗಿ 
ಅತಿಕಾಯನಾಜಿಯೊಳು ಕೀರ್ತಿಶತವಡೆಯೆಂ 
ವಿತತಹಸ್ತ ಪ್ರಹರಿ ಪ್ರನತಿ ವಡೆಯೆಂ 

ಮಾಲಿ ಜಂಬೂಮಾಲಿಗಳ ಕಬಂಧಂ ಕುಣಿಯೆ 
ಲೀಲೆಯೀವಕ್ಷನಂ ಸವಿದು ಸೀಮೆಗಳ್ತಣಿಯೆ 


ವೀರ ವಜ್ರೋದರಂ ಲೋಕಾಂತರಿತನಾಗೆ 
ಮಾರೀಚಮಯಂರತಕಂಗೆ ಸೋವತಮಾಗೆ 
ದನುಜಚತುರಂಗ ಸೈನಿಕ ವೈದೆ ಲಯವಾಗೆ 
ತನುಜಾನುಜಾತಿಗಳೊಳಾರುವಿಲ್ಲದೆ ಪೋಗೆ 
ಬಾಯಳಿದು ಬೆಂಡಾಗಿ ಕಣ ) ನಿಯನಿಕ್ಕುತಂ 
ಶ್ರೀಯ ಕೇಡಂ ಕಂಡು ಚಿತ್ತದೊಳ್ತೇಂಕುತಂ 


ಬಳವಾಸುದೇವರಪ್ರತಿಮರೆಂಬುದನಜದ0 
ಬಳವಳಿದು ಬಸವಳಿದು ಬಳಲ್ಲು ಮೈಯಂ ಮಜ್‌ದು 
ಪರಿಜನದೊಳ್ಳೆದೆ ಹಾಹಾರಾವವಾವರಿಸೆ 
ಪುರಜನಮಂನೈದೆ ಮುಳಿದಂತೆ ಕಂಡಾವರಿಸೆ 
ಅಂತಃಪುರಮನೈದೆ ದುಃಖಾಗ್ನಿ ಅರಳಂತಿರೆ 
ಅಂತಃಕರಣಮೈದೆ ಮಲಮಲಂ ಮಯುಗುತಿರೆ 


ನಂದನರ್‌ ಸಂಿಗ್ರಾವಂ [0]8 ದೊಕಿಳ್ಮಾಂಚಡಿ ದಳಲಿಂದ 
ಬಂದ*ಮಂಡೋದರಿ ಪತಿಗೆ ದಂಃಖ ಭರದಿಂದ 


1, ಪತಿ (ಕ) 2. ಗರ (ಖ) 3,೪ಳಕಾ (ಕ) 4. x (ಖ) 


೪೬೦ 


ಕುಮುದೇಂದು ರಾಮಾಯಣ 


1ಇಂತೆಂದ!ನಾಗಳೆ ಪದಾಂಬುಜದೊಳಂ ಬಿದ್ದು 
ಸಂತತಾಶ್ರುವಪ ವಂಬುಧಿಯೊಳು ಮುಳುಂಕಿರ್ದು 
ಇನ್ನಾದೊಡಂ ಬೇಡ ಬಿಡು ಜಗನಾ ಹತೆಯಂ 
ಸನ್ನುತ ವಂಹಾಸತಿ ವಿನೂತೆಯಂ ಸೀತೆಯಂ 


ಪೋಯರ್ತು ಲಕ್ಷ್ಮೀಧರನ ವಕ್ಷಸ್ಥ ಳದ ಶಕ್ತಿ 
ಯಾಯ್ತ್ವು ರಾ ಮಾಚ್ಕು ತರ್ಗೆ ರಣಜಯಾಭಿವ್ಯ ಕ್ತ 
ಸಾಮಭೇದೋಪಪ ಧಾನ ದಂಡಗಳಿಂದ 

ರಾಮ ಲಕ್ಷ ಒಣ ರಸಾಧ್ಯ ರ್ಭಾದ ತತಿಗಳಿಗೆ 
ಸಂಧಾನಮಂ' ಮಾಡು ಮಿತ್ರನಂ ಕೊಂಡಾಡು 
ಬಾಂಧವರ ಶೋಕಾಗಿ `[ಯಂಶೀತಳಂ ಮಾಡು 


ಬೇಡವರೊಡನೆ ದಲಂ ನಿನಗೆ ಲೇಸಲ್ಲಿಂದು 
ಬೇಡಿಕೊಳಂತಿರೆ ತರುಣಿ ಮಂಡೋದರಿಯ ಬಂದು 
ದಶಕಂಧರಂ ಸತಿಯ ಮಾತಿಂಗೆ ಕಡುಮುಳಿದು 
ದಶರಥಸುತರೊಳು ಹಳಚುವ ಬುದ್ಧಿಯಂ ತಳೆದು 
ಬಂದನಂದೀಶ್ವ ರಾಷ್ಟಾಹ್ನೀಕ ನೆವದಿಂದ 

ಸಂದ ಬಯಸ ಮ ಬಂ ಭರದಿಂದ 


ದೌನುಜಕಟಕದೊಳೆ ದೆ ಪೊಯ್ಸಿ ಕಂಟಕದಿಂದ 
ವಿನುತ ಬಹುರೂಪಿಣಿಯ ಸಾಧಿಸುವ ಬಗೆಯಿಂದ 
ಪಿತ್ತ ವಿತ್ತಷೋಡಶಾಕ್ಷರ ಮಂತ್ರವಿದ್ಯೆಯಿಂ 
ಬಿತಿಸಂತಂ ನೆನೆದು ಲೋಕಿ ಕನಾ ಮಧ್ಯೆಯಂ 
ಜಿನಪೂಜೆಯಂ ವಾಡಿ ರಮ್ಯಪ್ರದೇಶದೊಳು 
ವಿನುತ ಮಣಿಮಯಸುಕರ ಮುಖರ ಸಂಕಾಶದೊಳು 


ಪರಿಯಂಕ ಬಂದು ನವಿಧಾನದಿಂ ಕುಳಿ ರ್ದ 

ವೆ ರಿಯ ಸಕಳಕರಣ ವಿಧಿಯೊಳಡರ್ದಿರ್ದು 
ಪಂಚಮಂಡಳ ಮಧ್ಯದೊಳು ಮಂತ್ರಮಯನಾಗಿ 
ಬಾಂಚಲ್ಯಮಂ ಬಿಟ್ಟು ನಿವ್ಯಗ್ರಮನನಾಗಿ 
ಬಹುರೂಪಿಣೀ ವಿದ್ಯೆಯಂ ಸಾಧಿಸುತ್ತಮಿರೆ 
ಮಹನೀಯ ಸಾವುರ್ಥಕೋಟಿ ತಲೆದೋಯುತಿರೆ 


1. « (ಖಗ) 2.ಮ (ಕ) 3.ವ (ಕ) 


ಕುಮುದೇಂದು ರಾಮಾಯಣ 


ಬಲ!ವೆರಡಂ! ಮಷ್ಟುಹ್ನಿಕೋತ್ಸವದಿನೆಸಗಂತಿರೆ 
ಬಳನಲ್ಲಿಗೋರ್ವನೆ ೈತಂದದಂ ನುಡಿವುತಿರೆ 
ಬಳಸಿರ್ದ ವಿದ್ಯಾಧರೇಂದ್ರರುಮ್ಮಾಳಿಸುತಿರೆ 
ಬಳಭದ್ರನಂತದಂಗಣ್ಯಮಂ ಮಾಡದಿರೆ 
ನಳನೀಳಸಂಗ್ರೀವ ಜನಕಜರ್‌ ಬೆದಜುತಿರೆ 
ಆಂಗದಂ ರಾಘವಂಗಣಶಿಪದದಟಿಂ ಬಂದು 


ಭಂಗ ಮಾದನುಜ ಮಂತ್ರಕ್ಕೆ ಮಾಡುವೆನೆಂದು 
ಫೋರೋಪಸರ್ಗಮಂ ಮಾಡುತಿರೆ ಮುನಿಸಿಂದ 
ಬಾರಿಸದೆ ದನುಜ೦ರೆ ದಶಮುಖನವಾತದಿಂದ 
ಅಂತಃಪುರಸ್ತ್ರೀಯರಂ ಪಿಡಿದುಯೆಳೆತಂದು 

ಮುಂದೆ ನಾನಾ ವಿಧದೆ ಪರಿಭವಿಸುತಂ ನಿಂದು 
ಎಲವೊ ಕಿಚ್ಚೇಳೆ ತೋಡುವ ಬಾವಿಯೇಗೆ ದು 


3ದೆಲವೊ ಸಿಡಿಲೈತರುತ್ತಿರೆ ಕೊಡೆಯದೇಗೈದುಃ 
ದೆಲವೊ ರಾಮಾಚ್ಯುತರನುಜದಿರ್ದ ಫಲವ ನೋ 
ಡೆಲವೊ ನಿನ್ನಂಗನೆಯರಂ ತೊತ್ತಿರಂ ಮಾಲ್ಟ 
ನೆಲವೊ ನಿನ್ನಾತ್ಮ ಭವರಂ ಬಂಟರಂ ಮಾಲ್ಟ 
ನೆಲವೊ ನಿನಗಣ್ಮುಳ್ಳಡುಳಿ ಬಿಡಂ ಜಪವನೀಗ 


ಲೆಲವೊ ನೀಕಿಗಂಡನಾದಡೆ ಕೈದುಗೊಳು ಬೇಗ 
ಲೆಲವೊ ವಂಳಲಂ ಪಿಳಿಯೆಯೆಣ್ಣೆಯುದ್ಧ ೈವಿಪುದೇ 
ನೆಲವೊ ನೀರಂ ಕಡೆಯೆ ಬೆಣ್ಣೆಯುದ್ದ ವಿಪುದೇ 
ನೆಲೆವೊ ಬಿದಿರೆಲೆಯ ನೊರಸಿದಡೆ ರಸವೊಸರ್ವುದೇ 
ನೆಲವೊ ವಾಕಾಶ ವಾರಿಧಿಸಿದಡೊಸರ್ವುದೆ 

ಎಂದು ಮೂದಲಿಸುತಸುರನನುಜದೆ ತೆಗೆವುತಂ 


ಮಂಡೋದರಿಯ ಮುಂದಲೆಯ ನೀಳ್ದು ತೆಗೆವುತಂ 
ಪರಿಪರಿಯುಪಪ್ಸವಮನಂಗದಂ ಮಾಡುತಿರೆ 
ಸುರೆಗಿರಿಯ ತೆಜದಿನ ವ್ಯಗ್ರನಸುರೇಂದ್ರನಿರೆ 


1.೫ (ಖಗ) ೩,೬ (ಖ) 3.ಚಂ (ಏ) 


೪೬೧ 


೪೬೨ 


ಕುಮುದೇಂದು ರಾಮಾಯಣ 


ಪರಿಜನಂ ಕೆಂಡಮನ್ನೊಣಅಲೆ ಕೊಂಬಂದೆಯೆಂದು 
ನೆರೆದು ನೋಡುತ್ತಿರ್ದರೇನು ಎನ್ನವೆ ನಿಂದು 
ಜಳಧಿಯಂ ಬಡವಾನಳಂ ಬರುತ್ತಿರ್ಪಂತೆ 


ವಿಳೆಯಾಂಬುಧರದ ಸನಿಮಸಗಿ ಬರುತಿರ್ಪಂತೆ 
ಹರನಿಟಿಲ ನೇತ್ರಾಗ್ನಿ ನಡೆದು ಬರುತಿರ್ಪಂತೆ 
ಚರಮ ವೈಶ್ವಾನರಂ ನಡೆದು ಬರುತಿರ್ಪಂತೆ 
ತ್ರಿಜಗಜ್ಜನಕ್ಕೆ ದೆ ಭೀತಿಯಂ ವಾಡುತಂ 
ವಿಜಗೀಷು ರಾವಣ!ನನುತ್ಸವದೆ`ನೋಡುತಂ 
ಬಹುರೂಪಿಣೀವಿದೈ ಬೆಸಸು ಬೆಸಿಸೆಂದೆಂದು 


ಬಹವಕಾನವೊದವೆ ದಶವಹುಖನಭಿಮುಖದೆ ನಿಂದು 
ಇರೆಯಂಗದಂ ಭಯದಿನೋಡಿ ಭರದಿಂ ಪೋಗೆ 
ಸುರವೈರಿ ಕಣ್ಣೆ ದು ನೋಡಿ ಸಂತಸವಾಣಾಗೆ 

ವಿವಿಧ ರತಾ .ರ್ಪ್ಯಪಾದ್ಯಂಗಳಿಂ ವಿದ್ಯೆಯಂ 
ಸವಿನಯದಿನರ್ಚಿಸಿ ಜಗತ್ರಯಾ ಭೇದ್ಯೆಯಂ 
ವಳಯನ ಮನೆ ದಿಸುವುದಿನಕುಲೋದ ವರನೆನೆ 


ಬಲಕೃಷ್ಣರೆನಗೆಯಂಂ ನಿನಗೆಯುಮಂನಾದ್ಯರೆನೆ 
ಮಂಳಿದಂ ದೇವತೆಗೆ ದಾನವ ಚಕ್ರಿಯಿಂತೆಂದ 
ಉಳಿದರಳಿಎಿಂದೆ ಫಲಮೇನೆಂದ ಭರದಿಂದ 
ಪೊಡವಟ್ಟು ನಿರ್ವರ್ತಿತಾ ಖಳ ವಿನಯರಾಗಿ 
ಕಡಂಪಿನಿಂದಂಗ ಜನ ಕಿ ೈತವಕೆ ಸಿಸಿಗ್ಸಾತಗಿ 
ಬಿಡಂವಂಂಡಿಯ ಬಿಲೊ ಲೆಯಂತಃಪುರಜನದ 


ಘುಡುಘಂಡಿಪ ದುಃಖಾಗ್ನಿಯಿಂಂ ಬಾಡಿದಾನನದ 
ದೀನಭಾವದಿನಸುರವಲ್ಲಭಂ ನಡೆನೋಡಿ 

ನಾನಾ ಪ್ರಕಾರದಿಂ ಪಠಿಸ್ವಾಂತನಂ ವಾಡಿ 
ಮೂಮೆ ಬಲಗೊಂಡು ಶಾಂತೀಶ ಜಿನನಿಳಯವಂಂ 
ಭೂಮಿನುತರತ್ನವಂಯಂ ವಿಚಿತ ನಿಳಯಮಂ 
ನಿಜರಾಜಭವನಕ್ಕೆ ತಳರ್ದನತಿ ಮುದದಿಂದ 


1. p< (ಕ) 2. ಕ್ಯಾ (ಕ) 


ಕುಮುದೇಂದು ರಾಮಾಯಣ ೪೬೩ 


ಶ್ರಿಜಗದೊಳಗೆನ ಗಾವನಿದಿರೆನಿಪ ಮದದಿಂದ 
ಇರಲಿತ್ತ ಲವನಿಜೆಯ ನೆನೆದು ರಾಮಾಚ್ಯುತರ 
ನುರಂತಠ ಕ್ರಮ ವಿಕ್ರಮ ಪ್ರಕ್ರಮಾನ್ವಿತರ 
ನವಿ ರಳಾಶ್ರುಪ್ಲವನಿಮಗ್ನತನುಲತೆಯಾಗಿ 
ವಿವಿಧ ಸಂತಾಪಾಗ್ನಿನಿರ್ಮಿತಾ ಕೃತಿಯಾಗಿ 
ಶಿಶಿರೋಪಚಾರ ಪರಿಕರೆ ಪವಿತ್ಲಿ ತೆಯಾಗಿ 


ದಶರಥನ ಸುತರಾಮಸ್ಮರಣವರಾಶ್ರಿತೆಯಕಾಗಿ 

ಇರೆ ರಾವಣಂ ಚಿತ್ರಮಂಟಪಕ್ಕೆ ತಂದು 

ಧರಣೀ ತನೂಜೆಯವಸ್ಥೆಯಂ ಕಂಡು ಕಡುನೊಂದಂ 
ರಾಮನೆ ಧರಾಸುತೆಯ ಜೀವವೆಂಂಬುದನಜ್‌ದು 
ಕಾಮ ಕಾತರತೆಯಂ ದಶಕಂಧರಂ ತೊಜಣ್‌ದು 
ರಾಮ!ನನ್ನೀ ಮಹಾಸತಿಯಮಂ ಪಾಪದಿಂ 


ಕಾಮಾಂಧನಾನಗಲ್ಲಿದೆ ನಕಟ ಕೋಪದಿಂ 
ದುರ್ಯಶಃಪಟ ನಾದವಾವರಿಸೆ ಲೋಕವಂಂ 
ವಂರ್ಯಾದೆಯಂ ಮೀಣ ತಳೆದೆನವಿವೇಕಮಂ 
ಹಿತಮನತಿಶಯಮೆನೆ ವಿಭೀಷಣಂ ನಂಡಿಯೆಯುಂ 
ದಿತಿ ಸುತಪ್ರತತಿಯಿನಿತುಂ ಕಟ್ಟೆ ನಡೆಯೆಯಂಂ 
ಸಹಜಾತನಂ ಪೊಜಮಡಿಸಿದೆನೆ ಸದಾಗ್ರಹದಿ 


ವಿಹಸನಕ್ಕಾಂ ಪಾತ್ರಮೆಂದೆನುತನುಗ್ರಹದೆ 
ಕೃಪೆಯಂನೀ ಸತಿಯನೊಪ್ಪಿಸೆ ಪರಾಕ್ರಮಹಾನಿ 
ಕೃಪ[ಣ]ನಾಗಿಯದಿರ್ದಡೇ ಭೂಸುತೆಗೆ ಹಾನಿ 
ಧಂರದೊಳದಹ230 ಪಿಡಿದು ತಂದು ರಾಮಾಚ್ಯೂತರ 
ನೆರೆದಂ ಜನಕಜೆ ವೆರಸಂ ಕಳಿಸುವೆಂ ನಿರ್ಜಿತರ 
ನೆನಂ[ತ] ವೈತಂದು ಕೆ ಟೆಕೇಸಿಯರಮನನೆಕಿಗಿರಕಿದೆ 


ಜನನಿಯ ಪದಾಂಬುಜಕ್ಕೆಆಗಿಯೆ ವಿನಯಭರದೆ 
ಜನವಿನಂತೆ ಪರಸಿದ ಪರಕೆಗಳ ನೆವಕೆ ತಳೆದು 
ದನಂಜನಿರೆ ಮಯತನುಜೆ ಬಂದು ಭೀತಿಯನಂಳಿದುಃ 


1.ನೀ 2.5 (ಖ) 3,ಗೈ (ಖ) 4. 4 ಚರಣದೊಳು (ಖ) 


ಇಪ್ಪತ್ತನೆಯ ಸಂಧಿ 


ಶ್ರೀ ಗಣಾಧಿಪತಯೇ ನಮಃ 


ರಾಗ : ಕನ್ನಡ ಗೌಳ ತಾಳ 
ಪಲ್ಲವ : 

ಸಮರ ಧಾರಿಣಿಯ!ಲಿ ಅ!ಸುರ ರಾವಣ ಕಾ 

ಅಮರ ರಾಯೆನ್ನಲು ಗೆಲ್ಲಂ ಮನಂಕುಲಲಲಾಮರಾಮಂ 


ಶ್ರೀ 8ರಮಾರಮಣೀಶನಾಹವ 
ಮೇರು ಧೀರೋದಾತ್ತಕನುತ್ತವಂ 
` ಧಾರಿಣೀಪತಿ ಮಕುಟಚುಂಬಿತ ಚಾರು ಪದಕಮಳಾ 
ವೀರದಾನವವಂಶವಿಪಿನ ಕು 
ಠಾರ ನಪ್ಪತಿಮ ಪ್ರತಾಪನು 
ದಾರ ಸೌಂದರ ಮಹಿರುಹಂ ರಘುರಾಮ ನಿರ್ದನಗಣ್ಯಪುಣ್ಯಂ ॥೧॥ 


"ಇತಲ* ಮರ ವಿರೋಧಿ ವಿಭವದಿ 

ನತ್ತಳಗಮಾದೋಲಗದಿನು 

ದ್ಹೃತ್ತನಿರ್ದಂ ಸಭೆಯ ನೇಳ್ವುದಕಿದ ಕೇಚರ ಮಲೆನಲು 

ಸುತ್ತೆ *ಮಕುಟ* ಮರೀಚಿದಶದಿ 

ಗ್ಲಿತ್ತಿಯಿಂ ಸುರ ಚಾಪಲತೆಯೆನೆ 

ಮತ್ತಚಿತ್ತಂ ತಳರ್ದನಲ್ಲಿಂ ವರವಿಯಚ್ಚರರೊಡನೆ ॥೨॥ 


ಇರುಳು ತುರಾ್‌ಮಾಲೆಯೆ*ನೆ ಪೇ 

ರುರದಪಾರ ಮರೀಚಿ ರಂಜಿಸೆ 

ಯಂರುಣ ಮಣಿರುಚಿರೂಪದಹನ ಶಿಖಾಕಳಾಪಮೆನೆ 

ಸ್ಫುರಿತ ವಜ್ರಮಯೂಖ ಸಂತತಿ 

ಸುರಧನುಶ್ರೀಯೆನೆ ತನುಪ್ರಭೆ 

ಸರಸಜಳ ದಮಳಿಕೆಯೆನೆ ತಳರ್ದನಸುರಾಧಿನಾಥ ॥೩॥ 


ಕಣಾ ಸ. 
1. ಲ್ಲಿಯ (ಖ) 2. ರಾಮ (ಏಗ) 3. ನುತ್ತ (ಖ) 4. ಈಯ (ಕ) 5. ಮಕಾಡು (ಕ) 


6. ಮಯ (ಕ) 


ಕುಮುದೇಂದು ರಾಮಾಯಣ ೪೬೫ 


ರಸೆಯುವಂುಂ ಗಗನಮಂಮನೆಂಟಂಂ 

ದೆಸೆಯ ಮುಂಬಳು ವಳನೆ ಬ 

ಳಸಿತ್ತಸುರಕುಲದಪಕೀರ್ತಿ ದುಂದಂಭಿಘನ ನಿನದದೊಡನೆ 

ಅಸಮ ಸಮರಸ ದಶಮುಖಂ ರಿಪು 

ಸರ ವಿಸ ಮಯ ವೀರವಿಕ್ರಮ 

ನಸುರಪತಿ ತಿ ಹೊಯ್ಕಿದ ಸದುಗ್ರಭೇರಿಭೂರೀ ನಿನದ ॥೪॥ 


ಭರದಿನೊಡನಿದಿರೆರ್ದು ಎದ್ಯಾ 

ಧರ ಕರೀಟಾನರ್ಫ್ಯ ವಂಣಿಗಣ 

:ಕರನಿಕರ ಪರಿವೃಢನದೇ!ನೆಸೆದನೊ ದನುಜರಮಣಂ 

ಸರಸ ಸಂಧಾ ಾಸಮಯಸಮಂತ 

ಸುರುಚಿರಾದಭ್ರಭ್ರಪಟಲೋ 

ತೃರ ವಿರ ಧಿತ ರಾಹುಮಂಡಲಶಂಕೆಯಂ ಧರೆಗಾಗಿಸುತ್ತಂ 1೫॥ 


ಮಣಿಮಯಃಾಲಂಕರಣ ರುಚಿ ಸಂ 

ದಣಿಸೆ ದಿಗ್ಭಿ ತ್ರಿಗಳನೆತ್ತಂ 

ಪೆಣೆಯೆಯುಂ ಭವದಿಂ ತುಜುಂಬಿಂ ಛಿದ್ರಕುಂಭಿಗಳಿಂ 

ಕುಣಿಯೆಯುಂ ಭುಜಶಿಖರನಿರ್ಪ 

ರ್ಸರೋಜನಿತ ಕುಂಕುಮದ ಸಟು ಲಿ 

ವಣೆಯೆಯುಂ ರಣಕೇಳಿಗೆರ್ದರು ದನುಜರೆ ದೆ ಸುರೇಂದ್ರರೊಡನೆ ॥೬॥ 


ಷೋಡಶಾಭರಣಂಗಳಿಂ ಕೀ 

ಳ್ಮಾಡಿ ರವಿಕಿರಣಂಗಳಂ ಕೀ 

ಳ್ಮಾಡಂತಂ ನಿಜಕಚಂದ್ರ*ಹಾಸಾಸಿಯನಸುರ ರಮಣಂ 

ಕೂಡಿ ಬರೆ ದನುಜರ್ಕಳೊಲವಿಂ 

ಗಾಡಿಕಾರ್ತಿಯ ರಿಕ್ಕೆಲದೊಳಂ 

ನಾಡೆಯುಂ ಚೆಲಾ ಬಗೆ ಚಮರೀರು ಹಮನಿಕೆ *ಲವಿಡಿದು ನಡೆದು ॥೭॥ 


ಹಾ ಸಾನ ವಾ ಚಂ ನ್ನ 


1.x (7) 
೭. ವಿಂದ್ರ (ಖ) 
30 


೪೬೬ ಕುಮುದೇಂದು ರಾಮಾಯಣ 


ಕರೆಸಿ ಭಕ್ತಮಹಿಶನಿಶಾಟವು 

ಕರಕುರಂಗಂ ತುರಗವೃಷಪತಿ 

ಹರಿದ ಹನಯಮನಿರುತಿವರುಣಾನಿಲದನರುದ್ರಂ 

ಕರಕಳಿತ ಘನಕುಂತ ಪವಿ ಮು 

ದ್ಗರ ಕೃಪಾಣ ಸುರ ಭೂಮಿರುಹ 

ಶಕ್ತಿ ತ್ರಿಶೂಲ ಪರಿವೃತನಸುರಪತಿ ಪೊಜಮಚಟ್ಟನಿರೆದೆ ॥೮॥ 


ಪದಚತುಷ್ಟ ಯದಿಂ ವಿರೋಧೀ 

ಮದಗಜೇಂದ್ರ ಸಹಸ್ಪದಿಂ ಹೂ 

ಡಿದ ಮಹಾವಿದ್ಕಾ ವಿನಿರ್ಮಿತಮಂ ರಥವಂನೇಜ? 

ಕದನಫಲಮಂ ರಾಜಚಿಹ್ನ ೦ 

ವಿದಿತಮಂ ಮಾಡುತ್ತವಿರೆ ದು 

ರ್ಮದ ದಶಾಸ್ಕಂ ನಡೆದನದಟಿಂ ॥ ಚಕ್ರರತ್ನ ಮನೀಕ್ಷಿಸುತ್ತ 1೯8 


ವಿತತ ಗುಣದಿಂ ವಂಶದಿಂದೂ 

ರ್ಜಿತ ಮಹಾಲಕ್ಷಣದಿನವದಾ 

ತತಿಯನಪ್ಪತಿಯಂ ನಿಜೇಶನ ಭಾಸ್ವನತಿಶಯಂವಂಂ 
ಅತುಲತೇಜೋಗರ್ಭದಿಂದಿನ 

ನತಿ ನಿರಂಕುಶನಾಗಿ ಸಾಪಾದಾ 

ಹತಿಯನೆಸಗೆ ನಿವಾರಿಪಂ ತಸಂರಂಗೆಸೆದಂದು ಸಿತಾತಪತ್ಪಂ ' IC 


ಮದಗಜಾಘಟಪಟಳಮಂ ಶ್ರೀ 

ಜಯಜಯ ರಥಕಟ್ಟಿಕೋಟಿ ವ್ರ 

ಜದ ವಿಷಮದುದಘಸಮೂಹದ ಕೈತವದ ತತಿಯ 

ಮೊದಲು ಮಂ ತದಯುವನಜಾ್ಥಕ 

ವಿದಿತವೆಂನೆ ಬಲ್ಲವನೆನಲು ಭುಜ 

ಮಂದಮಹೋದ್ಧತನಸಂರಪತಿ ನಡೆತಂದನಿಂದ್ರನನೇಳಿಸುತ್ತ ॥೧೦॥ 


ಎಡಹಂವಾರಂವವೆಜ೨ದವರಂ 
ಕೆಡಹುವಾರ್ವಿಲ್ಲಿಟ್ಟ ಕಡೆಯಂ 
ಬಿಡದೆ ಭಾವಿಪ ತೂಂಕಡಿಪವೊಲು ನಡೆವ ಬಿಸುಸಂಯ್ವ 


ES 


* ಈ ಪದ್ಯ ಕ ಪ್ರತಿಯಲ್ಲಿಲ್ಲ. 


ಕುಮುದೇಂದು ರಾಮಾಯಣ ೪೬೬ 


ಬಿಡದೆ ಲಂಡವನನಿಕ್ಕಿ ಮೂತ್ರಿಸು 
ವೆಡದುದರಮಂ ನಿಪೇಷ್ಟಿಸುತ್ತಿಹ 


ಪಡೆದಳವಿಗಳು ಸೂಚಿಸುತ್ತಿರೆ ನಡೆದವಸುರಂಗಪಜಯಂವನು ee 


ಇರದೆ ಕರುಮಾಡಂ ಕೆಡುವುದಂ 

ಪ್ರರದಧಿಷ್ಕಾ ನಂ ತೆರಳು ದಂ 

ಅರಮನೆಯ ಕರುಕಂಭಮುರಿವುದನುರಳ್ವು ದಂ ಕಳಶಂ 

ಗರುಡನಹಿಯಂ ಮುಳಿದು ಸೀಳ್ವುದ 

ನರಸಿಯರ ಕಿವಿಯೋಲೆ ಬೀಳ್ಜುದ. 

ನಿರುಳೊಳಾ ಕೆ ಕಸಿ ಕನಸಂ ಕಂಡು ಬಾರಿಸಲಸುರನಡೆದಂ ॥2೨॥ 


ವಿವಿಧ ಲೋಹ ಮ ನೈದೆ ಗೆಲ್ಲಾ 

ಹವದೊಳೆಂದುಂ ಡು ಸಿ ನೀ 

ಜವಮಣಿಪ ಪರಿಯಾಣದೂಳೊಪ್ಪವ ಲೋಹವಕ್ಕಜ್‌ಯ 

ಹವಣುಗಳಿದ ತುರುಗ ಕೋಟಿಗ 

ಳವಿರಳಂ ತಳರ್ದವು ಸಮರ ಭೆ 

ರವರೆನಿಪ ರಾವುತರ ನಚ್ಚಿ ನ ಮೆಚ್ಚಿ ನಿಚೆ ರ ಯನೆಚ್ಛ ರಿಸು ತಾ ॥೧೩॥ 


ಬಿಡದೆ ಲದಿ )] ಯನಿಕ್ಕಿ ಲದ್ದಮ 
ವಡಿಗಡಿಗೆಯಪ್ಪ ಳಿಸಿ ಮುಗ್ಗು ವ 
ಬೀಳುವ £2 ಬೀಳುವೆಡಹುವ ಅಗುಳಿಪ ಪ ಸುಯ್ದೆ ಡ ಚೇಷೆ ಯಂ ತೋರ್ಪ 
ತಡೆವ ಕಂಬನಿಯಿಕಂ , ವನು ದೇ 
ವೆಡದಿರುವದಿರ್ಪನಾಳದಿಂ ಬಲು 
ರಡಿಗಳಂ ಸೂಸುವ ಹಯಂಗಳು ಸೂಚಿಸಿದವಸುರಂಗೆ ಕೇಡಂ ॥೧೪॥ 


ಕರಿಯ ಹರಿಯ? ತುರಂಗದ 

ಯೂರದ ಗಿರಿಯ ವಜ್ರದ ಶಶಿ 

ಯ ರಾಘವ ಹರತನುವ ಪರಶುವದರಾವದ ಮ )ಗದ ಪೆರ್ಬುಲಿಯ 

ಹರಿಯ ಕೇತುವಮದನನೀಶನ 

ಪರಿಪರಿಯ ಹಳವಿಗೆಯ ರಥ ಪರಿ 

ಕರಮಿರದೆ ತಳರ್ದವು ಸಮಾಧಿ ರಥ ಸಾರಥಿಸನಾಥ 1೧೫॥ 


1, ನಿ (ಕ) 2. ಹಯ (ಕ) 


೪೬೮ ಕುಮುದೇಂದು ರಾಮಾಯಣ 


ಕೆಡೆವ ಗಾಲಿಯಃವು!ಡಿವ ಅಚ್ಚಿನ 

ನಡಗುವಶ ಸದ ಬೀಳ್ವ ಕೀಳಿನ 

ಬಿಡುವ ಮೊಗದ ಮುಜನವ ಪತಾಕೆಯ ಬೀಳ ರಥಿಯೂ 

ಕೆಡೆವ ತೊಡುವಾ ರಥಗಳಾಜಿಯ 

ನಡೆವ ದಾನವ ಚಕ್ರವರ್ತಿಯ 

ಕೆಡೆಯೆನೇಂ ಸೂಚಿಸುತ ತಳೆದವು ಘೋರ ತರ ಚೀತಾ ಬರದಿಂದ 8೧೬॥ 


ಕಡಿತಲೆಯ ಕುಂತದ ವಿಗಡರ್‌ 

ಕೃಡೆಯಣಂ ಕಣಿಯಸಿಯ ಸರಿಗೆಯ 

ದಡಿಯ ಪಾಜುಂಬಳೆಯ ಸಟಿಹದಬಿಲು ಬಲ್ಲೆ ಹದ 

ಕಡುಗಲಿಗೆಳೆನಿಪ ಸುರರೆಯ್ದ ರು 

ಪೊಡವಿ ತನಗೆಂಬಂತೆ ನಡೆದರು 

ಮೃಡನ ನೊಸಉರಿಗಣ್ಣ ತಜ್ಜಳದಿಂದ ನಿರ್ಮಿಸಿದನೆನಲು HO 


ಎಡದ ಕಣ್ಗಳ ಸೆರೆಗಳರ್ದವು 

ಬಿಡದೆ ಕೆತ್ತುತ್ತಿರೆಂತದುಷ್ಣಂ 

ಗಂಡುಗುಡಿಸಿ ನಿಷ್ಕಾರಣಂ ಬಾಷ್ಟಾಂಬುನಯನದೊಳು 

ಪಡೆಯದೂಡೆಯಂ ದಚ್ಚಮುದ್ಧಯ 

ದೆಡಹಿ ಕಾಲ್ಲಳುಪಾಯೆ ನೊಸಲೊಳು 

ತೊಡಕೆ ವಸ್ತ್ರಂಗಳು ಸೆ೫ಂಗಂ ನಡೆದರಿರದ ಸುರೇಂದ್ರನೊಡನೆ es] 


ಕೆಡ*ಯೆ*ಯುಂಕೆಡರುಕ್ಕೆದ* ತರಂಗ 

ರಡೆಯಕ ತೆರೆಯುಮುಳುಗುತವಿರೆಯಂಂ 

ಬಿಡದನೆತ್ತಂ ಸುತ್ತಿಯಖಂ ಪಲ್ಲಟವಂಮಂಂ ನೆಳಲರ್ಕ್ಯನಿದಿರೊಳು 
ತೊಡರೆಯುಂ ನೆಳಲರ್ಕನಿದಿರೊಳು ಗ 

ಪೊಡವಿ ನಡುಗೆಯಂವಧಿಕದೆಸೆ 

ಳೊಡರಿಸಿಯುರು ವಿಹದನ ಹನುಮ 

ನಸುರೇಂದ್ರ ಬಗೆದ ನಿಲ್ಲುತ್ಬಾಪತತಿಯಂ eal 


EN 


1.ಹು(ಕ) 
PA 
೨. ಕರುಗದೆಯ 


ಕುಮುದೇಂದು ರಾಮಾಯಣ 


| 


ಏಕನಾಳದೊಳೆರಡು ಪುಷ್ಪಂ 

ಕೋಕನದ ಸಂತತಿ ಗುಡಿಸಿದವ 

ನೇಕ ಕಣಿ)ಸಂಗಸ್ತ್ರವೊಂದಕ್ಕಾದ ವತಿಂ ಮಾತ್ರಂ 

ಮೂಕತಶೆಯ ನೈದಿದವು ಪಟಹಾ 

ನೀಕಮೊಗೆದುದು ಶಂಖಮಿರದೆ ಪ 

ತಾಕೆ ಬಿರ್ದುದು ಛಕ್ರಚಾಮರದೊಡನೆ ಬಗೆಯದೆ ನಡೆದ ನಸುರಾ 


ಆರುಣ'ದ ಸ್ಕಿಳಮಾಂಸದ ಕರುಣ 
*ಕರುಳಔಪೆರ್ಮಳೆಯಂಂ ನದಿಯಮು 

ಬ್ಬರಿಸಿಯುಂ ಪಗಳೂಳುತಿರೆಯುಂ ಕೌಶಿಕ ನಿಕಾಯಂ 
ಮರುತನಂಂ ಖಗಮುಂ ನರಿಯುಮೆ 

ಯರಲ್ಲಿರದೆ ಎಲೋಮತತಿಯುಂ 
ಸುರಶರಾಸನಮಿದಿರೊಳಿರೆಯುಂ ರಕ ಸಂ ಲೆಕ್ಕಿಸದೆ ನಡೆದ 


£ರತಿಧಿಯುಂ ಯೋಗಕರಣದ 
ಹೋರೆ ಲಗ್ನಮುಹೂರ್ತಲಗ್ರದ 
ಚಾರಂಚಕ್ರಸ್ಥಿ ತಿಯ ಭೇದದಸಪ್ತವಿದ ಬಲವ 
ಕ್ರೂರವೃತ್ತಿಯುಮಂ ಶಕನುದಪ್ಪ 
ಖರತೆಯು ಮುದಿಸುವಿನ ಮಾರಣ 


ಕಾರಣೋತ್ಸಾತಗಳೆಂ ಬಗೆಯದೆ ರಣಕ್ಕೆಯ್ತಂದನಸುರ 


ಸಿತಕುಸಮ ಸಿದ್ಧಾರ್ಥಧೌಸ 

ಕ್ಷತಕಳಶದ ದರ್ಪಣಾನಿ ತ 

ವಿತತಮಣಿಮಯ ರಜತಾನರ್ಫು ಪಾತ್ರಚೆಯಂ 
ಸತಿಯರೊಪ್ಪವ ಕೆ ಗಳಿಂದ 

ಕ್ಷೆಗಳೊಳುಷ್ಟ ಸಲಿಲ ಪ್ರ 

ತತಿಗಳೊಗೆದುದು ಕಣ್ಣ ಳಿಂದದನೆಣಿಸದಸುರಂ ರಣಕೆ ನಡೆದಂ 


x (8) 


2 Xx (ಖ) 


೪೬೯ 


nO 


॥೨೧೨॥ 


1೨೨8 


॥೨೩॥ 


೪೭೦ 


ಕುಮುದೇಂದು ರಾಮಾಯಣ 


ಮೃಗ! ಸಮೂಹಂ ಬಲಕೆ ಪಾಯ್ಜವು 

ಖಗ ಸಮೂಹವು ಮೆಡಕೆ ಪಾಯ ವು 

ಖಗದೊಳೊಂದೆ ಮೂಗುತಿದ್ದೆ ತ್ತೇ ಜಿತಸ್ಸಿ ತಿಯನು 

ಮೊಗದಳೊಂದೆ ತುಜಂಗಿ ಕಡೆದುದ0 

ಉಗರಮುಡುಗಿ ನಿಜಫಣಿಯವೊಡೆಯೊ 

ಳಗಗಿದು ಪೊಕು ಡು ಬಳಿದು ಬಳು )ಬಂದೂಳುತಿರ್ದುದು ದೀಪದಲಿ ॥೨೪॥ 


ಬಗೆಯ ದುತ್ಪಾತಂಗಳಂ ಖಗ 

ಮೃಗದ ದುಃಶೃಕುನಂಗಳಂ ತ 

ಳ್ತ್ನೊಗೆವ ದಃಃಸ ಓಪ್ನಗಳಂ ಬಹುವಿಧದ ದುರ್ನಯಮಂ 

ಅಗಣಿ ತಾಕ್ಷೋಹಿಣಿವೆರಸು ಮೂ 

ಜಗಕೆ ಭೀಕರವಾಗೆ ಸಮರೋ 

ರ್ವಿಗೆ ಭರದಿ ಬಂದೊಡ್ಡಿ ನಿಂದಂ ನಭಮಂಮಿಳೆಯಂಂ ನೆರೆಯದೆನಲು ॥೨೫॥ 


ಇತ್ತಲಿನಕುಲ ತಿಲಕ ಧೀರೋ 

ದಾತ್ತ ರಾಮಂ ಲಕ್ಷ್ಮಣಂ ಬೆರ 

ಸುತ್ತರೋತ್ತರ ಕರ್ಮುವಿಜಯಜಿನೇಂದ್ರಪೂಜೆಯನು 
ಮತ್ತಮಾಶೀರ್ವಾದಮಂ ತಾ 

ನಂತ್ರಮಾಂಗದೊಳಾಂತು ವಿನಯೋ 

ದಾತ್ತಚಿತ್ತಂಗಂದಶೇಷಾಕ್ಷತಪ ವೀರ ಗಾತ್ರನಾಗಿ ॥೨೬॥ 


ತಳಿದಂ ಗಂಧೋದಕಮಂ ನಭಿಜನ 

ತಿಳಕನಿಟ್ಟ ಲಲಾಟಮಂ ನಿ 

ವರ್ಣಳ ಜಿನೇಂದ ಪದಾಂಬುದಾರ್ಚಿತ ಚಾರು ಚಂದನಮಂ 

ಲಲಿತ ದಾನಪ್ರಮೋದದಿಂ ಭೂ 

ತಳಮನೈದುತ್ಸವದೆನೆಸಗಲು 

ಳಗ ಜಗು (1 ಬೀಳ್ಕೊಂಡು ಶಾಂತಿಜಿನಾಧಿಪತಿಯ ॥೨೭॥ 


ಸಿಂಹ ಗರುಡಧ್ವಜವಿರಾಜಿತ 
ಸಿಂಹವಾಹಿನಿ ಗರುಡವಾಹಿನಿ 
ಯಂ ಹರಂಷ ಭರದಿಂದೆ ರಾಘವ ಲಕ್ಷ್ಮಣರ್ವೆರಸು 


1. ಖಗ (ಗ) 


ಕುಮುದೇಂದು ರಾಮಾಯಣ ೪೭೧ 


ಸಿಂಹ ಗರಂಡ ಪರಾಕ್ರಮರುವಿರಾ: 
ತಾಹವರುಂ ನತಮಕುಟಮಣಿವಿಚ 
ಯಂ ಹರಿಧ ೈಜ ನಿಳೆಯಮನಗುರ್ನಿ ಚಿತ್ರಿಸುತ್ತಿರೆ ತಳೆರ್ದನಲ್ಲಿಂ ॥೨೮॥ 


ಮಂಗಳಾಶೀರ್ವಾದನಾದಂ 

ಮಂಗಳಾಕ್ಷತೆ ಸಿತಕುಸಮದಲಿ 

ಮಂಗಳಾದಶ ಪ್ರಸೂನಂ ಕರಕುಭಿಸರತ್ನಂ 

ಮಂಗಳಾ ಥ ಸಜ ಚಾಮರೌಘಂ 

ಮಂಗಳಾಕ್ಷತ ವಾರಣಾವಳಿ 

ಮಂಗಳ ಸುಸಂಗೀತಕಂ ಮುದವೀಯೆ ನಲವಿಂ ತಳೆರ್ದನು ॥೨೯॥ 


ಶಕುನನಿಚಯಂ ಸ್ವಪ್ನನಿವಹಂ 

ಸುಕೃತ ಚೇಷ್ಟಾವಳಿ ನಿಮಿತ್ತಂ 

ಪ್ರಕರ ದನುಪಮ ಸಪ್ತಬಳಕುಳಮುತ್ಸವ ಪ್ರಕರಂ 
ಸುಕದಮೆನೆ ಶುಭದಂಗಳಾದವೆ 

ನುತ ಸುಖೋದಯ ನಿಧಿಗಳಿಗೆ ಕೌ 


ತುಕಮೆ ಚಿಂತಿತ ಕಾರ್ಯ ಸಿದ್ಧಿ ನಿಲಾಧಿ ವಿಜಯಸಂಖಾಭಿವ ದ್ಧಿ ॥೩.೦॥ 


ಚಂ'ಡ!ವಿಕ್ರಮ ರಿಪುಹರಿಗಣ 

ಪುಂಡರೀಕಂ ಗದುವಿವರ್ಜಿತಿ* 

ಪುಂಡರೀಕಂ ವೀರಖೇಚರ ಭೂಚರಾಕಧೀಕಿಶಂ 

ಪುಂಡರೀಕಂ ಸುಭಟರಾಘವ 

ಪುಂಡರೀಕಲೋಚನರವರ 

ಪ್ರಂಡರೀಕಂ"ಗಳ ತಳರ್ದವು* ವನದ ಸಿರಿಯನು ॥೩೧॥ 


ಅಮೃತ ಶೇಖರ್‌ ನಿಕರದಿಂದೆಸೆ 

ವವಂರ ಸಿಂಧೂರಂಗ್ರಮಾಲೆಯ 

ನಮಳಕಿರಣಕಳಾಪಮಂ ಬೆಳಗಂವ ಹಿಮ[ವ]ತ್ಕಳೆಯಂ 

ವಿಮಳ ಹಂಸಾವಳಿ ವಿರಾಜಿತ 

ಕಮಳವನವರಾಲಿಕೆಯ ನೇಳೀ 

ರಮಣಿಯರು ಸಿತಚಾವಂರಮ ನಿಕ್ಕಿದರು ರಾಘವಲಕ್ಷ ್ರಣರಿಗೆ 1A 


1. ದ್ರ (ಖ) 2. £« (8) ತಿ.ವೇ (ಖ) 4. . (ಕ) 5. ಅದೃಸೀಕರ (ಕ) 


೪೭೨ 


ಕುಮುದೇಂದು ರಾಮಾಯಣ 


ಅಮಮವ ಗಣಿತ ಕಿರಣ ಮಾಲಾ 

ಸವಿಂತಿ ಸಂತತಿ ಶೋಭಮಾನಂ 
ಹಿವುವದಚಳಂ ನೀಳಶೈಲಂ ಬಪ್ಪತೆಅದಿಂದ 
ಅಮಳಮಣಿ ಭವಿತಾಂಶಂ ಪತಿರಘು 


ರಮಣನುಂ ಲಕ್ಷ್ಮೀಧರನು ಮಾ 
ಕ್ರವಿಂಸೆಂತಂ ವಿಕ್ರಮದಿನಿನನೆಂಬಂದರಗಣಿತಸೇನೆ ಸಹಿತ 


ದಿವ್ರಿಜವರ ಕೇಳ್‌ನೀಳ ಕೇಳಿನ 

ಕುವರ ಕೇಳ್‌ ನೆ ೈರುತ್ಯ ಕೇಳಾ 

ರ್ಣವರವಂಣ ಕೇಳ ನೀಳ ಕೇಳಾದಿತ್ಕಾಧಿಪತಿ ಕೇಳಂ 

ಭವನ ಕೇಳಹಿರಮಣ ಕೇಲ್‌ ಕಮ 

ಳವನ ಬಾಂಧವ ಕೇಲ್‌ ದಶಾಸ್ಕಂ 

ಬವರದೊಳು ಬಿರ್ದುದೆನಿಪ ಸಂ ತುಣ್ಮಿದುದು ಭೇರಿ ನಿನದಂ 


ರಾವಣಂ ಬಂದೊಡ್ಡಿದಂ ಸಮ 
ರಾವನಿಯೊಳೆಂದಜ್‌ದು ರಾಘವ 

ದೇವನಗಣಿತ ಖ[ಚ1ರ ಭೂಚರ ಬಲಸಹಿತನಾಗಿ 
ಆವರಿಸಿ ಗಂಭೀರ ಭಂಭಾ 

ರಾವ ಮಖಿಳ ಭುವನ ಮನುಸುಹೃ 


NAAN 


॥೩೪॥8 


ದ್ಲೋಹಮಂ ತಾಂ ಬಂದು ಮೋಹರಿಸಿದನಂಜದೆ ದನುಜೇಂದ ಶ) ಬಲಕೆ ॥೩೫॥ 


ಧಂರದೊಳಿತೆರಡಂಂ ಬಲಂ ಮೋ 

ಹರಿಸಿ ಸೇನಾ ನಾಯಕರ್‌ ಚೆ 

ಚೈರದೆ ಕೆ ೈವೀಸಿದರು ಭಯವಾಹಿನಿಯೊಳಂ ಮುಳಿದು 
ಕರಿಗಳೊಳ್ಕರಿ ತೇರ್ಗಳೊಳ್‌ತೇರ್‌ 

ಹರಿಗಳೊಳು ಹರಿ ಆಳ್ಲಳಾಳೊಳು 


ಬೆರಸಿದರು ಪ್ರಳಯಾಂತಕರು ಬೆರಸುವ ತೆಜದಿ ನಿಸ್ಸೀಮಮೆನಲು 


ಇಡುವವಮೀಜುವ ಕೆಡೆವ ಕುತ್ತುವ 
ಪೊಡೆವ ಸಲ್ಲಿಸುವೈಸುವ ಕಡಿವ 
ಬಡಿವುಗಿವಪ್ಪಳಿಸುವರಬ್ಬರಿವ ಬೊಜ್ಜಿ ಿಜ್‌ವಾ 


lA 


ahs deni de 


ಕುಮುದೇಂದು ರಾಮಾಯಣ ೪೭೩ 


ವಂಡಿವ ಮುಗ್ಗು ವ ತಗ್ಗುವಾನುವ 
ಸೆಡೆವ ಬೀಳಂವವಳೆ ವಂಚಿಪ 
ತಡೆವ ತಾಗುವ ಬಸವಳಿವ ಬಲಮೆರಡುಮುರ್ವಿಗಗುರ್ವಿಪಡೆಯೆ ॥೩೭॥ 


-ಸಿಡಿ!ವ ತಲೆ ಕುಣಿಕುಣಿವಟ್ಟೆಗಳು 

ಕಡಿವ ತೊಡೆ ಕುಪ್ಪ ್ಲೈಳಿಸಿದೊಳ್ನ ರು 

ಳುಡಿದನಿಟ್ಟೆಲು ಹರಿವನೆತ್ತರು ಕಡಲು ಬಿಟ್ಟೊಡಲು 

ಸೆಡೆಯದಾಡುವ ವಂರುಳತಂಡೆಯ 

ದೊಡನೆಯಾಡಂವ ಶಾಕಿನಿಯರೋ 

ಗಡಿಸದಿಪ್ಪ ಪಿಶಾಚರದ್ಭುತವರಾಗೆ ಸಂಗರರಂಗದಲಿ IAN 


ಸೆಲೆಹದ ದೂಹತಿಯಲೌಡಿಯ 

ಬಲ್ಲೆಪದ ಕಕ್ಕಡೆಯ ಚಕ್ರದ 

ಬಿಲ್ಲುಪಿಂಡಿವಳದ ದಡಿಯ ತೋಮರದ 

ಎಲ್ಲ ರಾಹುತರಂ ಸಮರದೊಳು 

ತಲ್ಲಣಿಸದೋರೋರ್ವರೊಳು ಭಯ 

ಮಿಲ್ಲದೆಂತಳ್ಳೀಜ್‌ದರೊ ಬಂದೆರಡಜಿಕೊಳುವುತಿಶಯಮೆಂದೆನಿಸಿ ॥೩೯॥ 


ಮಡಿಯೆ ತುರಗಂ ಕಕೆಡೆಕಯೆ ಸಾರಥಿ 

ಯುಡಿಯೆ ಚಕ್ರಯುಗಾಕ್ಷ ಕೀಲುಂ 

ಸೆಡೆಯೆ ರಥಗಳು ಬೀಳ್ವಹಳವಿಗೆ ಕೆದಜ್‌ ಕೈದುಗಳು 

ಪೊಡವಿಗಚ್ಚರಿಯಾಗಿ ಕಾದಿದ 

ರೆಡೆವುಡಂಗದಾಹವದೊಳೆತ್ತಂ 

ಕಡು[ ೬ 1ಗಿ ಭೂತಪಿಶಾಚ ಶಾಕಿನಿ ಡಾಕಿನಿಯರಾಡುತ್ತವಿಂದಲು ॥೪೦॥ 


ಹರಿವ ರಕ್ತದ ಕಡಲಿನೊಳಂ ಬಂ 
ಧುರ ಘಾಟಾವಳಿ ತಳ್ತು ತಮ್ಮೊಳು 
ಭರದಿ ಕೆ ಯಿಕಿ ರ್ದುದೆಂದೆನಿಸಿದವೊ ಥರಥರದಿಂ 


1. ಸೆಡೆ (ಖ) 
2. ಲೌಂ (ಏಗ) 
3, ಕಡಿ) 


೪೭೪ 


ಕುಮುದೇಂದು ರಾಮಾಯಣ 


ಶರಧಿಯಂ ಕಟ ಲು ದಿಯಚ್ಚರ 
ಪರಿವೃಢರ್ತರೆ ಬಂದ ಗಿರಿಪರಿ 
ಕರದ ಸೇತುವನಿರ್ವಲಯದೊಳಂವಾಗುರ್ವುಪರ್ವೆ ಪರ್ವರಿಗೆ 


ಅಂತು ಮೂಜಗಿ!ಕೆಯ್ದ 1ಗುರ್ವ 
ಪ್ಪಂತಿರೋಹರಿಸಾಹರಿಯನ 

ತ್ಯಂತ ಭರದಿಂದೆರಡು ಬಲಮುಂ ತಹ ್‌್‌ 
ಹಾ ಚಳಕವೆಯೀತೋ 

ರ್ಪಂ ತರಣಿಯೇಯೆಂದು ರವಿಕಂಲ 

ಕಾಂತನತಿ ಕೌತುಕದೆ ಬೆಸಗೊಂಡಂ ವಿಜಯ ಜಾಂಬೂನದನ 


ದೇವ ಬಹುರೂಪಿನ ಮಹಾವಿ 
ದ್ಯಾವಿನೀತರಥವಿದಿತಂ 

ರಾವಣಂ ಮಾಣಿಕ್ಯ ಭೂಷಾಭೀಷಪರಿವ ತನಂ 

ಆವ ಕಾಳಗದೊಳಂಮಜೇಯನಿ 

ರಾವಿನುತ ಕಡುಪಿಂದೆ ಭಂಭಾ 

ರಾವಮೆಸೆಯಲು ಭೋರನೆ ಎತಂದಪನೆನಲು ರಘುವೀರನೆಂದ 


ಧಂರದ ದನುಜನಜೇಯತನಮಂ 

ತರಲಿ ವಿದ್ಯಾಮಹಿಮೆ ಲೇಸು ಸ 

ಮರ ಕುತೂಹಳವೃತಿ ತ್ತಿ ಲೇಸುಲೇಸದಟು ಲೇಸು 
ಬಿರುದು ಲೇಸು ಪರಾಕ್ರಮಂ ಲೇ 

ಸುರವಣಿವ ಪರಿ ಲೇಸು ಪರಿಲೇ 

ಸರವರಿ ಸಲೈತತಿ ಕಾದಲಿ ನೋಳ್ಬೆನಿಂದೀತನಾಳ್ತತನವಂ 


ಏವೊಗಳೆ ನ ರಾವಣನ ವಿ 
ದ್ಯಾವಿಳಾಸದಗುರ್ವನುರ್ವಿಯೊ 

ಳಾವನುಂ ಮುನ್ನಿಲ್ಲನೆನೆ ಖೇಚರರು ಭೂಚರರು 
ಆವರಿಸಿ ರಣತೂರ್ಯಮಖಿಳದಿ3 

ಶಾವರಮನೈ ತಂದ ವಸುಪೃ 

ದಾಮದಾನವದೇವ a ಮುಂತಿಗಿರದಿದಿರ್ಚೆ 


x (ಕ) 2, ರವ (ಕ) 3, ಮುಂಂತಿಗಿರಿದಿದಿರ್ಚೆ 


॥೪೧॥ 


॥೪೨॥ 


॥೪೩॥ 


॥೪೪॥ 


॥೪೫॥ 


ಕುಮುದೇಂದು ರಾಮಾಯಣ ೪೭೫ 


ದುರುಳ ವೀರರ ತಲೆಗಳಂ ಚೆ 

ಚ್ಚಅದೆ ಮೂಜನದೊಂದು ಮರಗಾ 

ದರದಿ ತಂದನಿತ್ತ ತುಜುಬಂತೆಗೆದಂ ಗಂಟಿಕ್ಕಿ 

ಸಿರದೆರಡು ಕೆಲದೊಳೆರಡುವುನ 

ಪರದಭಾಗದೊಳೊಂದನಾಂತಂ 

ಮರಳಳೆ ಚತುರಾಪ್ಟನಂದರ್ಚಿಸಿದಸುರಂ ಕಂಡುನಗಲು ॥೪೬॥ 


ಧುರದೊಳೀರ್ವರು ವೀರಸತಿ ನಿ 

ಷ್ಮುರ ಕೃಪಾಣದಿನೊರ್ವರೋರ್ವರ 

ನರವರಿಸದಪ್ಪಳಿಸಿ ಸಮಸೀಳಾಗಿ ಬಿರ್ದಿರಲು 

ಸುರಯುವತಿಯರು ಪಲ್ಲಟದೆ ಚೆ 

ಚ್ಚರದೆ ಸಂಧಿಸಿದವುಳನಷ್ಟಾಂ 

ಗರನಿವರು ಹರಿಹರತನುಗಳೆಂದೆಜಗುಸುತಿರ್ದರು ಮಂಗ್ರ[ತ]ನದಿಂದ 1೪೭॥ 


` 3ಅಸಂಳವುಳಕಾಂ ತಾಳಜಳಣೆ 
ಅಸಂಳವುಳ ಸಳಸಿಳುಹ ಚಂದೇ 
ಅಸುಳ ಸೈವೈದಂಬವೆರಿ ಭಾಗಾಣದಣದೆಂಬಿ 
ಅಸುಳ ನಂದನಣಸಫಳಚಾಯೆ 
ಅಸುಳ ಬಳತಿವಿಂಳಕ್ಕಳೂವೆ 
ದಸಣ ಹಖಡಿಣಾಹಕುವಳೆಯೆನೆಪೆ ನಾಚರ್ಕನಲ್ಲನಸುರಾ 1೪೮॥ 


*ಜಣಯ ಸಂದವಿಯಣ್ಣಳಂಜೆ 

ದೆಣೆಯಳಂ*ಪುಣುಬಳಕೆ ಜಣಕ 

ತಣಯಣಯಣ ಕೈಳವಣ ತಂಹಿಣಬಿಣ್ಣೆ 

ವಣಜಣಯಂಣವಣಗಜಾದೆ 

ದಣುಜವಳ ಭಕುಜಕುರಾರಿ 

ಗಣ ಫಳಕ್ಕಳಾವಂಚಂದೆಯೆನುತಮಿರೆ ಜೋಗಿಣಿಯರೈದೆ ॥೪೯॥ 


1, ಅಸುರ ಕಮಳ (ಕ) 
2 ಜಲಯಸಚ್ಛವಿಯಂಣ್ನಳಚ್ಚೆದೆಣೆಯಳ 


೪೭೬ 


ಕುಮುದೇಂದು ರಾಮಾಯಣ 


ನಳಸುಳಂತಯ ಮೇಘವಾಹಣ 

ದಿಣವಳಾಳೆ ಸುಮಾಳಿವಂಜೋ 

ಯಳಮಹೋಯಲಳಮಾಳೆ ಜಂಬೂವಣಳೆವರುಮೂಹಾ 
ಖಳತಿದೂಷಣಸಮ್ಮೂಹ ಸಿ 

ಮ್ಮಳ ಚಮೂವಣ ಘೋಳ ಕಾಣ 

ವುಳಕಾಣವುದವಾಣಳರಾಹವೆಂದೆಂದಂವೆನೆ ಜೋಗಿಣಿಯರೆ ದೆ HHO 


ಅಂತು ಶಾಕಿನಿಡಾಕಿನಿ ಪಿಶಾ 

ಚಾಂತ್ರಂಗಳೊಳ್ಳೆದೆ ತನಗ 

ತ್ಯಂತನಿಷ್ಮುರಮಾಗೆ ವಂ ತಿನಿಶ್ಚೈಸಿದ ಸುರೇಂದ್ರಂ 

ಇಂತಿವೆಯ್ದೆ ಹಿಶಾಚಗಣಮಿವ .: 

ನೆಂತುಬಾರಿಸಬಹುದೆನುತ ಸಂ 

ಭ್ರಾಂತಚಿತ್ತಂ ರಾಘವನ ತೇರ್ಗದಿರದಿದಿರ ಬಂದನಸುರಾ HHO 


ಇತ್ತಲಿತ್ತಣ್ಮಣ್ಮು ಖಳದು 
ರ್ವೃತ್ತಕೇಳೆಲವೋ ನಿನಗವಂ 
ದಾತ್ತರಘುಜಂಗಾವುದಂತರಮೆಲವೊ ಪೌಲಸ್ತ 
ಮತ್ತೆ ಕರಿಸಿಂಹಕಿಡಿರೆಯೆಂನುತ 

ತತ್ತರಿಸಿ ಮುಂಕಣಿರದೇಪುರು 
ಷೋತ್ತಮಂನಿಜರಥ ಮನಸುರನ ರಥಕೆ ಸಮ್ಮುಖವಾಗೆ ನಿಲಿಸಿ 1೫೨॥ 


ಶ್ರ 


ಭವನಿಟಿಲನೇತ್ರಾಗ್ನಿಯೊಳು ಬಾ 

ಡವ ಹಂತಾಶನಗರ್ವದೊಳು ದಾ 

ನವ ನೆಡರೆ ಲಕ್ಷ್ಮಣನೆ ತಂದೆಂದನಿಂತೆಂದು 

ಜವನ ದಾಡೆಯೊಳುಯ್ಕಲಾಡುವ 

ಬವಸೆಯಂ ಬಗೆದಕಟ ಕೇ 

ಶವಮರಾಳನಾಗದೆ ತೊಲಗು ತೊಲಗೇನಜಿಯೆಯೆ , ದಶಮುಖನನೆಂದ 
॥೫೩॥ 


ಬಿರ್ದನಂ ಮಗುಳಿಜ೯್‌ಯಲೇನೆಂ 
ದಿರ್ದೆ ನೀಮುನ್ನಂದು ದಶಸಿದ್ಧದೆಂದರಿ 
ಬರ್ದಿರೆ ದಶಕಂಧರನ ಕರುಣದೊಳ್ಳು 


ಕುಮುದೇಂದು ರಾಮಾಯಣ ೪೭೭ 


ಬಿರ್ದಹುಳ್ಳಿಯನಗ್ನಿಯಿಂ ಸಂಡ 
ಲಿರ್ದನೇನಿಮ್ಮಣ್ಣ ನೆಲವೊ ಜ 
ನಾರ್ದನ ಪ್ರಳಯಾಂತಕನಿನೇಂ ನೀಂ ಕೊಲಿಸಿದನೆ ನಿನ್ನಕಟ (BT 


ಧುರದೊಳಸುರನನಿಕ್ಕಿದಂ ರಘು 

ಪರಿವೃತಂ ಶ್ರೀರಾಮನೆಂಬುದು 

ಪರಿಭವಂ ತನಗೆಂದಂ ನಿನ್ನಂ ವಿರತವಾಹನನಂ : 

ಕರುಣಿಸಿದ ಕರುಣಾಕರನೊಳೀ 

ದುರುಳತನಮಂ ನುಡಿದ ದಶಶಿರ 

ಪೊಡರ್ಪತೋರ್ಪುದು ಆರ್ಪಡೆನೊ ಡನೆಂದನಲು ಮುರಾರಿ ಮುನಿದು ॥೫೫॥ 


ಬವರದೊಳು ವೀರರ್ಗೆ ಶಸೊ ಕ್ರೀ 

ದ ವನಿಯಿಂದ ಎಸ್ಮಯಮೆ ಪರಿ 

ಭವವೆ ಮನ್ನಂ ಸಪ್ತವಾರಂ ವಿರಥನಾಗಿರ್ದು 

ವಿವಿಧ ವೀರಾಳಾಪಮಂ ನುಡಿ 

ವವನ ವೀರಪರಾಕ್ರಮಂ ಪರಿ 

ಭವಿಸದಿರ್ಪುದೆ ದನುಜ ಕೂರ್ಪಂ ತೋರ್ಪುದಣಿಂದಂ ಮುಕುಂದಂ ೫೬ 


ಎನೆಕೇಳ್ದು 1ದ್ರಶಕಂಧರಂ ಘನ 

ನಿನದವಂಂ ಕೇಳ್ವಿ ಭವಿರೋಧಿಯೊ 

ಳನುವರಕ್ಕನುವಾಗಿ ದಶಶತ ಗಜದ ನಿಜರೆಥಮಂ 

ವನರುಹಾಕ್ಷನ ಗರುಡಹಾಹೆಯ 

ವಿನುತ ಎದ್ಯಾರಥಕೆ ಸಮ್ಮುಖ 

ವೆನಿಸಿದಂ ನಾಭದೊಳಗೆಯ ನಿಮಿಷ ಕೋಟಿ ಕೌತುಕದಿಂದ ನೋಡೆ ॥8೫೭॥ 


ಅದಿರೆ ಧಾರಿಣಿಯುದಿರೆ ತಾರಕ 

ಬೆದಜ್‌ ಸಕಳ ದಿನಾಧಿನಾಥರಂ 

ಮದವುಡುಗೆ ದಿಗುದಂತಿ ಸತತಂ ಸುಗಿಯೆ ದಿನಕಿರಣಂ 

ಬದಣ್‌ ಕಮಠಂ ನಡಂಗೆ ಫಣಿಪತಿ 

ಪುದಿದಖಿಳ ಭುವನಮನಾಜಿಯೆಂ 

ದಳದ ವಿಲಕ್ಷಣ ರಾವಣರ ಕಾರ್ಮೂಕ ಬಹಳ ಟಂಕಾರನಿನದಂ ॥7೮॥ 


tx (ಕ) 


೪೭೮ ಕುಮುದೇಂದು ರಾಮಾಯಣ 


ಏಟ್‌ಸಿದನಹಿ ತಾಳಿತಾಕ್ಷರ 

ನೇಜಾಸಲು ತಿರುವಂತೆಗೆದು ಮೆ 
ದೋಜಕಶಿದಂತಿರೆ ದನುಜನಾಕರ್ಣಂತನತಿಭರದೆ 
ಬೇಲ್‌ದಂ ತ್ಯಾಂಬುದರ ಮುಂದೆನೆ 

ಕೀಜ ಶರವರ್ಷಮನೆ ಕಣಿದು PE 


ಶರವರುಷವಂಂ ಕರೆಯೆಕ ೃಷ್ಣಂ 
ಸರಳ್ಗಳು ಖಂಡಿಸುತ ತಾನುಂ 
ಶರವರುಷಮಂ ಕಜ*ದನಾಸುರ ಮಸಗಿ ದೆಸೆದೆಸೆಗೆ 
:ಸರಸಿಜೋದರನದಕೆ ಕೋಪಿಸಿ 
ಥರಥರದೆ ಬರ್ಪಂಬನೆಡೆಯೊಳು 
` ಭರದೆ ಸೀಳ್ನೆದ ಪಿಳೆ ೈವರೆಗಂ ನಿಜಸಿತ ಶಿಖಾಳಿಯಿಂದ ॥೬೦॥ 
ಎಸಲು ಲಕ್ಷ್ಮೀಧರನ ವಿಶಿಖ 
ಪ್ರಸರಮಂ ದಶಕಂಧರಂ ತ 
ಲ್ಲಿಸೆ ಶಿಳೀಮುಖಹತಿಯಿನುಣ್ಮುವ ಎಸ್ಬುಲಿಂಗಚಯಂ 
ರಸೆಯಉಮಂ ಪುಷ್ಕರಮನೆಂಟುಂ 
ದೆಸೆಯುಮಂ ವ್ಯಾಪಿಸಿದಂದೆತ್ತಂ 
ಪಸರಿಸುತ್ತಿರೆ ಕೌತುಕಂ ಮೂಜಗಕೆ ಕೆಂಡದ ಮಳೆಯಿಂದೆನಲು ॥೬೧॥ 


ದಶವಖಖಂ ತಲೆಮುಟ್ಯ ತೊಟ್ಟಿ ಸೆಂ 

ದಶರಥಾತ್ಮಜನಾ ಕಣೆಗಳಂ 

ವಿಶಿಖ ಕೋಟಿಗಳಿಂದ ಸಮಸೀಳಾಗಿ ಸೀಳಂತಿರೆ 

ವಿಶಸನ ಕ್ರೀತೆಯೊಳಂ ಕ ಓಷ್ಣನ 

ನಿಶಿತ ಬಾಣಾವಳಿಗಳಂ ದೆಸೆ 

ದೆಸೆಗೆ ಪಸರಿಸಿ ಕುಸುಜ್‌ದಜ್‌ದಂ ಮಸಗೆ ಮಾರ್ಕೊಂಡಸುರರಮಣಂ ॥೬.೨॥ 


ಮುಂಚೆ ಮನದಿಂದೆ ದೆ ಕೂಡೆ ಪ 
ಳಂಚಿ ವಿಂಂಚಿನ ಗೊಂಚಲಂತಿರೆ 
ಸಂಚಳಿಪ ಬಲು ನಿಡಿಯನೆತ್ತರಂ ಕೆದಟ ದೆಸೆದೆಸೆಗೆ 


1.5 ಪ್ರತಿಯಲ್ಲಿಲ್ಲ 


ಕುಮುದೇಂದು ರಾಮಾಯಣ ೪೬೯ 


ಸಂಚಳಿಸದತಿ ಭರದಿನನಿವಿಂಷ 
ಸಂಚಳಿತಮಂ ಮಾಡುತಂ ಜಗ 
ಮಂ ಚಮತ್ಕರಿಸುತ್ತ ದನಂಜಮನುಜಾಧಿಪತಿಗಳನತಿಶಯದಿನೆನಲಂ ॥೬೩॥ 


ಇದು ಶರಾಸನಮಿದು ದೊಣಿಯಂಮೆಂ 

ಬುದನದಾರ್ಭೇಧಿಸುವರರ 

ಎಂದ ಚಕ್ರದೊಲಾಕರ್ಣಾಂತವಿಂರ್ದರಂ ಆರ್ದು ತೆಗೆನೆಸಲಂ 

ತ್ರಿದಶಪತಿ ವಸುಪಾಳ ನೈ ರುತಿ ಶ 

ರಧಿಪತಿ ವಾಯುಧನದ ಮದವ್ನೆ 

ರಿಗಳೊವೆನಿಸಿತ್ತು ನ nL 


ಅಂಒನಂಬಟ್ಟುವಿನಮಖ 

ದಂ ಬಂಬನಂ ಬಣಸು ವಿನಮಾರ್ಗಮಿ 

ದಂಬನಂಬರುಪಿವಿನ ಮೆತ್ತಂ ತೋರಗಿಡಿಸೂಸೆ 

ಅಂಬನಂಬು ಪಳಂಚುವಿನವಿರ್ಶ 

ದಂಬಂನಂಬಂವಿದಾರಿಪಿನಮಾಗ 

ಳುಂಬಮಾಗಿರೆ ದನುಜಮನುಜರರೋರ್ವ ರೋರ್ವರನೆಸಂತವಿರಲು 8೬೫॥ 


ಉರಗಪತಿಪದಕಮಳದೊಳು ಸರ 

ಸಿಜಪ್ರಿಯಕರ ಸರೋಜದೊ 

ಛುರ!ಗಶಯನ ಗಭೀರನಾಭಿ ಪುಂಡರೀಕದೊಳು 

ಹರದೆ ಬೆಂದರಿರುಹದ ಪದ್ಮದೊ 

ಳುರು ಶಿಳೀ'ವ ಮುಖನಿಕರಮೆನೆ ನಿ 

ಷ್ಮುರ ಶಿಳೀಮುಖವೆಜಗಿದವು ದಶರಥಸಂತಾಸುರರಮರರೆಸಲು ॥೬೬॥ 


ಅಂತು ಸಾಧಾರಣ ಶರಾವಳಿ 

ಯಿಂ ತಪನಕುಳತಿಳಕನಸುರ 

ಕಾಂತನುಂಸಂತ್ರಾಸನದಿನತಿ ಭೀಕರವೆಂನಲಂ ತಾಗಿ 
ಅಂತುಮಿರ್ವರುವುತಿಶಯದೆ ದೂ 

ರಂತದುರ್ಧರಸಾಹಸರ ಕಡು 

ಪಂ ತೆಗೆದು ದಿವ್ಯಾಸ್ತ್ರಮಂ ಪೊಡೆವಟ್ಟ ಮಂತ್ರಿಸಿ ತೊಟ್ಟರಂಜದೆ ॥೬೭॥ 


೪೮೦ 


ಕುಮುದೇಂದು ರಾಮಾಯಣ 


ಹೊಗೆ ನೆಗೆದುಚರಮಂತ ತಾಂತನ 

ಮೊಗದ ಹೊಗೆಯೆನೆ ಕಿಡಿಗಳುಣ್ಮಿದ 

ವೊಗೆವ ಕಡೆಗಾಲದ ಸಿಡಿಲ ಗಡಣಂಗಳೆನೆ ಕೂಡಿ 

ಭುಗಿಭುಗಿಲ್ಬುಗಿಲೆನಿಪ ದಳು ರಿ 

ವೂಗೆದುದವಸಾನಾಗ್ನಿಯೆನೆ ಮೂ 

ಜಗಕೆ ಭೀಕರವಾಯ್ತು ರಾವಣನೆಚ್ಚನಚ್ಚಿನವಹ್ನಿ ಬಾಣಾ ॥೬೮॥ 


ಕಡಲ್ಲೆಳ ದೊಂದಾಗಿ ಮಾಣದೆ 

ಗುಡಂಗುಡಿಪ ಕಡೆಗಾಲದಭ್ರದ 

ಗಡಣದೊಳು ಗಡಣಿಸಿ ಬಿಡದೆ ಸುರಿವುತ್ತಮಿರ್ದುದೆನೆ 

ಸಿಡಿಲು ಮಿಂಚಿನಮೊಳಗಿನುರವಣಿ 

ಪಡೆಯೆ ಭಯಮಂ ದಹನಶರಲಂ 

ಕಿಡಿಸಂತಂ ಬಂದುದು ಮುಕ್ಸಂದನ ತೋರ ದಾರುಣವಾರಣಾಸ್ತಂ ॥8೬೯॥* 


ವಾರುಣಾಸ್ತ್ರಮ ನೀಗಳಿಂತೆ ಸ 

ಮೀರಣಾಸ್ಟ್ರದಿ ನಿಕ್ಕಿ ಕೆಡಿಸಲು 

ವಾರುಣಮನೆಂದು ಸಂದ ಸಮಾಸ್ತ್ರಮಂ ತೆಗೆದು 

ಧೀರನೆಸೆ 1ಕಾರಿರುಳ! ತಿರುಳಾ 

ಕಾರಮಂ ಕೈಕೊಂಡು ವಕಾರಿಯ 

ಮೂರಿವೊತ್ತರಿಸುತ್ತ ಬಪ್ಪಂತಸುರ ವಲ್ಲಭನಂಬು ಬರಲು de] 


ಉಪಶಮಿಸಿ ನಿಜವಾರುಣಾಸ್ತ್ರವು 

ಮಪರೀತ ತೇಜಪ್ರಸರಮುಂ 

ತಪನಕುಲತಿಲಕನು ತೆಗೆದಂ ಮಾರ್ತಾಂಡಕಾಂಡವನು 

ಕುಪಿಶಚಿತ್ತಂ ತೊಟ್ಟು ತೆಗೆದೆಸೆ 

ವಿಪುಳತಮಮಂ ಕಿಡಿಸಿ ಜಗಮಂ 

ತಪನಮಯಂಮಂ ವಣಡಿದುದು ಕೂರ್ಗಣೆ ಸುರರ್ಗಾತಂಕೆವಕಾಗೆ ॥೭೧॥ 


TEA 


kd 


1. 


ಮೈಸೂರು ಪ್ರತಿ ಇಲ್ಲಿಗೆ ಮುಗಿಯುತ್ತದೆ. 
ಕಾರಿಳು (ಕ) 


ಕುಮುದೇಂದು ರಾಮಾಯಣ | ೪೮೧ 


ಬಳವದಂಭೀಶ್ವರ ಪರಸ್ಪರ 

ಕಲುಷದಿಂ ಕಲೋಲವಕಾಲಾ 

ವಳಿಗಳಿಂ ಪೀನ ಪ್ರತಾಪದಿನತುಳಮಣಿಗಣದಿಂ 

ಸುಳಿಗಳಿಂ ಘನಘೋರಘೋಷದಿ 

ನಳವಿಗಳಿದಾತಂಕಮಂ ಸಂ 

ಗಣಿತಂ ಸಾಮುದ್ರಬಾಣಂ ಬಂದುದಸುರಾಧೀಶನೆಸಲು 12.೨ 


ಇದು ವಿಳಯ ಕಾಳಾನಳಾರ್ಚಾ 

ಯಿದು ಪುರಾಣಿಕ ನೇತ್ರವಹ್ನಿಯೊ 

ಳಿದು ದನುಜಕುಳಬಹಳಕಾನನದ ದಾವಾನಳನೊ 

ಉದಧಿಬಾಣವನೆಯ್ದೆ ಪಿರಿದಿಂ . 

ತೊದವೆ ಭೀತಿ ಸಮಸ್ತಲೋಕ 

ಕ್ಕಿದಿರದೈತಂದುದು ಜನಾರ್ದನನೆಚ್ಚ ಬಡವಾನಳತತಶ್ರೀ 1೭೩॥ 


ಕರದಿನದನಹುತದಿಂ ಪ 

ನ್ನೆರಡಜ್‌ಂ ನಾಲ್ವತ್ವನಾಲ್ಕಜ 

ನಿರದೆ ಘಾಟಿಪಶರದಿನೇಳುಂ ಘೂವಾಳಫಘಾತಿಯಲಿ 

ಚರಣಫಾತದಿನಾಖಶಿ ನಿಷ್ಠುರ 

ವೆನಲು ಸಂವರಿಸುತ್ತಮೂಜುಂ 

ಧರಣಿ ನಡುಗುತ್ತಿರಲು ಅಸುರಾಧೀಶ ಮತಂಗದಾಸ್ತ್ರಂ LLY 


ವಂದವಡಿವ ಕುಂಭಸ್ಮಳನೋ 

ವದೆ ವಿರಿಸಿನಭಿವಣಖಂಗಳಂಮು 

ಳೊದವೆ ಮುಕ್ತಾಫಳೆಕುಳೆಂಗಸ್ತೊ ಪ್ರೇತ್ಮಮಂ ತೆಗೆದು 

ಕೆದಜಾ ನಿಜಕೇಸರಭರಂ ತರ 

ಕ್ಷದೊಳು ನಾದವೊಳರುಣವಮುಯಮೆನ 

ಲಿರದೆ ತರೆ ಬಂದುದಂಬುಜನಾಭನೆಸೆಕಂವೀರವಸ್ತ್ರಂ NHN 


ಅಪ ದಿಗ್ಭಾಗಕ್ಕೆ ಕುಂಭ 

ದಿ ಷ್ಠ ಕೋಟಿಗಳೊಡೆಯೆಂಯಂಂ ಕೆ 

ವಿಷ್ಟಪರ್ತಲೆದೂಗೆಯುಂ ಕೌತುಕದಿನೀ ಕ್ಷಿಸಿಯುಂ 
41 


೪೮೨ 


'k 


ಕುಮುದೇಂದು ರಾಮಾಯಣ 


ವಷ್ಟಕೇಶವನೆಂಬ ಸಂ 
ದಿಷ ನೆಸೆ ಕೆಡಿಸಿದುದಂ ಲೋಕೋ 
ತೃಷ್ಟದುಷ್ಕಾ )ಪದಶರಂ ಕೊಂಡಾಡೆ ದಾನವಸೇನೆ ಕೂಡೆ 


ತುಂಡಯುಗದಿಂ ಶರಭಯುಗಮಂ 

ಕೊಂಡು ಪಾಜುತ್ತಂ ಖರಾಗ್ರವಿ 

ದಂಡದಿಂದಪ್ಪಳಿಪ ತೆಜದಿಂ ಪೊಯ್ವುತ್ತ ತವಿಸುತ್ತಂ 
ಚಂಡಚರಣಾಘಾತದಿಂ ಬೆಂ 

ಕೊಂಡಂ ಕೊಲುತಂ ಕೆಲಕೆಲವನು 
ದ್ವಂಡಭೇರುಂಡಾಳಿ ಬರೆ ಹರಿಭೇರುಂಡ ಕಾಂಡಾ 


ಇಳೆಯನಂಬರಮಂ ದಿಶಾಮಂ 

ಡಳವನಾವಂ ಬಲ್ಬನೆನೆ ಬಳು 

ವಳನೆ ಬಳಸಿದ ಕತ್ತಲೆಗೆ ಸಾಕಾರವೆಂದೆನಿಪ 
ಬಲಂಪಿನಿಟ್ಟಳದಿಂದಮೆತ್ತಂ 

ಸುಳಿಯಲರಿದೇಂ ಬಂದುದು 
ಬಳವದಸರಾದಿನೆಚ್ಚಮಹಾಬಳ ಕಾಂತಾರ ಕಾಂಡ 


ಹೊಗೆಯುಮುರಿಯುಂ ಸುತ್ತಿಕೊಂಡುದು 
ಜಗಮನಾವನುಮೆತ್ತ ಪೋಪಂ 

ತೆಗೆನೆಜಯದಿದನಂತ ಕಾಲದ ಘೋರ ಪಾವನನಂ 
ಬಗೆಯನೆಂದೆಂಬಂತೆ ಬಂದುದು 

ನಗಧರಂ ತೊಟ್ಟೆಸೆದದಿಲ್ಬಗಿ 

ಯಾಗಿ ಭುಗಿಲ್ಭುಗಿಲೆನುತ ಚಿಟಿಚಿಟಿಲೆನುತ ದಾನವಪತತ್ಪೀ 


ಸುರಿವ ನಿರ್ಲುರಘಾತದಿಂ ಧಿ 
ಕೃರಿಪ ಸಿಂಹಸಮೂಹಮಂ ನಿ 
ಷ್ಮುರ ಕಲುಷದಿಂದೊಸದಿಷ್ಟ ವಿಷಾಹ ಸಂಕುಲದಿಂ 
ತೆರಳ್ಹರಂಗತ್ತೂಂಗ ಶೃಂಗದಿ 
ನುರುಳ್ಳಪಾಸರಿಗಳಿನ್ನಸುರಲು 
ರ್ದ್ವರಿಸಲೋಕೋತ್ಸಾಹಿ ಸಾಯಂಕಂ ಬರುತ್ತಿರ್ದುದಾನತ 

ಲ 

ವೃತ್ತಿಯಿಂದಾ! 


- ತಗತ ವೃತ್ತಿಯಿಂದಾ (ಕ) 


nc 


॥೭೭॥ 


Hon 


॥೭೯॥ 


॥೮೦॥ 


ಕುಮುದೇಂದು ರಾಮಾಯಣ 


೪೮೩ 


ಪಂಚರತ್ನದ ಪ್ರಭೆಗಳಿಂದಂ 

ಸಂಚಯಂಗಳನೈದೆ ಮಾಣದೆ 

ದಂಚದಿಂದ್ರ ಸರೂಪಕವೆಂನಲ್ಕಂಡು ಪಾಳೆಯುತ್ತಂ 

ಚಂಚದಿಂದ್ರಸರೂಪಕ ವೆ. .ತ್ತಂ 

ಚಂಚದಪಸಿನಿವಾತಮಖಳಜ 

ಗಂ ಚಕಿತ ಪಾಂಚಜನ್ಯಂ ತೆಗೆದು ತೊಟ್ಟೆಸೆ ಬಂದುದಿಂದ್ರಾಯುಧಪತತ್ರಿ ॥೮೧॥ 


ಉರಿಯುಮಂ ಕೆಂಡಮುಮನುಗುಳುವ 

ಗರಳಮಂ ಫೂತಾ ಒರಮಂನಿ 

ಷ್ಠುರ ಮಹಾರಸನಾಳಿಭೀಕರಮಾಗೆ ದಾನವನು 

ಉರಗಸರಲಂ ತೆಗೆದು ತೊಟೆ ಸೆ 

ಗರುಡವಾಹಿನಿಯಂ ನಿರೀಕ್ಷಿಸಿ 

ಮರಳ್ದು ಭೀತಿಯಿನೋಡಿ ಪೋಪುದು ಮರಳ್ಳುದಾ ಧರೆಗೆ ॥೮೨॥ 


ಆಂತುಮಿರ್ವರು ಬಾಣಿಕೋಟಿಗ 

ಳುಂ ತವಲ್ಲನುಜಕುಳಕಾಂತನ 

ದಿತಿ ಮಾನ್ನಗ ಸರಲಿಂ ವೀರಲಕ್ಷ್ಮಣನಂ 

ಎಂತು ವಕಾಜದು ಭೇದಿಸಲು ದಿವಿ 

ಜಾಂತ ಕಂಕಳವಳಿಸಿ ತಳದನ 

ನಂತ ರಾವಣರೂಪ ಬಹುರೂಪಿಣಿಯ ಸಾಮರ್ಥ್ಯದಿಂದಾ [NEW 


ಧರೆಯೊಳೆತ್ತಂ ರಾವಣರೆ ದಿಗು 

ವರದೊಳತ್ತಂ ರಾವಣರೆ ಅಂ 

ಬರದೊಳೆತ್ತಂ ರಾವಣರೆ ರಾವಣಮಯಂ ಲೋಕಂ 

ಪರಿಕಿಪಡೆ ವಸೃತ್ತರಂ ಸಂ 

ಗರದೊಳಿಲ್ಲಿನೆ ತಾಗಿದರಂ ಖ 

ಚರಪತಿಯಂ ತಾಮರಸನೇತ್ರನು ಭುವನದೊಳಿದಪೂರ್ವಮೆನಲು ೮೪ 


ಬಳಸಿ ರಾವಣಕೋಟಿ ದಂತಾ 
ವಳಕುಳಂ ಬಳಸಿದ ಗಜಾರಿಯ 
ನಳವಿಗಳಿದಹಿ ಬಳಸಿದುದ್ಧತ ವೆ _ನತೇಯನೆನಲು 


೪೮೪ ಕುಮುದೇಂದು ರಾಮಾಯಣ 


ಜಳಜ ರಾವಣ ಬಳಸಿದಿಂದ್ರಾ 
ಚಳಮನತಿಶಯಿಸಂತ್ತಮಂ ಪೋ 
ಜಳಜನಯನನೆದೆನೆಸದಿರ್ದನೂನತ್ತ ಸ್ಮಳದಿಂ ದಿನನಾಥನೆನಲು ॥0೮೫॥ 


ಗುಡುಗುಡಿಪ ಕಡೆಗಾಲದಭ್ರದ 

ಸಿಡಿಲ ಗಡಣಮನೇಳಿಸುತ್ತಂ 

ಬಿಡದೆ ಜೇವೊಡೆವುಣ್ಮಿ ಮವುಂಂಚೆನ ಗೊಂಚಲಂ ಮಿಗಲಂ 

ರುಟಿತತೀ ಕ್ಹಾಯುಧ ಘನಪ್ರಭೆ 

ಕಡಗಿ ರಾವಣಕೋಟಿ ಬಳಸಲು 

ಕಡುಮುಳಿದು ಲಕ್ಷ್ಮೀಧರಂ ಕಾಳುಗ್ನಿರುದ್ರನ ತೆಜದಿನಿರ್ದಾ ॥೮೬॥ 


ಕೆಲಬರಿಡುತಂ ಕೆಲಬರೆಸುತಂ 

ಕೆಲಬರಾರುತ್ತಂ ಕೆಲಬರಿರ 

ದುಲಿಯು ತಂಥರಥರದೆ ಕೆಲಬರ್ಬೊಬೆ ೈಯಬ್ಬರದಿಂ 
ಕೆಲಬರಣ್ಮಣ್ಮೆಂದೆನುತ್ತಂ 

ಕೆಲಬರಿತ್ತಿತ್ತೆಲೆಲೆಯೆನಂತಂ 

ಮುನಿದು ರಾವಣಕೋಟಿಗಳು ರಾಘವನನುಜನು ನಸುನಗಂತಿರೆ ॥೮೭8 


ತನಗೆ ಭೀಕರ ವಸ್ತ್ರಗಳಿನಿವ 

ನೆನಗೆ ಭಯಮಂಪುಟ್ಟಿಸಲು ಮಂ 

ನ್ನಿನ ಲತಾಮಪವಾರ್ಧಿಗಜಕೇಸರಿ ಭಾದ್ರಿಫಣಿಸರದಿಂ 

ವಬನಿ"ದಿರದೆ! ತೊಟ್ಟೆ ಚ್ಚು ಮಾಡಿದ 

ಪನುಪರಾಕ್ರಮಮಾವುದಿನ್ನೆನಿ 

ತೆನಿತು ಹರಿಮೇಖಳೆಯನಾಡಿದೊಡಂ ಕೊಲುವೆನೆಂದಂ ಮುಕುಂದಂ ॥೮೮॥ 


ಎಲವೆಲವೊ ಪೌಲಸ್ತ್ಯ್ಯ ಹರಿಮೇ 

ಖಳೆಯನಾಡದೆ ರಾಮಚಂದ್ರನ 

ಲಲಿತಪಾದಾಂಬುಜಯುಗಕ್ಕೆಆಗಿ ಶರಣೆನು ಶೆ 

ಮಲೆವ ರಾವಣಕೋಟಿಗಳನೆ ಬ 

ದೆಳಸದೀಗಳೆ ನಿಶಿತಬಾಣಾ 

ವಳಿಗಳಿಂ ತಜ್‌ದೊಟ್ಟಿದೆಸೆವಲಿಗೊಡಂವೆನೀಗಳೆ ಸಂಗರದೊಳು ॥೮೯॥ 


EY 


1. ದುಅದೆ (ಗ) 


ಕುದುದೇಂದು ರಾಮಾಯಣ 9೪೫ 


ಎಸೆವ ಶರಮೊಂದೊಂದೆ ಬರಂತಂ 

ಹಿಸುಪ ಕೋಟಾಕೋಟಿಯಾದವು 

ಹೊಸತು ಲಕ್ಷ್ಮೀಧರದಾನುಷ ತೇಜಗಕ್ಕೆ po 

ಒಸೆದು ದಿವಿಜರು ಹೊಗಳುತಿರೆ ಹೂ 

ಣ್ಹಸುರನಾಯುಧಕೋಟಿಯಂ 

ದೆಸೆದೆಸೆಗಿರದೆ ಕಡಿದೊಟ್ಟೆ ಕೂರ್ಗಣೆಂಗಳಿಂ ಮಾರ್ಕೆಂಡುಪೇಂದ್ರಂ 101 


ತೊಟ್ಟ | ಕವಲಂಬುಗಳಿನಾರ್ಧರೆ 

ಯಟ್ಟೆ ಲಕ್ಷ್ಮಣದೇವನೆಸೆ ಕುಣಿ 

ವಟ್ಟೆ ಪಾಜುವ ತಲೆಗಳಿಂ ಸುರಿವ ರುಧಿರಮಹಾಪ್ಲವಪೂರಂ 

ಒಟ್ಟೆ ಸೆ ರಣರಂಗದೊಳು ಕಳಿ 

ದಿಟ್ಟಳಂ ನಲಿಯಲು ಪಿಶಾಚರ್‌ 

ಕೆಟ್ಟು ಕೆದಜ* ಬರುತ ಬೆಂಗೊಟ್ಟುದು ಪಿಶಾಚರ ಸೇನೆ ಕೂಡೆ ॥೯೧॥ 


ರಾವಣರ ತಲೆಮಗಂಳೆ ಮಹಾದಿ 

ಗುರ್ವಣೆಯಿಂ ಪತ್ತೆ ಧ 

ರಾವಿನುತ ಲಕ್ಷ್ಮೀಧರಂ ತೊಚ್ಟಿಸೆ ದೆಸೆದೆಸೆಗೆ ಮಸಗೆ 

ತೀವಿ ಸಂಗರರಂಗದೊಳೆಂಳಾಂಳೊಂ 

ದಂದದೊಳು ರಾಜೀವನಯನ 

ನ ವೀರಸಿರಿಯನೆ ಬಿರ್ದನಸುರನ ಪಣ್ಣ ಲೆಗಳು ॥೯೨॥ 
ಮಣಿಮಯಾಂಗದ ಕಾಂತಿಗಳು ಸಂ 

ದಣಿಸಿಯಸುರರ ಬಾಹಂಗಳ ತಿಂ 

ತಿ [ಣಿ]ಯೊಳಂತದರದೆ ಬಿರ್ದವು ಪಾರಿ ನಭದಿಂದಾ 

ಮಣಿಯಲತಿ ನಿಶಿತಾಸ್ತ್ರದಿಂ ಲ 

ಕ್ಷ್ಮಣನೆಸಲು ಪಗಲಲ್ಲದಿರುಳಾ 

ಗಣದೆತ್ತಂದೆನೆನೋಡಲನಿವಿ.ಷ ಕೋಟಿ ನೆಜ್‌ ಕೊಂದಂ ವಂಕಂಂದಂ ॥೯೩॥ 


ತಲೆಗಳಿಂದಟ್ಟೆಗಳಿನುಣ್ಮುವ 
ವರುಣಸಲಿಲಧಾರಾ ಸಹಸ್ರಂ 
ಜಲದ ಪಥದೊಳು ರಂಜಿಸಿತು ಮುರಾರಿ ಮಂನಿದೆಸಲು 


೪೮೬ 


ಕುಮುದೇಂದು ರಾಮಾಯಣ 


ಲಲಿತಕು:ಂಕುಮ ಜಲದಿನುದ್ಧತ 
ಬಳಮುಕುಂದರ ವಿಜಯಲಕ್ಷಿ ಸ 


ಸುಲಲಿತಮೆನಲೆರ್ದುವೋಕುಳಿಯನಾಡುವ ತೆಜದಿನಾಹವ ಧರೆಯೊಳು ॥೯೪॥ 


ರಾವಣರ ಕರುಳೋಳಿಯಿಂದವು 

ಹಾವಶಿಖಿವಂಳೆಗಳು ಸುತ್ತೆನ 
ಭೋವಿಭಾಗದೊಳೆನೆಸೆದುದೋ ಪಸರಿಸಿರ 1ಥರಥರದಿಂ! 
ದೇವರಾಘವ ಲಕ್ಷ್ಮಣರ್ಕಳ 

ದೇವಿ ವಿಜಯಶ್ರೀಸಮಗ್ರರ 


ಣಾವಳಿಯನರ್ಚಿಸಲು ಸುತ್ತಿದ ಸೂಸುಕಂಗಳ ತಾವಿದೆನಲು 


ಆಲಿಗಳೆ ಸಿತಕುಸುವಂಕರಂ 

ಳೋಳಿಗಳೆ ರಂಗವಲಿ ಖಂಡದ 
ಮಾಲೆದಾಗಿನದಪ್ಪಸೂನದ ವಾಲೆ ರುಧಿರಾಂಬು* 
ಆಲಿಕೊಳಂವ ಕುಂಕುವಕಾಂಶು ವಿ 
ಶಾಲರಾವಣಚ್ಯುತರವಿಜಯ 

ಲೀ ಲಲನೆಯಾಡುವ ನಾಟಕರಂಗವೆನಿಸಿತು ಸಮರರಂಗ 


ಅವಂರರಮಣಿ ಮಕುಟಪ್ರಭಾವಳಿ 

*ಯಮರ ಪಥಮಂ ಚಿತ್ರಿತ ಸುತ್ತಿರೆ 
ಕಮಲಲೋಚನನೆಸೆನಭೋವಲಯೆುಕೆ | ಪಾಜುತಿರೆ 
ಸವಂರರಾವಣಕೋಟಿಮಸ್ತಕ 
ಸಮಂದಂತುರುಧಿರಾವಳಿಯ ವಿ 


ದ್ರುಮಲತಾಮಂಟಪದರನಸಾವಳಿಯನನಂಕರಿಸುತ್ತಮೆ ದೆ 


ಉಡಿಯೆ ರಥವಲ್ಲಾಡೆ ಸಾರಥಿ 
ವಂಡಿಯೆ ರಾವಣಕೋಟಿ ಬೆಳುಗೊಡೆ 
ಕೆಡೆಯೆ ಹಳೆವಿಗೆ ಮುಖಯ ಹೂಡಿದ ದಂತಿಗಳು ಬೀಳೆ 


1, « (ಕ) 
2. ವಾಲೆ ರುಧಿರಾಂಬು (ಕ) 
ತಿ, x (ಕ) 


॥೯೫॥ 


IF 


ncn 


ಕುಮುದೇಂದು ರಾಮಾಯಣ ' '೪೮೭ 


ಸಿಡಿಯೆ ತಲೆಗಳುಕುಣಿಯೆಯಟ್ಟೆಗ 
ಳಡಕಿಲಿಡೆ ಹೆಣನತಿ ಭಯದಿ ಗುಡಿ 
ನಡುಗಿಬಹುರೂಪಿಣೀ ಬಹುಳೆಪ್ರತಾಪನಾಪೇಂದ್ರನೆಚ್ಚಾ ॥೯೮॥ 


ಮಣಿದು ಬೆಂಗುಡೆ ಬೀಜ್‌ ಬಹುರೂ 

ಖಿಣಿ ತಿಳಿದು ದಶಕಂಧರಂ ಕಾ 

ರಣಪುರುಷರೆಂದಜ*ದು ರಾಮಾಚ್ಯುತ ರಸವಿಜಯರಂ 
ರಣದೊಳೆಂದನಿದಿರ್ಚ್ಜುವೆ ರಿಗೆ 

ಮಣಿವುದಪದೆಸೆ ಮಣಿವೆಯೇಕೆ ಮ 

ರಣವಶೃಪುಟ್ಟಿದಂಗಂ ಬಿಡದೆ ವರಾಣ್ಟುದೆ ದೆ ವಲಿಖಿತಂ ॥೯೯॥ 


ಚ[ರಮ]ದೇಹಂ ರಾಘವಂ ಪಂ 

ಕರುಹನೇತ್ರಂ ಲಕ್ಷ್ಮಣಂ ಸಂ 

ಗರದೊಳಿರ್ವರುಮೇನಜೇಯರಂ ವೀರರೆಂದೆಂದು 

ಭರದಿ ಬಂದೆನಗಜ್‌ಪಿ ನೀ ನಿ 

ಷ್ಮುರವೆಂನಲು ತಳ್ತಿಜ್‌ದು ನೆಜ್‌ಯದೆ 

ಮರಳ ಬಹುರೂಪಿಣಿಗೆ ಕುಂದಿಲ್ಲಂದು ಮತ್ತಿಂತೆಂದನಸಂರಂ ॥7೦೦॥ 


ಅನಂಜರುಂ ತನಂಜರುಮರ್ತ್ಯರು 

ವನಿತಮಾಪ್ತರು ಮಿಷ್ಟರುಂ ಸ 

ಜ್ಹನರುಮಂಗನೆಯರ್ಕಳುಂ ಜನನಿಯುಮೈದೆ ಬಂದು 

ತನಗೆ ಹಿತಮಂ ಪೇಳ್ದಡಂಘನ 

ವೆನಿಪ ಕಲುಷದಿ ಬಂದ ರಾವಣ 

ನನುವರದೊಳಂ ಬೇಡನಿರ್ಪದು ಭಂಗವಂದಜಾಂ ಸೆಡೆಯೆನೆಂದಾ ..॥೧೦೧॥ 


ಅರಿದು ಸಾವಕಾನ್ಯಾಸ್ತ್ರದಿಂ ದು 

ರ್ಧರಮಹಾದಿವ್ಮಾಸ್ವದಿಂ ಸಂ 

ಗರದೊಳಿರ್ವರು ಭಯಂಗೊಳಿಪುದು ಬಲಾಚ್ಯುತರಾ 

ಪಿರಿದು ಮಾತೇನಿವರ ಭಾಳಾ | 

ಕ್ಷರಮನೊರಸಂವೆನೆನ್ನ ನಿಷ್ಮುರ 

ತರನಸಮಗ್ರಾದಗ್ರಚಕ್ಷ ದಿನೆಂದು ದಾನವಚಕ್ರವರ್ತಿ ॥೧೦೨॥ 


೪೮೮ ಕುಮುದೇಂದು ರಾಮಾಯಣ 


ಸಾನೇವಿಂದಂ ಕ ದ್ದದಾವಕ ಸ 

ಶಾನಂವಿಂದೆಸೆದಿರ್ದನೀಳ ಮ 

ಹಾನಗೇಂದ್ರಮನಾಗಳೆ ನೆನೆದನೋರಣದಲ್ಲಿ 

ದಾನವೇಂದ್ರನ ಭುಜಶಿಖರದಿನ 

ನೂನ ಕೋಟ್ಯಾದಿತ್ಯಸ 

ಮಾನತೇಜಶತ್ರದಿಂದವಳಂಣಿದ ದಶದಿಕ್ಕಕ್ರವಾಳ ೧೦೩॥ 


ತಿರಿಪಿ ಧರಣೀ ಚಕ್ರವದರಿಂ 

ತಿರಿಪಿಚಕ್ರಮನಹಿತ ಚಕ್ರಂ 

ತರಣಿ ದಿಗುಚಕ್ಟಂ ಭರದೆ ನಾರೆ ನಿಧಿ ಚಕ್ರಂ ಪರಿಚಕಿತವಣಾಗೆ 
ಧುರದೊಳಾಗಳೆ ತ್ರಿದಶರಿಪುರ 

ವರೀಶ ಲೋಡಲೊಂದು 

ತಜಸಂದೆಂದನಿಂತೆಂದನತಿಶಯಂಸದೆ 1೧೦೪॥ 


ಎಲವೆಲವೊ ವನಜಾಕ್ಷ ಬಿಡು ಭುಜ 

ಬಳವಂದನನೆಜಗಸುರ ಪರಿಪದಯು 

ಗಳಕಂದುಭರದಿಂಕಿ ದೆ ವಯೋಗದೊಳು 

ಬಳವದರಿಕುಳ ವಿಜಯಚಕ್ರಂ 

ತೊಳಪ ಚಿಕ್ಟಂ ಬಂದು ನಿನ್ನಂ 

ವಿಳಯನಮನೈದಿಸದ ಮನ್ನೆವೆಂನಲು ಕನಲ್ಲು ಮುಕುಂದನೆಂದ ॥೧೦೫॥ 


ನಿನ್ನ ನಚ್ಚಿನ ಚಕ್ರವಂಂ ಮುಳಿ 

ದೆನ್ನ ಕೂರ್ಗಣೆಯಿಂದೆ ನಭದೊಳ್‌ 

ಭಿನ್ನದಿನ್ನಂ ಮಾಳ್ಬೆನೆಲವೊ ಕುಲಾಲಚಕ್ತವಿದು 

ಎನ್ನನಂಜಸಲಾರ್ಪದೇ ಹಲ 

ವಂ ನುಡಿಯದಿರು ಕಡಿವೆನೀಗಳೆ 

ನಿನ್ನ ತಲೆಯಂ ಕಡಿವೆನೆಲವೊ ನೋಡುತಿರೆ ಪೌಲಸ್ತ ಹತಕಾ ॥೧೦೬॥ 


ಸರದಿಯಂ ದಿವ್ಯಾಸ್ತ್ರಮಂ ಚೆ 
ಚ್ಹರದಿನುರ್ಚಿ ತೊಡರ್ಚಿ ದೊಣೆಯೊಳು 


ಅರವರಿಸದಾಲಿದದಿನ್ನಿ ದಾರೆ ರಘುಸೇನೆ 


ಕುಮುದೇಂದು ರಾಮಾಯಣ | ೪೮೯ 


ಭರದಿ ಚಕ್ರಮನೋಳೆಂ ಸಂ 
ಹರಿಸುವೆಂ ಕುಂಬಾರ ಚಕ್ರದ 
ದೊರೆಯಿದೆನಿಪ್ಪುದಂ ಸಂಗರದೊಳಿಂದೀ ಕ್ಲಿಸುತ್ತಿರೆ ವನರುಹಾಕ್ಷ ॥೧೦೭॥ 


ಪೊಡೆದು ವಜ್ರಾವರ್ತಮಂ ಜೇ 

ವೊಡೆದು ನಾರಿಗೆ ಸಾರ್ಜಿ ಸರಲಂ 

ತಡೆಯದಾಕರ್ಣಾಂಬರಂ ಘಟಿಕಾಮಂಖಂ ತೆಗೆದಂ 

ತಡೆವೆನೀಗಳೆ ರಾವಣಾ ವಂಂ 

ಳಿಡುವ ಚಕ್ರವನೆಂದು ರಾಘವ 

ನಡಿಗುಡದೆ ದತ್ತಾವಧಾನತೆಯಿಂದಲೀಕ್ಷಿಸಂತಿರ್ದನ:ಅದೆ ICCC 


ಅಪ್ಪತಿಮ ಸಾಹಸದನಂ ಖಚ 

ರಪ್ರವೇಕಂ ಮಂದನಾಗ್ರಮ 

ನಃ ಪ್ರಕೀರ್ತಿತ ಕೀರ್ತಿ ಪರಾಕ್ಟವಂಂ ಜಡಿಯುತ್ತಪದದೊೆದಾ 

ದಿಪ್ರಮಂ ಮುಳಿದಿಡುವ ಸುರನಿಕ 

ರಪ್ರಭವಚಕ್ರಮನೆಡೆಯೊಳಿರ 

ದೇಪ್ರಭಾಮಂಡಳನುದಗ್ಟಂ ಕಡಿದೆನೆಂದುಜ್ಜಗದಿನಿರ್ದಾ ॥೧೦೯॥ 


_ ತಳೆದ ವಜ್ರದ ಗದೆಯನಿರದ 
ಪ್ಪಳಿಸುವೆಂಬಕಲಿಯದೆಡೆಯೊಳು 
ಮುಳಿದು ದಶಮಂಖನಿಡುವ ಚಕ್ರಮನೆಂದು ಕಡುಪಿಂದಾ 
ಎಳಯ ಕಾಲದ ಜವನವೊಲಂ ತ 
ಲ್ಲಣಿಸದುದ್ದ ತವ್ರತನ 
ಚಳಿತಸುತಲನಿಮಿಷವೃತ್ತಿಸಂಗ್ರೀವನಿರ್ದಾ eee) 


ಅದಿರ ದೊದವಿದ ವಜ್ರದ ಗದೆಗ 

ಳಿಂದನೆಜ್‌ ಚಂದ್ರರಶ್ಮಿಂ 

ಗದಹನೂಮಂತರ್ಪಿಡಿದು ನಿವ್ಯಗ್ರಮನರಾಗಿ 

ತ್ರಿದಶರಿಪುವಿನ ಚಕ್ರಮಂ ಬೆದ 

ಅದೆ ಹೊಡೆದು ಹುಡಿಹುಡಿಯನಾಗಿಸ 

ದೆಡೆಯೊಳೆ ಮೂಳೆ ವೆನುತಂ ನಿಕರಂಕುಶರು ರಣಧೀರರಿರಲಂ ॥೧೧೧॥ 


೪೯೦ 


ಕುಮುದೇಂದು ರಾಮಾಯಣ 


ವಸುವಂತಿಯೊಳಿಕ್ಷಾ ಕು ವಂಶದ 

ಹೆಸರನೊರೆಸುವೆನೆಂದು ಮಾಣದೆ 

ವಂಸೆಗಿ ಮಂಳಿದಂತಕನ ತೆಜದಿಂದಸುರ ಸೇನೆಯಿರೆ 

ಅಸುರರವುಣಂ ಚಕ್ರದಿಂದಂ 

ವಿಸುರುಹಾ ಕ್ಷನನಿಟ್ಟ ಶನೆಂಟುಂ 

ದೆಸೆಗೆ ಭೀಕರವಾಾಯಬ್ತುತಲ್ಲಣವಾಯ್ತು ನೋಡುವ ದಿವಿಜಣತಿಗೆ . ॥೧೧೨॥ 


ಇದು ದಶಾಸ್ಕನ ರಾಜ್ಕಲಕ್ಷಿ ಯ 

ಮುದದಿನಟ್ಟಿ ದ ಕಂಕಣಂ ಚ 

ಕ್ರದನೆವದಿ ಬಂದೆದೆನೆಂದು ವಹಳಿಯದಿರೆಂದು ರಾಮಂಗೆ 

ಅದಿರದೈ ತಂದಜ್‌ಪುವಂಶಿರೆ 

ಪುದಿಯೆ ದಶದಿಶೆಗೆ ದೆ ತೇಜಂ 

ಪದೆದು ಬಲಗೊಂಡಂಬಂಜನಾಭನ ಭಜಬಲದೊಳು ನಿಲೆಚಕ್ಟ ॥೧೧೩॥ 


ಮೂಮೆ ಬಲಗೊಂಡಮಳ ಭುಜ 

ಜೀವನಯನನ ಭುಜಕರದೊಳು 

ಭೂವಳೆಯಪತಿಬೆಸಸೆ ಮತ್ತಂ ಚಕ್ರರತ ಮಿರೆ 

ದೇವದಾನಮಾನವರೊಳಗ 

ತೀವಕೌತುಕಮಾಗೆ ಬಂದಿರೆ 

ರಾವಣನನಿಡು ಚಕ್ರದಿನೆಂದು ಬಲಭದ್ರಂ ಬೆಸಸಲಂ ॥೧೧೪॥ 


ಪೋಗೆ ರಾಗಂ ದನುಜವಾಹಿನಿ 

ಗಾಗೆರಾಗಂ ರಘುಪತಾಕಿನಿ 

ಗಾಗನಂತಾನಂದ ಪುಳಕಂ ಲಕ್ಷಣಂಗೊದವೆ 

ಬೇಗ ತನಯಾದಿಗಳಿಗೇ ತಾ 

ರಾಗೆ ವಿಜಯಶ್ರೀಗೆ ತಾಂ ವರ 

ನಾಗೆ ರಾಮಂ ಬೆಸಸೆ ಚಕ್ರದಿನೆಸೆದನುದ್ಧತ ಚಕ್ರಪಾಣಿ ॥೧೧೫॥ 


ದನುಜ ಬಿಡಂ ದುರ್ವಾದವನೆಜಗ 
ಣನ ಪದಾಂಭೋಜಕೆ » ಪಡಿಸು 
ಮ್ಮನೆ ವಂರುಳೇ ಮ ತ್ಯುಂಜಯಮನಳಿಗಂಡನುಳಿದು ಕಳೆ 


ಕುಮುದೇಂದು ರಾಮಾಯಣ ೪೯೧ 


ಮುನಿದು ನಿನ್ನಯ ಚಕ್ರದಿಂ ನಿ 
ನ್ನನೆ ವಿದಾರಿಸಲೆಂದು ಬೆಸಸಿ 
ನಿನಕುಲಾಂಬರಭಾನಂವೆಂತೆಂದೊಡೆ ಕನಲ್ಲಿಂತೆಂ"ದನಸುರಾ" ॥೧೧೬॥ 


ಎಲವೊ ಪಾಜುಲ್‌ಿಬಳೆಯೊಡನೆ ವೆಂ 

ಯಲಿ ದಶಾಸ್ಕನಮಂಗ ತಾರಾ 

ಚಳಮನೆತ್ತಿದ ಬಾಹು ಬಳಮೇಂ ಪೋಯ್ತೆ ಪೇಳೆನುತಾ 

ನೆಲಕೆ ಪಾಯ್ಟಾರಥದಿನಾಗಳೆ 

ಹಲಗೆಯಂ ಠಕ್ಕಿಸುತ ಮದಿರದೆ 

ಜಲಜನಾಭಂಗೆದುಜ್‌ ನಡೆದಂ ಚಂದ್ರಹಾಸಾಸಿಯಂ ಜಡಿಯುತ್ತಂ ॥೧೦೧೭॥ 


ಹರ ನಿಟಿಲನೇತ್ರಾಗ್ನಿಯೆನೆ ನಿ 

ಷ್ಮುರ ನಿಜಾಭೀತ ತೇಜ ಭಾ 

ಸ್ಕರ ಸಹಸ್ರಪ್ರತಿಮಮಪ ಶ್ರತಿಚಕ್ರ್ರ ಮೂಚಕ್ರಂ 

ಭರದಿನಿಡೆ ಲಕ್ಷಿ ಧರಂ ಬಂ 

ದರವರಿಸದಸುರಾಧಿನಾಥನ 

ಶಿರವನಜದಾಗಸಕೆ ಕೊಂಡೊಯ್ದು ದಂ ಕಬಂಧಂ ಕುಣಿಯುತಿರಲು ॥೧೨೮॥ 


ಸುರಿದರಮರರು ಹೂಮಳೆಗಳಂ 

ಮೊಳಗಿದವು ದುಂದಂಭಿಯು ನಭದೊಳು 

ಸುರಯುವತಿಯರು ಪರಸಿದರು ಲಕ್ಷ್ಮಣನನಡಿಗಡಿಗೆ 

ಭರದಿನೆತ್ತಿ ವಿಜಯಧ್ವಜಮಂ 

ಭರದಿ ನೋಡಲು ಅಸುರವಾಹಿನಿ 

ಅಭಯಫೋಷಣೆ ವಿಜಯಶಂಖಮು ರಘುಬಲದೊಳಂದೆಸೆವುತಿರಲು ॥೧೧೯॥ 


ರಾವಣನ ತಲೆವೆರಸು ಚಕ್ಸೆಂ 
ಭೂವಳೆಯದೊಳು ಬಿರ್ದಡೇಂ ಶೋ 
ಭಾವಹಂ ತಾನಾಯ್ತೊ ವಂಣಿಮಕುಟಾಂಶುರವೂಣತೆಯಿಂ 


1. ದನು (ಕ) 
2. x (6) 


೪೯೨ | ಕುಮುದೇಂದು ರಾಮಾಯಣ 


ದೇವಿ ವಿಜಯಶ್ರೀ ಮಂದದಿ ಕೆಂ 
ದಾವರೆಯಮಣಿಮಾತ್ರದಿಂ ರಾ 
ಜೀವಲೋಚನನಂ ನಿವಾಳಿಸಿ ಬಿಸುಟಳಿಂಬೊಂದಂದದಿಂದಾ ॥೧೨೦॥ 


ಅದಿರೆ ಧಾರಿಣಿ ಜಳಜಪಥದಿಂ 

ದುದಿರೆ ತಾರಗೆ ದಿಗುಗಜಂಗಳು 

ಮದವುಡಂಗೆ ಸಪ್ತಾಂಬುನಿಧಿಗಳು ಸೀಮೆಯಂ ಮೀಟ್‌ 

ಬೆದ೫* ದಿಕ್ಬಾಳಕರತತಿ ನಿಂ 

ದುದೊ ಮಹಾನೀಳಾದ್ರಿ ಬಿಣ್ಬಿಂ 

ದದಲದದ ಸುರವಲ್ಲಭಂ ಬಂದಂ ಕುಣಿದುದು ಸಂಗರರಂಗದಲಿ ॥೧೨೧॥ 


ನಿನಗನೇಕ ವಿಧದೆಹಿತವುಂ ಸಭಾ 

ಜನನಂತಮನಾಂ ಪೇಳ್ದದೆಂ 

ದನಂಜವಲ್ಲಭ ಪೊಣಮಡಿಸಿದೆ ಮದಾಂಧತನದಿಂದ 

ಅನುಚಿತಜ್ಞರ ನುಡಿಯ ಕೇಳಿದೆ 

ಯೆನುತಲತಿಶೋಕಾಕುಳಿತನಸುರ 

ತನುವಿನೊಳು ಬಿದರ ಸುಯ್ದ ವಿಭೀಷಣಂ ನೆಜ್‌ ಮೂರ್ಛೆವೋದಾ ॥೧೨೨॥ 


ಅಂತಃ ಮೂರ್ಛಾಭರದಿನೆಂತಾ 

ನುಂ ತಿಳಿದು ಸಂರಕಾಂತದಹನ ಕ 3 

ತಾಂತ ನೈರುತಿ ವರುಣವಾಯು ಕುಬೇರ ಶಂಕರರಾ 

ಚಿಂತೆ ಪೋದಂದೆ ಆದುದೇ ದಿ 

ಗ್ಲಂತಿಗಳ್ಲೆ ತಿಭಾರಮಸುರರ 

ಕಾಂತ ನೀನಿಂತುಸುರದಿರ್ಪರೆಯೆಂದು ಶೋಕಿಸುತಿರ್ದನಕುರು ॥೨೨೩॥। 


ಇರಲಿದಂ ಲಂಕೆಯೊಳು ಮಂಡೋ 

ದರಿ ಪ್ರರಸ್ಸರವಾದದನುಜೇ 

ಶ್ವರನ ರಾಣಿಯವಾಸಮಂಂ ಕೆ ಕಸಿಯು ಮುಂ ಕೇಳ್ದು 

ಉರಿದು ಶೋಕಾಗ್ನಿಯೊಳು ಬಿಕ್ಕನೆ 

ಬಿರಿದು ನೆಲದೊಳು ಪೊರಳ್ಳು ಬಾಯಂಬ 

ಸ:ಜುಮಂ ತದಳ್ಳು ಶೋಕಿಸೆ ಮೋಹಮೂಢತೆಯಂ ತಳೆದು ॥(೨೪॥ 


ಕುಮುದೇಂದು ರಾಮಾಯಣ ೪೯೩ 


ಅಂತು ದಾರುಣ ದುಃಖದಹನ 

ಕ್ರಾಂತೆಯರು ನೆರೆದೈದೆ ದಾನವ 

ಕಾಂತೆಯರು ಘನಶೋಕನಿರ್ದಗ್ವಾಂತರಂಗೆಯರಂ 

ಅಂತಕಂ ತಣಿವುಂಡು ಕಾಜ್‌ದ 

ನಿಂತಿದಂ ದುರ್ವರಿವನೆನಲ 

ತ್ಯಂತಭೀಕರ ದುರ್ನಿರೀಕ್ಷಣ ಸಮರಧರೆಗೆ ನಡೆ ತಂದರಿರದೆ 1೧೨೫॥ 


ಎಡಹುತಂ ಭಟಕೋಟಿಯಂ ಕಾಲ್‌ 

ತೊಡರುತಂ ತುರಗಾತ್ರಲತೆಯೊಳ್‌ 

ತಡೆವುತಂ ಸಚ್ಛನ್ನಶಾಸ್ತೆ ಸ್ರಪದಾಶ್ರತಪದೊಳಗೆ 

ಅಡರುತಂ ರಜಶೈಲಜಾಲಮ 

ನಡಿಗಡಿಗೆ ರುಧಿರಪ್ರವಾಹದೊ 

3ಳಡಗಿದಂತಿರೆ ಮುಳುಗುತುಂ ನೋಡಿದರಸುರನಂ ರಣದೊಳೆಯ್ದೆ ॥೧೨೬॥ 


ಭಟವಸಾಪಿಂಡಲದೊಳಸಮ 
ತಟಸತುಂಗಸ್ಥ ಪುಟಪದದೊಳು 
ಚಟಂವ ಘೋಟಕಪೇಟಕಾಂ ತ್ರಿಲತಾಮದುರ್ಗದೊಳು 
ಪಟಂಕರಟಗಿರಿಕೂಟಘನಸಂ 
ಕಟದೊಳಕಟಾ ದನಂಜಸತಿಯರು 
ತ ೈಟಿವಾರಿಧಿಯೊಳಸುರನನಾಹವದೊಳಜಸುತ್ತ ಬರಲು ೧೨೭೫ 


ನಿಗಳದಶ್ರುಸ್ನಾತಘನಕುಚ 

ಯಂಗಳಮಸ್ತಮಿತಾಂಗಹಾರಂ 

ನಿಗಳನೈಪಥ್ಯಂ ವಿಮುಕ್ತ ಬಹಳ ತರಕೇಶಂ 

ಸ್ಥಗಿತ ಲಜ್ಜಂಗಳಿತಶೋಕಂ 

ಮಿಗೆ ಭಯಂಕರಮೆನಿಪ ಮರದೊಳ 

ಗಗಣಿತಂ ದನಂಜಾಂಗನಾತತಿ ನೋಡುತಿರ್ದದು ದಶವದನನ 1೧೨೮ 


ಸುಲಿದ ಪಲುಗಳು ರಂಜಿಸುವ ತ 
ಪ್ಪಲು ಸವಂಜ್ವಲ ತಾರೆಗಳನಿ 
ಕೈಲದ ದಾಡೆಗಳಿಕ್ಕಲದ ಗಜದಂತ ವೀಧಿಗಳಾ 


1. ಅಸುತ್ತಿ ಬರಲು (ಕ) 


೪೯೪ ಕುಮುದೇಂದು ರಾಮಾಯಣ 


ಲಲಿತ ಮಕುಟಂ ಶಿಖರವಂ ಪೇಶಲ 
ಲಲಾಟಂ ಕಂದರಮುನೆ೫ 
ಗೆಲೆ ಸುರಾದ್ರಿಯ ತೆಜದೆ ದಶಕಂಧರನ ಶಿರ ಬಿರ್ದುದಲ್ಲಿ 1೧೨೯ 


ಕಂಡು ದಶವುಖನಂ ಸತಿಯರು 

ದಂಡ ವಿಕ್ರಮ ದಿಗಧಿನಾಥರ 

ಗಂಡ ಮಾಜಾಂತ ತ್ರಿಲೋಕವಲ್ಲಭರ ಗಂಡಾ 

ಖಂಡವೊಂದೆಸೆ ಮುಂಡವೊಂದೆಸೆ 

ಉಂಡವೊಂದೆಸೆಯಾಗಿ ಬಿರ್ದ 

ಗಂಡಗಲಿಯೆನಂತ ಕೆಡೆದರು ಪತಿಯ ಮೇಲತಿ ದುಃಖದಿಂದೆ ॥೧..೦॥ 


ಎಲೆ ದಶಾನನ ಹಂಸತಲ್ಪ 

ಕೃಲಸಿದಂತಿರೆ ಬಿರ್ದಿದೇಂ ನೀಂ 

ನಲದೊಳಿರ್ದಪೆ ತನುವನೊತ್ತವೆ ತೋರಗಲ್ಲುಗಳು 
ಲಲಿತನಖಮುಖಪದಕಮುಂ ತುಡ 

ಲಲಸಿದಾ ನೀನಲ್ಲದಿರ್ದಡೆ 

ತಲೆಯದೊಂದೆಸೆಯಟ್ಟೆಯೊಂದೆಸೆಯಾಗಿ ಬಿರ್ದೆಯಿಂದು ॥೧೩೧॥ 


ಮದಗಜಂಗಳ ಮಣಿವ ವಾಜಿಗಳಿ 
ನುದಯಿಸಿದತಿಣ ಕಣಮನಾನತ 
ಪದವದರಿ ಮಕುಟಾಳಿ ನೀಳ ಶಿಳೀಮುಖಾರ್ಚ್ಜಿತಮುಂ 
ತ್ರಿದಶ ವೈರಿಭವತ್ಪದಾಂಬುಜಮ 
ನದಿರದಹಿತ ಶಿಳೀಮಂಖಂಗಳು 
ಕದನ ರಾಗದಲೀಂಟುತಿರ್ದವು ಸೋವರೇಕಿಲ್ಲಸುರರಮಣ 10೩೨೬ 


ಸೌಂದರಮನಾಹವದೊಳೀ ಕುರು 

ಎಂದಕಣಿಸಾಕೃತಿಯ ಜಾನುಗ 

ಅಂದು ಪಿಂಡಿವಳಂಗಳುರ್ಚಿದವೇ ದನುಜರಮಣ 

ಸಂದ ಕದಳೀಕಾಂಡಯಖಗಮೆ 

ಆಂದು ಸುಖಶೀತಳಮನೆ 
ನೆಂದು ತೋಮರ ಕೋಟಿ ತಾಗಿದವಹಿತಬಾದೆರಡಿಗೆ ದುಡೆಯ . 1೧೩೩ 


ಕುಮುದೇಂದು ರಾಮಾಯಣ ೪೯೫ 


ಕಲಿಯೆ ನಿನ್ನ ಗಭೀರನಾಭಿಯ 

ನೆಲೆಯ ಕಂಡವು ಕಕ್ಕಡೆಗಳು 

ಜ್ವಳ ಜಠರಮಂ ಕಠಿಣಕಾಂಡವೆ ಕೂಡೆ 

ಲಲಿತತರ ಭುಜಯುಗಳಮಂ ಕೋ 

ಮಳಮೃದುಳ ವಕಾಂಸಳಮನಹಿತಾ 

ವಳಿಯ ಪಾಯಿಂ ಬಳೆಗಳೇಂ ಕೇಯೂರಮಾದವೆ ಜೀವಿತೇಶಾ ॥೧೩೪॥ 


ಹಾ ವಿವರ್ಚಿತ ಕುಂಭಕರ್ಣ 

ಹಾ ವಿಷಾದಿತ ಮೇಘರೂಪಾ 

ಹಾ ವಿದೂರೀಕೃತ ಸಮಗೇಂದ್ರ ಹಿತಕುಮಾರಾ 

ಹಾ ವಿನಾಶಿತ ಸುರನರಾಂತಕ 

ಹಾ ವಿಲುಪ್ತಮಹಾತಿಕಾಯಾ 

ಹಾ ವಿಗಿಸ ಮಹೋದರಾ ದನುಜಾಧಿಪಾಯೆಂದಳ್ಜೆರೆ ಎದೆ CAFU 


ಹಾ ಸುದರ್ಶನ ಚಕ್ರಪತಿಯೇ 

ಹಾ ಸವರಜ್ವಳ ಚಂದ್ರಹಾಸವೆ 

ಹಾ ಸುರಾಸುರ ಮಕುಟಚುಂಬಿತ ಚಾರುಪದಕಮಳಾ 

ಹಾ ಸಕಳದಿಕ್ಟಾಳವಿಜಯಾ 

ಹಾ ಸವರಾಳಂಕೃತಕ ಪುಷ್ಪಕ 

ಹಾ ಸಹಜ ತೇಜಸ್ವಿತಿಳಕಾ ರಾವಣಾಯೆಂದಳ್ವರೆ ದೆ ॥೧೩೬॥ 


ಹಾ ತ್ರಿಖಂಡ ಧರಾಧಿನಾಥಾ 

ಹಾ ತ್ರಿದಶಹಂಸೌಘಮೇಘಾ 

ಹಾ ತ್ರಿಭುವನೆ ಕೋದ್ಮ್ಧತಾ ಹಾ ತ್ರಿವಿಧ! ವೀರಧರಾ 

ಹಾ ತ್ರಿಶಕ್ತಿ ಸಮಗ್ರರಾಜ್ಯಾ 

ಹಾ ತ್ರಿಶಕ್ತಿ ಫಲಪ್ರಸೂತಾ 

'ಹಾ ತ್ರಿವಿಧವಿದ್ಯಾನಿಧಿಯೆ ದಶಕಂಧರಾಯೆಂದಲ್ಳರೈದೆ ॥೧೩೭॥ 


1. ತ್ರಿವಿಧವಿಧ (ಕ) 


೪೯೬ | ಕುಮುದೇಂದು ರಾಮಾಯಣ 


ಪ್ರತಿಯೆ ನಿನಗೆಶ್ರಿಣಯನಃಂ ವಿಂ 

ಶತಿಯೆನಲುವಿಂಶತಿಯ ಜಾಡ್ಯ 

ಪ್ರತಿಯೆ ನಿನಗೆ ಚತುರ್ಭುಜಂ ಚತುರಾನನ: ನಿನಗೆ 

ಪ್ರತಿಯೆ ದಶಮುಖ ಕಳಿದೆಯೆನ ಸ 

ಪ್ರತಿಮಸಂಗ್ರಾವಂದೊಳು ನೀನು 

ದ ತನೆಜಗಿದೆ ) ಕ್ಲಿತಿಗೆ ಮಂನ್ನೆಜಗಿಸಿದೆ ಸರ್ವೋರ್ವರೆಯನೆ ದೆ ॥(2೩೮॥ 


ಆ 


ಇಪ್ಪತ್ತೊಂದನೆಯ ಸಂಧಿ 


ರಾಗ : ಸಾಳಂಗ ಪಲ್ಲನಾಟಿಪಲ್ಲವ 
ಧಾರಿಣೀಪತಿ ರಾಮಚಂದ್ರಂ ಜಾನಕೀಸಹಿತಾ 
ವೀರಲಕ್ಷ್ಮೀರಮಣನೆ ದಿದನೊಲಿದಯೋಧ್ಯೆಯನು 


ಪದ 


ಫ್ರೀಮದುದಯರಾಚಳಮನೇಜ್‌ನಮ 

ಹೀಮಹಿತ ನಿನಗಪ್ರತಿಮಗುಣ 

ಧಾಮನಗಣಿತ ಪೌರುಷಂ ಜಿತದಾನವವರೇಣ್ಯಂ 

ಭೂವಿಂಜೆಯನೀಕ್ಷಿಸಲತೀವ 

ಪ್ರೇಮದಿಂ ಪೊಟಮಟ್ಟನನುಪಮ 

ನಾಮ ರಘುರಾಮನಚಳಿತವಂತಿ ಮಹಾಸತಿಯಾ Ion 


ಎತತ ವೈಭಾತಿಕ ಮಹೋತ್ಸವ 

ತತಿಯನತಿ ಮುದದಿಂದೆ ಮಾಡೀ 

ಕ್ಲಿತಿನುತಂ ನಿರ್ವರ್ತಿತಾಖಿಳ ನಿಜನಿಯಮನಾಗಿ 

ಅತುಳಬಳಮಂ ವಿಜಯಗಜಮಂ 

ಶತಮಖಂ ಮದಯುತಮನೈರಾ 

ವತವನೇಜುವ ತೆರದಿನೇಖೌದನತಿ ವಿಳಾಸದಲಿ ॥೨॥ 


ಭೂಷಣಪ್ರಭೆ ದಿಗ್ವಧೂಮಣಿ 

ಭೂಷಣಪ್ರತತಿಯಂ ತ್ರಿಜಗ 

ದ್ಭೂಷಣಮ ನಿಭಪತಿಯ ನಖಳ ಗಜೇಂದ್ರಭೂಷಣಮಂ 
ಭೂಷಿತಾಖಿಳಖಚರಸೈನ್ಯಂ 

ತೋಷಿತಕ್ಷಿತಿಪಾಳನಾಹವ 

ಭೀಷಣಂ ಲಕ್ಷ್ಮೀಧರಂ ಪದದೇಣ್‌ ಬರುತಿರೆ ಲೀಲೆಯಿಂ Hall 


ಅತಿ ನಿರ್ಮಳಧವಳಾತಪತ್ರಂ 

ಸಿತ ಚವಂರರುಹಸಂಕುಳಂರಂ 

ಜಿತ ಪತಾಕಾಕೋಟಿವೇಷಿ ತ ಚಾತುರಂಗಬಲಂ 
32 | 


೪೯೮ 


ಕುಮುದೇಂದು ರಾಮಾಯಣ 


ವಿತತ ಭೂಚರ ಖೇಚರೇಂದ ್ರರ 
ಪ್ರತತಿಭೂಪಾಭೀಷಮಂಗಳ 


ನಂತವಿಜಯದುಂದುಭಿಯೆಸೆಯೆ ಬಳವಾಸುದೇವರ್ಬರುತಿರೆ 


ಧರಣಿ ಧರಣೀಚರಬಲಕೆ ಪು 

ಷ್ಮರ ಚರಬಲಕೆ ಪುಷ್ಕರ ದಿಕ್ಬತಿ 

ಕರಂ ದಿಕ್ಬಾಲ ಬಲಕೆ ಸಕಲ ಭುವನಚಕ್ರಂ 

ಸರಸ ಮಂಗಳವೆ ೨ ರ್ಯತೂರ್ಯ 

ಶ್ಚರಕೆ ನೆಜೆಯದೆನಲು ಬಲಾಚ್ಯ್ಕುತ 

ರುರು ಮುದದೆನಸುರ ಖಚರಧಾನವವರರರ್ನ ಓತಂಬರಕೆ 


ಇನತನಯಂ ನಳೆ ನೀಳಜಾಂಬವ 
ಹನುಮಕುಮುದಾಂಗದ ವಿರಾಧಿತ 

ಜನಕಸುತ ಶಶಿರಶ್ಮಿವರುಣ ವಿಭೀಷಣರ್ವೆರಸು 
ದಿನಕರಾನ ಶ್ಯ ಯಕಮಳದಿನಮಣಿ 
ಅನಿವಂಷಾರಿಯ ಲಂಕೆಗಭಿಜನ 


 ವಿನುತನಭಿಮುಖನಾದನಿಂದ್ರನ ಲೀಲೆಯಂ ಧಿಕ್ಕರಿಸಂತಾ 


ಭುವನವಿನುತ ವಿಭೀಷಣಂ ರಾ 

ಘವನನುಮತದಿಂ ಪೋಗಿ ಲಂಕೆ 
ವಿವಿಧವಂದನಮಾಳಿಕೆಗಳುಂ ಮಕರತೋರಣಮಂಂ 
ಅವಿರಳಾನೇಕಥ ಜಂಸೋ 

ತ್ಸವಪಟ ವಿರುತಿತೀವಿವಂಣಿರಂ 

ಗವಲಿಮಂಗಳ ತೂರ್ಯವೆಂಸೆಯೆಯಂಳಂಕರಿಸಿ ಪರಮಂ 


ಬಂದು ಲಂಕೆಯನಖಳಕವಿಕುಮು 

ದೇಂದು ಐಬದದಿಂ ಶಂಖಕಹಳಾ 
ದುಂದುಭಿಧ್ವನಿವರ್ಯತೂರ್ಯ ಮಂಗಳಸ್ತೋತ್ರಂ 
ನಂದ ವಿಜಯಸ್ವಾದಿ ನಾನಾ 
ವಂದಿವೃಂದೋಶೀರ್ಣಿನಾದಂ 
ಸೌಂದರೀಜನವೆತ್ತುವಾರೆತಿಯೆಸೆಯೆಂ ನಲವಿಂ ಪೋಗುಂತಿರೆ 


॥೪॥ 


HPN 


॥೬॥ 


ncn 


॥೮॥ 


ಹ ಹಚ್‌ ಚಾ ಸೌ 


ಕುಮುದೇಂದು ರಾಮಾಯಣ ೪೯೯ 


ಸುರಪುರಮನಮಂರಪತಿ ಪುಗುವಂ 

ತಿರೆ ರಘುಧರಂ ವಿಜಯಗಜದೊಳು 

ಧರಣಿಪಾಳೆರ್‌ ಖಚರವರರಿಕೆ ಲದೊಳಂ ಬಳಸಿ 

ಶರದಮಂಳ ಶಶಿಯಂತೆ ಬೆಳುಗೊಡೆ 

ಪಿರಿದುಮೀಯೆ ವಿಳಾಸವಂಂ ತ 

ತ್ಸುರ ಮಹಾವೀಧಿಯೊಳು ಬರುತಿರೆ ದಶರಥಾತ್ಮಜರು nell 


ಹಿಮಗಿರಿಯೆಯೆಂಬಂತೆ ಶೋಭಿಪ 

ಸಾವುಜೇಂದ್ರಮನೇಜ್‌ ಬರುತಿ 

ರ್ಪೀಮಹಾವೀರಂ ಜನಕಜೆಯ ಚಿತ್ತವಲ್ಲಭನು 

ರಾಮನಲ್ಲಿಂ ಪಿಂದೆ ಬರ್ಪೀ 

ತಾಮರಸನಯಂನಂ ತದನಂಜಂ | 
ಭೂಮಹಿತರಿವರ್ಗಾದೆಡರೆನುತ ವೀಕ್ಷಿಸೆ ಪ್ರರಜನಂ ॥೧೦॥ 


ರಾಮಚಂದ್ರಂಗೆಂದನಾಗಳು 

ಭೂವಂಹಿತನೆನಿಸಿದ ವಿಭೀಷಣ 

ನೀ ಮಹೋದ್ಯಾನಂ ಪ್ರಮದವನಮಿದಜ ಮಧ್ಯದೊಳು 

ಶ್ರೀವಂದವಂಳಿನ ಚರಿತಭರಿ 

ತೇ ಮಹಾಮಹಿಮಗುಣನಿರತೆ ಸಂ 

ಜನಸ್ತೋಮನುತೆ ಮಜ್ಜನನಿ ಸೀತಾದೇವಿಯಿರ್ದಪಳು ॥೧೧॥ 


ದನುಜ ಪುರಮಂ ಪ್ರಮದವನವಂಂ 

ಮನಂಜಪತಿ ನೋಡುತ್ತ ಹನುಮಂ 

ತನ ಮೊಗಮನತಿ ಕೌತುಕದಿನೀಕ್ಷಿಸಿ ಮನೋಮಂದದಿಂ 

ಜನೆಕನಂದನೆ ಸಕಳ ಸಜ್ಜನೆ 

ವನಿತೆ ತನ್ನಯ ಜೀವನಂ ಪಾವನ 

ವನಿಪದೇವಿಯನಂಮೀಕ್ಷಿಸಿಲೆಯ್ದಿದಂ ವನಮಂ HON 


ಇಂದು ಪಾವನ ತನುಜ ಪೌರುಷ 
ವೃಂದಮೆಲ್ಲರ ಸಫಲವಕಾಯ್ತೊಲ 
ವಿಂದೆ ದೇವರ್ನೋಡಲಿಂದು ನಳಾದಿಗಳು ಪೊಗಳೆ 


೫೦೦ 


ಬಂದು ಕತಿಪಯ ಸುಜನಪರಿವ ತೆ 
ನಂದು ವನಮಂ ಪೊಕು ಾ ರಘುಪತಿ. 
ಮುಂದೆ ಕಂಡಂ ದೇವಿಯಂ ಲಾವಣ್ಯಶೇಷೆಯನು 


ಇಂದುಕಾಂತೋಪಳದ ಧಾರಾ 

ಮಂದಿರದೊಳತಿ ಬಹಳ ಹಿಮಹರಿ 
ಚಂದನದೃವಸಿತ ಸದೊಳುಹಿಮವದ್ದಿ ) ರಿತಟಾಕದೊಳು 
ಸಂದಮಂದಃ: ಕಿನಿನಿದಾಘದಿ 

ನಂದತನುತನಂವಾಗಿ ನೆಲಸಿ 


ರ್ದಂದದಿಂ ಸ್ಮರ ತಾಪಿತಪ್ಪೆಧರಾತನುಜೆಯಿರಲು 


ಪರಿಯೆಂ ಮುಂದೆ ಮನೋರಥಂ ಮದ 
ಕರಿವರಸ ೦ಧಾಧಿರೂಢಂ 


ಬರುತನಿರ್ದಪನತಿಬಳಂ ಭವದೀಯವಲ್ಲಭನು 
ಸಂರವರಂ ಶಚಿಯಲ್ಲಿ 


ಗೆರತಿಯಲ್ಲಿಗೆ ಮನೋ 
ಹರವೆನಲುಬಪ ೈಂತೆ ಬಂದಪನೆನೆ ಸಖೀನಿಕರಂ 


ಮನಮಮೃತಃಕರ!ಕರಮಯಂಚಿ 
ತನಬಳಂಕರ್ಪೂರಹರಿಚಂ 


ಕುಮುದೇಂದು ಚು: | 


PA 


॥(೨೩॥ 


HOPI 


॥೫॥ 


ದನಮಯಂ ತನುಸಾಂದ್ರಚಂದೊ ಶ್ರೀಪಳಕಳುಪಮಯಂ 


ಮನುಜಪತಿರಘುವಲ್ಲಭಂ ಸಂ 
ಜನಿತ ವಿಜಯಂ ಬರುತವಿಂರ್ದಪ 


ನೆನೆ ಜನಕ ಸುತೆಗಾಯ್ತು ಪರಮಾನಂದ ಸಂದೋಹಂ 


ಮನಮದಿ ಸ್ಮರಣಶೇಷಂ 
ವಿನಯಶೇಷಂ ಚೇಷ್ಟ ವಾಕ್ಕಂ 
ಮನುಕುಲಾಂಬರಭಾನುರಾಘವದೇವನುರಿ ಶೇಷಂ 


ನಾ 


1, x (ಗ) 


HOE 


'ಕುಡುಿದೇಂದು ರಾಮಾಯಣ. ೫೦೧ 


ತನುವುಮಮಲಾವಣ್ಮಶೇಷಂ 
ಜನಕನ.-ದನೆಗಿರಲು ಸಂ 
ಜನಿಪ ಕರುಣರಸಂ ದಶರುವನಿನಿಯಳಂ ಕಂಡನು ॥೧೭॥ 


ತರುಣಿ ರೂಪಿಂದಂ ಹೊರಗೆ ಸಂ 

ಚರಿಸುವೆನ್ನಯ ಜೀವಿತಂ ಸ 

ಚ್ಚರಿತೆಮಯಮಸಮಾಶ ಸೃ ಶಸ್ತ್ರಕಳಾಪದಧಿದೈವಂ 

ತರಣಿವಂಶದ ಲಕ್ಷ್ಮಿ ರಾಘವ 

ನುರು ಮನೋರಥಲೀಲೆಯೊಲಯ 

ಮಿರಲು ಮಕ್ಕುದೆಮಿಂತಿನಲು ದಿನವೆಂನುತ ಸತಿಯಂ ನೋಡಿದಂ Mes 


ವಿತತ ರಾವಣಕೋಟಿಗಪರಿ 

ಹತಿ ಪರಂಪರೆಯುಂ ತದೀಯಯಂ 
ವತಿಶತಾಕರಬಾಷ್ಟಧಾರಾಪೂರವಾರ್ಧಿಗಳು 

ಕ್ಲಿತಿಯೊಳೆನಿತುಂ ನೆಜಹವುವೇಮ 

ತ್ಸತಿವಿಯೋಗದಿನಾದ ಖೇದ 

ಪ್ರತತಿಯಂ ನಂದಿಸಲೆನುತ್ತಮನದೊಳಿನಿಯಳನೀಕ್ಷಿಸಿ ॥೧೯॥ 


ಈ ತನುವಿನೊಳೆ ಮಗಳೆ ದಶರಥ 

ಜಾತನಂ ಕರುಣಾಕರನನು 

ರ್ವೀತಳಪ್ರಖ್ಯಾತನಂ ಘನ ವಿಕ್ರವಕಾಂಕರನಂ 

ಜಾತಪೂರ್ಷದಿನೀಕ್ಷಿಸುವ ಭಾ 

ಗ್ಯಾತಿಶಯಮೆನಗಾಯ್ತೆನುತ್ತಂ 

ಸೀತೆ ಶೀಲಧಿನಾಧೆಯಿನಿಯನನೀಕ್ಷಿಸಿದಳಂದು ॥೨೦॥ 


ಮನದೊಳಿರ್ದನುರಾಗ ಬೀಜಂ 

ಜನಿಯಿಸಿತು ಸ್ಟೇದಾಂಬು ಶೇಕದಿ 

ನೆನೆ ತನೂಲತೆಪುಳಕಕಳಿಕಾಕೋಟಿಯಂ ತಳೆಯೆ 

ವಿನುತ ಸಾತ್ವಿಕ ಚೇಷ್ಟೆಗಳು ಸಂ 

ಜನಿಸುತಿರೆ ಜುನಕಿಗೆ ರಾಘವ 

ನನುನಯದಿನೆ ತಂದು ದಂತಾವಳದಿನಿಳೆಗಿಳಿಯೆ ॥೨೧॥ 


೫೦೨ ಕುಮುದೇಂದು ರಾಮಾಯಣ 


ಪತಿ ಬರುತ್ತಿರೆ ರಾಗದೆ ಮಹಾ 

ಸತಿಯಿದಿರ್ಬಂದೆಅಗಿ ನಿಜ 

ದ್ವಿತಯಕಮಳಕೆ ದೀಪವರ್ತಿಕೆ ನಿಧಿಗೆಜಗುವಂತೆ 

ಸತಿಯನತಿಶಯದಿಂದೆ ತೆಗೆದುಬಿಗಿ 

ದತಿ ಮುದದಿ ತಳ್ಳೆ ಸಿ ರೋಮಾಂ 

ಚಿತಶರೀರಂ ರಾಘವಂ ಕವಿರಾಜಶೇಖರನೆಸೆದಿರೆ ॥೨೨॥ 


ಬಂದು ಲಕ್ಷ್ಮೀಧರನತೀವಾ 

ನಂದದಿಂ ಘನಭಕ್ತಿಭರದಿಂ 

ದಂಡೆಜಗಿದಂ ಸಕಳಭಂವನಾಂಬಿಕೆಯ ಚರಣಕ್ಕೆ 

ಸಂದ ಭರತಾವನಿಯನೆಯ್ದೊಲ 

ಎಂದೆ ನೀಂ ನಿಜಭುಜದೊಳು 

ಮಂದರಧರಂಧರಿಸೆನುತ್ತಂ ಪರಸೆ ಪಿಜ್‌ದಳ್ಯಣರಿನೊಳೆ ॥೨೩॥ 


ಭೋರೆನೆಸೆದವು ದೇವದುಂದುಭಿ 

ನೀರದಪಥಃ ದಿನಮರ ಕುಸುವಕಾ 

ಸಾರಮತಿಶಯದಿಂದ ಕಣದುಂದು ತಂಬೆಲರ್ತಿೀಡೆ 

ಪೌರ ಜಯ ಜಯ ನಿನದಮೊದವಿದ 

ವಾರಿಳಿಳೆಯೊಳು ದೃಢವ್ರತಿಯರೀ 

ನಾರಿಯಲ್ಲದೆ ಪೆಜರೆನುತ್ತಿರ್ದುದು ದಿವಿಜತತಿಯಂ ॥೨೪॥ 


ವರ್ಣನೀಯ ಮಹಿವರೆನಿಸಿದ ಚ 
ತಂರ್ನಿಕಾಯಾಮರಪತಿ ತತ 

ತೂರ್ಣಿಂದಿಂದೆ ತಂದು ದಶರಥಚರಜಟಾಯು ಚರ 

ಸ್ಪರ್ಣಿಳೆಯರಮರೇಂದ್ರ ಶಾಕವಿ 

ತೀರ್ಣಕುಸಂವಣಾದಿಗಳಿನರ್ಚಿಸಿ 

ವರ್ಣಿಸಿದರವನಿಜೆಯ ಪಾತಿವ್ರತ್ಯವುಂ ಮಂದದಿಂ 1 IHN 


ಯಕ್ಷಿಯಕ್ಷರ ರಾಮಚಂದ್ರಸ 
ಮಕ್ಷಮಂ ಬಂದೆ ದೆ ಜಾನಕಿ 
ಯ ಕ್ಷಯಾಮತಿಶೀಲಮಂ ವಂನದಳ ಜಸೊಳಾ ೈಡಂವಿನಂ 


1. ನಿಪರದಧಿ (ಕ) 


ಕುಮುದೇಂದು ರಾಮಾಯಣ ೫೦೩ 


ಈ ಕಿತಿಯೊಳೀರಾಘವನ ಕುಲ 
ರಾಕ್ಷಣೆ ಕ ವಿಚಕ್ಸಣೆಯಗುಣ 
ರಾಕ್ಷಣಂ ಲೋಕೈಕವಿಸ್ಮಯಮೆಂದು ಪೊಗಳೆ ರ್ಚಿಸಿದರಳನ! 1೨೬॥ 


[oY 


2ಪ್ರತ್ರಮಖಾನಳ ಭಾನು? ಸಂತನೈ 

ತರುತ ವರುಣಹರಿದನ ಸೂರಿಗ 

ಛತಿ ಮುದದಿನೈತಂದು ನಿಜಕಿಚಕ್ಟಾಯುಧ* ಸಮೇತಂ 

ಸ್ತುತಿಯಿಸಿದರೀ ಸತಿಯೆನಂತ ರಘು 

ಪತಿಯ ವಿತತಿಕ್ಟಾಕಿಂ ಕುಲದೂ 
ರ್ಜಿತಜಗನ್ನುತಭಾಗ್ಯಲಕ್ಷ್ಮಿಯೆನುತ್ತಲವನಿಜೆಯಂ ॥೨೭॥ 


ನೀಳಕುಮುದಾಂ"ಗದ ವಿರಾಧಿತ 

ಬಾಲಿಸುತ*ಸುಗ್ರೀವ ಜಾಂಬವ 

ಕಾಳೆಗವಯಗವಾಕ್ಷ ಹನುಮ ವಿಭೀಷಣಾದಿಗಳು 

ಶೀಲಮೂರ್ತಿಯ ಚರಣಮಂ ನಿಜ 

ಮೌಳಿಮಾಳಾನರ್ಫ್ಯಮಣಿರುಚಿ 

ಜಾಳಮಂಜರಿಯಿಂದಮರ್ಚಿಸಿದರ್‌ ಜಗತ್ತಯ ಜನನಿಯೂ ॥೨೮॥ 


ದೇವಿಸಹಿತಂ ದೇವನಿಜದಂ 

ತಾವಳದ ಪೂರ್ವಾಸನಕೆ ಧಾಶ್ರೀವಳಯ ಸಂಸ್ತುತ್ಯ 
ತಾವಳದಪೂಸುತ್ಯಬಿಜಯಂಗೈದುದೆಂದೊಲವಿಂ 

ದೇವದಾನವವಕಾನವೇಂದ್ರರ 

ದೇವವಿನಯದಿ ಬಿನ್ನವಿಸೆ ಸಂ 

ಭಾವಿಸದನವರೆಂದುದು ರಘುರಾಮಂನತಿಮುದದಿಂ 1೨೯॥ 


ಆಸಮಯದೊಳು ತಾಂ ನಿಮಿತ್ತಾ 
ಯಾಸಮಾದ ಬಲಾಚ್ಯುತರತನು 
ಭೂಸುತೆ ದುಃಖಮುಮನುತ್ಸವಮುಮನೊದವಿಸುತಿರೆ 


೬೫16) 

2. ಚಿಹ್ನಾಯುಧ (ಕ) 

೨. ೪೫115) 

4, ಭೂಸುಮನಮನೊದವಿಸುತಿರೆ (ಕ) 


೫೦೪ ಕುಮುದೇಂದು ರಾಮಾಯಣ 


ವಾಸವಸ್ತುತ ಶೀಲವರ್ತಿಯ 
ನಾ ಸುರಾಸುರರಮಣವ ತ 
ಭಾಸುರ ಪದಂ ರಾಘವಂ ಪರಿಸಾಂತ ನಂ ಮಾಡಿ ॥.0॥ 


ಆವುದಾವಂಗಾವತಾಣದೊ 

ಳಾವಕಾರಣದಿಂದೆ ಸುಖಡು; 
ಖಾವಳಿಯೊಳೊಂದಂದಯಿಸಲವೇಡಿರ್ದುದಂತದುವೆ 
ಆವನಾದೊಡಮೇನಮಗಂ 

ತಾವಿ ಭೋಗದೊಳಾನಿಮಿತ್ತದೆ 

ದೇವಿ ತಪ್ಪದು ವಿಧಿವಿಳಸನಮದಕೆ ಆ ದುಃಖಿಪುದೆ NAO 


ಎತ್ತಯೋಧ್ಯೆಯದೆತ್ತ ದಂಡಕ 

ಮೆತ್ತ ಭಾಸ್ಕರಹಾಸಲುಭಮ 

ದೆತ್ತ ಖರದೂಷಣ ಜಯಂ ಮತ್ತೆತ್ತ ಸಿಂಹರವಂ 

ಎತ್ತನಮ್ಮ ವಿಯೋಗಮೆತ್ತ ಮ 

ಹೋತ್ತಮಂ ಹನುಮಾದಿಗಳ ಬರ 

ವೆತ್ತ ನಮಗೀ ದರ್ಶನಂ ಏಧಿವಿಳಾಸಮಿದಲ್ತೆ 12೨1 


ಎಂದು ಧಾರಾವೀರಸೂಕ್ತಿಗ 

ಳಿಂದೆ ದೇವಿಗೆ ರಾಘವಂ ನಲ 

ಎಂದೆ ಪರಿಸಾ ಿಂತನಮುನೊದವಿಸೆ ನಿಜವಿಜಯರಜಮಂ 
ಸಂದಜನಕತನೂಜೆವೆರಸಾ 

ನಂದದಿಂ ಪದೆದೇಟ್‌ ಬಳನಿವಂ 

ಕುಂದನಳನೀಳಛಾದಿಗಳ್‌ತಳರ್ದರರಮನೆಗೆ nA೩೩n 


ಶರದಮಳವಘೂರ್ಣೇಂದುವಂಧಿ 

ಕ್ಕರಿಸಿ ಬೆಳುಗೊಡೆಗಳಗನಂಗಾ 

ಸರಪಸೆ ಕರನಿಕರಮಂ ಚಮರಿಜವಂತಿಶಯಿಸೆ 

ಪರಿವೃತಬಳಂ ನೂತ್ನರತ್ನಾ 

ಕರದ ತೆರೆದುಜುಗಲತೆಅದಿ 

ಚರೆ ಸುರಪತಿಯ ಲೀಲೆಯೊಳೆ ಬಂದಂ ದನುಜನರಮನೆಗೆ "AYN 


ಶುಮುದೇಂದು ರಾಮಾಯಣ ೫೦೫ 


ಅತಂ'ಳಿತಾಯೆಶಮೋಚಿ ತಿ್‌ಗಳಿಂ 

ದತಿಶಯಿಸಿ ಕಾಂಚನಗಿರಿಯನ 

ಪ್ರತಿಮವಂಣಿಮಯಕುಂದಿಕೋಟಿ ವಿಚಿತಿ ್ರ)ತಾಕಾಶಂ 

ಧೃತಮಕರ ತೋರಣಮಯೋ 

ಚಿತಸುವಂದನವರಾಳಿಕಾಲಂ 

ಕ ತಮಂದಂಚಿತಕನಕದಂಡಧ ತ ಸುರನರಮನೆಯಿಂರೆ ೩೫ 


ಅದು ಕಮಳಜಾತಂಗೆವುಯಣಾ 

ಮದೆ ಕಡೆಪದಿಂ ವಿಶ್ವಕರ್ಮಂ 

ಗದಂ ಮಯಂಗೆಸೆದಿರ್ದ ರೂವಾರಂಗಳಿಟ್ಟಳದಿಂ 

ಅದು ಕುಸಂರಿಯಿಂಚೀರಫಟ್ಟಿಗೆ 

ಯದು ಕುತುಕರಿಯನತಿಶಯಮನೊದ 

ವಿದವಿಚಿತ್ರವನುತ್ಸವಮನೀವುದು ಕನಕಮಣಿ ವಿರಚಿತಂ ॥೩.೬॥ 


ಶಿಶು: ಸಂಕಲ ಮೊದಲಾದಪತ್ರ 

ಪ್ರಸರದಿಂ ಕೃತಜಾತಿವಿದ್ದತಿ 

ನಸಮರಸಮಯೆ ಪುತ್ರಿಕಾವಳಿ ಬಂದಗತಿಯಿಂದಂ 

ಎಸೆವ ದರ್ಗಾಗಳುಕ್ರಿಯೆಗಳಿಂ 

ವಿಂಸುಪ ಕಳಶಕಳಾಪದಿಂ ರಂ 

ಜಿಸುವ ಮಣಿಗೋಪಾಳ ಶಿಕಟಂಕದಿಂದತಿ ಸೈರಿಸಿರೆ ॥೩೭॥ 


ಚೀನಮಯ ಚಂದ್ರಾಪಕದೆಪವ 

ವಾಾನಜಯಜಳತ್ಸೂಸಕದಿ ಘಂ 

ಟಾನಿಕರದಿಂ ಮಣಿಮಯಂಗಳಿನಮಳೆ ಭೀತಿಗಳಿರೆ 
ವಕಾನಿತಾಪ್ರತಿಮೇಂದ್ರಕಾಶಾ 

ನೂನನೂತನ ಕಾಯುವಕಾನವಿ 

ದಾನವಿತತದಾ _ರದೇಶದಿನೆಸೆಯೆ ದಶಮುಖನರಮ 1೩೮॥ 


ಸಿರಿಯೊಳುಂ ದುರ್ಲಂಘ್ಯಲಂಕಾ 
ಪುರದೊಳಾ ತೈಲೋಕ್ಯ್ಕಶೋಭಾ 
ಕರಮೆನಿಸಿದರಮನೆಯೊಳಂ ನಿಸ್ಸೀಮಸೇನೆಯೊಳಂ 


1 ಭೃತಿ (ಕ) 


೫೦೬ ಕುಮುದೇಂದು ರಾಮಾಯಣ 


ಪಿರಿಯಕಾರ್ದ ಶಕಂಧರನಿನೀ. 
ಧರೆಯೊಳೆನುತಂ ರಾಘವಂ ಸ 


ಚ್ಚರಿತನವನಿಜೆವೆರಕು ಪೊಕ್ಕಂ ಲೀಲೆಯಿಂ ನ್ನ ನೃಪಭವನಮಂ HAN 


ಸಿತಕು ಸುಮಸಿದ್ಧಾರ್ಥ ದೌಶಾ 
ಕ್ಷತಿಗರಶದರ್ಪಣ ವಿರಾಜಿತ 

ವಿತತವುಂಗಳ ಹೇಮಪಾತ್ರಂಗಳನೊಸೆದು ತಳೆದು 

ದಿತಿಸುತಾನ ಶಯಜಾತನರಕುಲ 

ಪತಿಯಂರಿದಿರ್ವಂದಿರಲು ಮಣಿರಂ 

ಜಿತನಿವಾಳಿಗಳಿಂ ಬಲಾಚ್ಯುತರೊಸೆದು ಪುಗೆ ನ )ಪಭವನಮಂ ॥೪೦॥ 


ಅಂತು ಮುದದಿಂ ಬಂದು ರಘುಕುಲ 

ಕಾಂತ ರಾಘವ ದೇವನಸುರ 

ಕಾಂತನರಮನೆಯಂ ಮಹಾವಿಭವದಿಂದ ಪೊಕ್ಕು 

ದಂತಿರಿಪು ವಿಷ | ರದೊಳಿರಲ 

ತ್ಯಂತ ಭಕ್ತಿಯಿನಸುರನರಸುರ 

ತನಾ ನಿಜರಮಂಚಿತಾಸನದೊಳಿರೆ _ಮಂಕುಳಿತಕರು ॥೪೧॥ 


ಮೇರುವಿನಲೌದ್ದತ್ಯ ವಿಜಿತನ 
ಮೇರುರಾಘವನಿರ್ಪಿನು ಕುಲ 

ಧಾರಿಣೀಧರವಿತತಿಯೆಂಬಿನಮೆ ದೆ ತಮತಮಗೆ 

ವೀರಲಕ್ಷ ್ರಣಮುಖ್ಯರಿರೆ ಕಂ 

ಠೀರವಾಸನಮಂ ಬಳಸಿ ರಣ 

ಧೀರನೊಲವಿ:ದಂ ವಿಭೀಷಣನರ್ಫಪಾದ್ಯಮನೋವಿಸೆ ॥೪೨॥ 


ಸಮುಚಿತಪ್ರತಿಪತ್ತಿಯಂ ಸಂ 
ಭ್ರಮರಸಮುಮೊದವಿದ ವಿನಯಮುಂ 

ಪ್ರಮದಮುಂ ಪರಿಚರ್ಯೆಯು ಪ್ರಿಯನುತ ಪರಂಪರೆಯುಂ 

ಅಮರೆ ನೆಗಳ್ಹ ಏಭೀಷಣಂಗು 

ತ್ರಮಗುಣಂಗಾರ್ಸರಿಯೆನುತ್ತಂ 

ತಮತಮಗೆ ಹೊಗಳುತ್ವಮಿರೆ ರಘುಪತಿಯೆಸೆದನಾ ಸಭೆಯೊಳೆ ॥೪೩॥ 


'ಕುಮುದೇಂದು ರಾಮಾಯಣ ೫೦೭ 


ತತ್ಸಮಯಿಶಂಜಾತವಿವಿಧ ಸ 

ಮುತ್ಸವಂಗಳನೈದೆ ತಳೆದು ಜ 

ಗತ್ಸವುನ್ನತಭೀಳಭೂಚರಖೇಚರರ್ವೆರಸು 

ತತ್ಸಭಾಭವನದಿ ತಳರ್ದು ಬುಧ 

ವತ್ಸಲಂ ಸಾಹಿತ್ಯಸತ್ಯ ಸ 

ಮುತ್ತುಕಂ ನಲವಿಂದೆ ಮಜ್ಜನಭೋಜನಂ ಮಾಡಿ ॥೪೪॥ 


ಬಂದು ಕಾಣ್ಬುದನುಜ ವಿಯಚ್ಚರ 

ವೃಂದಮಂ ರಘುವಲ್ಲಭಂ ನಲ 

ವಂದೆ ಕಾಣಿಸಿ ಕೊಳುತ ವಾದವರ್ಗೀವುತ್ತವಂಭಯವನು 

ಮಂಂದರ[:ವರಂ'] ಬೆರಸು ಕೆಲವಾ 

ನುಂದಿನೆಂ ತತ್ಪುರವರದೊಳಿ 

ರ್ದೊಂದು ದಿವಸಂ ಭಕ್ತಿಲೀಲೆಯೊಳೋಲಗಂಗೊಟ್ಟಿರ್ಪಿನಂ 1೪೫1 


ಉತ್ಸಾಹ ರಗಳೆ : 

ಅಂತು ಸಿಂಹವಿಷ್ಟರದೊಳಶೇಷಭುವನ ಭೂಷಣಂ 
ಸಂತಸದಿ ಧರಾತನುಜೆವೆರಸುಸರಸ ಭಾಷಣಂ 

ಸುರವರಂ ಸಚಿ[ವ] ಸಮನಿ ತಮುದದೆ ವಿರಾಜಿಪಂ 

ತಿರೆ ವಿಳಾಸಮಂಂ ವಿಭವಮುದಿಸೆಯೆ ರೆಘುಕುಲಾಧಿಪಂ 
ಕಿಲವುರತ್ನವಿಷ | ರಮನಳಂಕರಿಸಿರೆ ಲಕ್ಷ್ಮಣಂ 


ಬಲವದಹಿತ ವಿಹಗವಿಹತಿವಿಹತ ಸಹಜ ಲಕ್ಷ್ಮಣಂ 
ಸಮಂಚಿತಾಸನಂಗಳೊಳ್‌ ಸಮಸ್ತ ಖಚರ ನಾಯಕರ್‌ 
ಸಮರಸರಸಿಕಮಗ್ರ ನಿಜಭುಜಾಗ್ರನಾಯಕರ್‌ 

ಬಳಸಿ ಜಾಂಬವಪ್ರಮುಖಸಮಸ್ತಮಂತ್ರಿಪರಿಕರಂ 
ತೊಳೆಗೆ ಬೆಳಗೆ ಮಕುಟಮಣಿ ವಿಭೂಷಣಮಣಿ ಗಣಕರಂ 
ಚಮರರುಹಮ ನಿಕ್ಕೆಲದೊಳಿಕ್ಕೆ ಖಚರಕಾಂತೆಯರ್‌ 


ತಮತಮಗೆ ಸುಧಾಂಶುಬಿಂಬವದನ ಕಾಂತಿಕಾಂತೆಯರ್‌ 
ಪಂಚರತ್ನಭೂಷಣ ಪ್ರಭಾರಿಮಿರ್ದು ರಂಜಿಸಲ್‌ 
ಚಂಚಲಾಂಗನಾ ಕೆಟಾಕ್ಷಲಹರಿ ವಿಟರನಂಜಿಸಲ್‌ 


ಸ್‌ 1, x (ಗ) 


೫೦೮ ಕುಮುದೇಂದು ರಾಮಾಯಣ 


ದಿಗಧಿನಾಥರೆಣ್ಣೆ ಸೆಗಳನೆಯೆ ಬಳಸಿಕೊಂಡಿರಲ್‌ 
ಜಗದರಾಯರೈದೆ ಕಪ್ಪಮಿತ್ತು ಬಂದು ನಿಂದಿರಲ್‌ 
ಸುರರಮಾಲೆ ಬಲದ ಕೆಲದೊಳೊಲಿದು ನಿಂದಿರಲ್‌ 


ತರದೆ ದನುಜ ಮಾಲೆಯೆಡದ ಕೆಲದೊಳೆಯೆ ಬಂದಿರಲ್‌ 
ದಿವಿಜ ದನುಜಸಂಪ್ರದಾಯ ತೂರ್ಯಗೋಷ್ಠಿರಾಜಿಸಲ್‌ 
ವಿವಿಧವಾದಕ ಮ ದಂಗವಾದನದೆ ವಿರಾಜಿಸಲ' 
ವಾದಕರಸನಗಿತ ತನಕೆ ಜಾಣರಾಯರಾಯೆನಲ್‌ 
ನಾದಮೂರ್ತಿಯಿತ್ತ ಚಿತ್ತಬರವಿದೇವ ಜೀಯನಲ್‌ 
ದೇವಗಾಯ ಗೇಯವಿರುತಿ ಸೋಲಿಸಂತಿಕಲ್‌ 


ನಾವರಸವಿವಿರ್ಧ ನರ್ತಕಿಯರು ನರ್ತಿಸುತ್ತಿರಲ್‌ 
ದಶವಿಧ ಪ್ರಸಿದ್ಧನಾಟಕ ಪ್ರಯೋಗವೆಸೆದಿರಲ್‌ 
ಎಶದ ಸೂಕ್ತಿಯುಕ್ತವಿತತವಾಗ್ಮಿನಿಕರವೊಸೆದಿರಲ್‌ 
ಗಮಕಿಗಮಕವಖಿಳಜನದ ಮನಕೆ ಸೊಗಯಿಸುತ್ತಿರಲ್‌ 
ದಯದಿ ವಿತತ ಪ್ರತಿಜ್ಞೆ ಸಪರಿಸುತ್ತಿರಲ್‌ 
ವಂದಿಜನದ ಕಳಕಳಂ ಧರಿತ್ರಿಗೆ ಹರುಷವೆಂಂ 


ಸಂದ ರುಟ್ಟಿ ಮಲ್ಲರತಿಶಯಸಬಲಪ್ರಕರಮಂ 

ಮೊಳೆಮೊಳೆಗಳೆ ಮುಗುಳುನಗೆಯ ಮುದ್ದುಮೊಗದ ಮುಗ್ಗೆಯರ್‌ 
ಕಳೆಗಬಿಲ್ಲ ಕಾಮಕರಣಿಯರಿವವರ ಎದಗ್ಸೆಯರ* 

ಬಂದು ಮುಂದೆ ಭಾಷೆವೇಳ್ವ ಬಿರುದಿನದ ಕೋಟಿಗಳ 

ಸಂದ ತಂರಗವಾಹನಪ್ರವಲನ ಪರಿಪಾಟಿಗಳ್‌! 

ವಿವಿಧರೋಹ ಪುಟಮನೆಸುವ ವೀರಜಾದಮಾಲೆಗಳ್‌ 


ನವರಸೆಮುವಂನಭಿನಯಿಸುವ ಭರತ ಪುತ್ನಳಿಗಳ್‌ 
ಎದಿತರಸವಿಪಾಕವೀರ್ಯ ವೈದ್ಯಶಾಸ್ತ್ರವೇದಿಗಳ್‌ 
ಮುದಿತ ಭುವನಮೆನಿಪ ಶೇಷ ತಂತ್ರ ಮಂತ್ರವಾದಿಗಳ 
ಸಕಳದೇಶವಿಪಿವಿಶೇಷ ನಿಪುಣಕರಣಪರಿಕರಂ 

ಸುಕರ ದುಷ್ಕರ ಕ್ರಿಯಾ ವಿದಿಜ್ಞ ಶಿಲ್ಪಿವಿಸ್ತರಂ 
ಮೃಗದ ಮದದ ತುಹಿತದರುಂಕೆದವಿಶಿಷ್ಟ ಪರಿಮಳಂ 


ಮ ತ ತೊ 


1, ಸಂತು ಹಕರಪವಲ್ಲನ ಪರಿಪಾಟಿಗಳು (ಕ) 


_—_——————— 


ಕುಮುದೇಂದು ರಾಮಾಯಣ yor 


ಸೊಗಸುವಗಿಲು ಚಂದನದ ಮನೋಜ್ಞಗಂಧ ಸಂಕುಳೆಂ 
ಸಾರ ಪರಿಮಳಾತಿಲದ್ದ ಚಂಚರೀಕ ರುಂಕೃತಂ 
ಚಾರುಗಾಯಕಾಕುಚಾಗ್ರವಲ್ಲರೀಸುರಂ ಕೃತಂ 
ವಾರಯುವತಿ ಚಾರುಪಾರಿಹಾರ್ಯರುಣ ರುಣತ್ಛೃತಂ 
ಚಂಚದತ್ಸುರಮಂಜು ಮಂಜರೀಕಾಸು ಸಿಂಚಿತಂ 
ಪಾರಿಪಠ್ಮಷೋಡಶಾ ಚರಣಮಣಿ ಪ ಸಭಾಜಯಂ 


ವೀರಚರಿತ ಖಳ ಕೋಟಿಯೆಸೆವ ಖಣಖಣತ ತೆಂ 
ಚಂಚಲತ್ಸುಸಾಂದ ಸ್ರಗಂಧಲುಬ್ಬಮಧುಪಗುಂಜಿತಂ 
ಸಾರ ಚೀನಮಯವಿತಾನಖಚಿತರತ್ನರುಚಿಮಯಂ 
ಯಂವತಿವಿತತಿ ವಿಜ್ಯಮಾನ ಚೀನಾವಿಜನ ವ್ರಜಂ 
ವಿವಿಧರಜನಿಯಾಗಸಮಯಮುಕುಳಿತಕರಸರಸಿಜಂ 
ಸಕಳಭುವನಭವನಮೆನಿಸಿದೋಲಗದೊಳಿಳೇಶ್ವರಂ 


ಸೂಕ್ತ ವಿಸೂಕ್ತದತ್ತಚಿತ್ತನಿರೆ ಜಗನ್ಮನೋಹರಂ 
ಗಗನತಳದಿನೋಲಗಕ್ಕೆಯವತರಿಸಿ ನಾರದಂ 
ವಿಗತದೋಷನಮಳ ಗುಣನುದಗ್ರನಯನ ವಿಶಾರದಂ 
ಕಂಡು ಸಿಂಹಪೀಠದಿಂದಿಳಿದು ಮುಕುಳಿತಕರಯಂಗಂ 
ಚಂಡ8ರಣಕುಲತಿಲಕ ನೆಅಗಿಯುದಾರಸಂರಗಂ 
ಜನನುತಾರ್ಥ್ಯಪಾದ್ಯಚಯಮನಿತ್ತು ಕುಳ್ಳಿರಿಸಿ ಕರಂ 


ವಿನಯಭರದಿನೆಂದನಖಿಳ ಸುಜನನಯನ ಹಿವಂಕರಂ 
ನೀವಿದೆತ್ತಣಿಂದ ಬಂದಿರೆಂದು ನೃಪತಿ ಕೇಳ್ನುದುಂ 
ನಾವಯೋಧ್ಯೆಯಿಂದ ಬಂದೆವೆಂದು ಮುದದೆ ಪೇಳ್ವುದುಂ 
ಜನನಿಯರ ಕುಶಲಮನರಿದುದುಂಟೆಯೆನೆ ರಘೂದ್ವಹಂ 
ಜನಿತಕರುಣನೆಂದನಂದು ನಾರದಂ ಶುಭಾವಹಂ 

ನಿಮ್ಮ ಪೃತಿಜ್ಞೆಯವಧಿವರವೆ ಕುಶಲಮೆಂಬುದುಂ 


ನಿಮ್ಮ ಚಿತ್ತವಂಜ್‌ವುದಿದನಸೇಕೆ ಕೇಳ್ವಿರೆಂಬುದಂ 
ಕರುಣರಸ ಪಯೋಧಿಮಗ್ಗಮಾನಸಂ ರಘೂದ್ವಹಂ 

ಕರಗಿ ಕೊರಗಿ ನೊಂದು ಮನದೊಳೆಂದನಿನ ಕುಲೋದ ವಂ 
ಅವಧಿಯದಿನ ವೆಂ ದೆನಜದಿನು ್ನಿ ನಿಚ್ಚದವನಿಯಂಂ 


| 
| 


೫೧೦ 


}, 


ಕುಮುದೇಂದು ರಾಮಾಯಣ 


ಭಂವನಜನನಿಯರ ಚರಣಮುನೀಕ್ಷಿಪುದೆ ನಯಂ 

ಎಂದು ಲಕ್ಷ್ಮಣನೊಳಿಳಾಪತಿ ನುಡಿವುದು ಮಹೋತ್ಸವಂ 
ಸಂದಯೋಧ್ಯೆಯಂ ಪುಗಲ್ಪಗೆದು ವುದದಿ ರಘೂದ್ವಹಂ 

ಬೆಸಸೆ ಖೇಚರೇಂದ್ರ ತತಿಗೆ ತಮ್ಮ ಗಮನಮಂ 

:ಎಸೆವ`ಶೇಷವೆ ರಿ ಧಾರಿಣೀಶ ಗರ್ವತಮನಮಂ 

ಪಡೆಯದಮಳ ತರುಗ:ಣಾಕರಂ ನಡೆಯಲೊಡರಿಸಿದನಿಳೇಶ ರಂ ॥೪೬॥ 


ನಾರದಂ ನೀರದ ಪಥಕ್ಕಿ ವಿ 

ಶಾರದಂ ಮುದದಿಂದ ಪೋಗೆ ಮ 
ಹೀರಮಣನಾಸ್ಮಾನಮಂಟಪವಂಧಧ್ಯದಿಂದೇಳೆ 

ಭರದೆ ದಾನವ ಮಾನವೇಂ 

ದ್ರರನೂನ ಹರುಷದೆ ಜಗನ್ನುತ 

ಭಾನುಕುಲಪತಿಯೊಡನಿದ್ದರುದ್ಧತ ಸೈನ್ಯರು ॥೪೭॥ 


ಉರಗಸುರ ನರಲೋಕದಧಿನಾ 

ಥರ ಗೃಹಂಗಳೂಳ ದೆ ಗುಡಿಯಂ 

ತರದೆ ಕಟ್ಟಲು ಪೇಳ್ತ ತೆಐದಿಂ ತ್ರಿಜಗದುದರದೊಳು 

ಇರದೆ ದಿಗಧೀಶ್ವರರನೆತ್ತಂ 

ಕರೆವ ತೆಜದಿಂ ಪಸರಿಸಿದುದು 

ರ್ಧರ ಬಲಾಚ್ಯುತರ ಜಯಪ್ರ್ಪಸ್ಥಾನ ಭೇರೀ ನಿಸ ನಂ ॥೪೮॥ 


ದನುಜಪುರವರದೊಳು ವಿರಾಜಿಪ 

ಜಿನಗೃಹಂಗಳೊಳ್ಳೆದೆ ದಶರಥ 

ತನಯನಭಿಷೇಕಾರ್ಚನೆಗಳಂ ವಣಾಡಿಸಿ ಹರುಷದಿಂ 

ವಿನುತಗಂ ಧೋದಕಘಸ್ಕಣ ಚೆಂ 

ದನ ಸಿತಾಕ್ಷತ ಪೂತೆಗಾತ್ತಂ 

ಮನುಜಪತಿನುತಸಿದ್ದ ಶೇಷಾಭೂಷಣಂ ಬಂದು ॥೪೯॥ 


ಅಮಳವಂಣಿವುಯಪುಷ್ಪಕವಂನಂ 
ತ್ತಮ ಮಹಾಸತಿ ಸೀತೆ ಸಹಿತಂ 
ಸವಂದದಾನವ ವಿಜಯರಘಂಪತಿ ಲೀಲೆಯಿಂದೇಜ? 


ವೆಸೆತ ವೈರಿ (ಕ) 


ಕುಮುದೇಂದು ರಾಮಾಯಣ | ೫೧೦ 
ತ್ಸ 


ಅಮರಪತಿಯನು ಧಿಕ್ಕರಿಸುತಂ 
ವಿವುಳಮಣಿಭೂಷಣವಂಕುಟರರಿ 
ಯಮಮ ಗಗನದಿನವನಿತಳಮಂಂ ಚಿತ್ರಿಸುತ್ತಿರೆ ತಳರ್ದನು ॥೫೦॥ 


ಆಜುವಿಜಯಗಭೀರಭೇರಿಗ 

ಳಾಜು ವಿಜಯ ಮಹಾಪಟಹವಿಂೀ 

ಆಜಂ ಶಂಖಮಂಗಳಾನಕಷ್ಟನಮನೇಕಂ 

ಮೂಹು ಲೋಕಮನೆ ದಗುರ್ವಂ 

ಮೀಜ್‌ ತೀವೆ ರಘಂಪ್ರವರನೊಲಿ 

ದೇಜ್‌ ತತ್ಪುಷ್ಟಕಮನವನೀಜಾತೆವೆರಸಂ ಬರುತ್ತಿರೆ ॥೫೧॥ 


ವಿಜಯ ತ್ರಿಜಗದ್ದೂ )ಷಣೋನ್ಮದ 

ಮಣಿಯೊರಜೆಯೊಳತುಳೆಬಳವು 

ಹೋದ್ದತ ಲಕ್ಷ್ಮಣಂ ಕಾಲ್ಗೋಡು ಸೋತ್ಸಾಹಂ 

ಶ್ರಿಜಗದುದರ ವ್ಯಾಪಿಯಾಗಿರೆ 

ವಿಜಯ ತೂರ್ಯಂ ರಘಂಜ ಪಾದಾಂ 

ಬುಜದ ಕೊಲ್ಲಣಿಗೆಯೊ ತಳರ್ದ ಹರ್ಷದಿಂ ಘನ ಪಥದೊಳು ॥೫೨॥ 


ಮ[ಕು]ಟಬದ್ಧರ್ನಿಜಮಕುಟಮಣಿ 

ನಿಕರದೀಧಿತಿಮಾಳಿಕಾಂಚಿತ 

ಸಕಳಭುವನರ್ಗಣನೀರೆಣ್ಸಾಸಿರಂ ತರದಿಂ 

ಸುಕವಿಸನ್ನುತ ರಾವಂಕಂದ್ರನ 

ಸುಕರಪುಷ್ಟಕ ಪರಿಸರದೊಳು 

ಪ್ರಕಟವಿಭರ್ವವಳಸಿ ಕೊಲ್ಲಣಿಗೆಯೊಳಂದಗ್ರರ್‌ ಬರುತಿರೆ ॥೫೩॥ 


ವರವಿಯಚ್ಚರ*ರೆಡದ! ಕೆಲದೊಳ 

ಮರಗಣ್ಯರ್ಬಲದ ಕೆಲದೊಳೆಂ 

ಸುರಪತಾಕಿನಿ ಮುಂದೆ ಜಯದುಂದುಭಿನಿನದವೆತ್ತಂ 

ತರದೆ ತಳರಲ್ವರರ್ದರಿಂತೀ 

ಧರೆಯುಮಂಬರಮಯಂದಿಶಾಪತಿ 

ಕರಮುಮೈದಂದು ತನಗೆ ಕೊಲ್ಲಣಿಗೆಯೊಳಂದಗ್ರರ್‌ ಬರುತಿರೆ HAV 


1. ರೆರಡು (ಕ) 


೫೧೨ 


| 
| 


ಕುಮುದೇಂದು ರಾಮಾಯಣ 1 


ಸುರವಿಳಾಸಿನಿಯರ ವಿಯಚ್ಚರ 

ತರುಣಿಯರ ದಾನವಯಂವತಿಯರ 
`ರಸಗಣಿಕೆಯರನುರಗರಥವೇಸರಿಗಳೆ ದೆ 

ರತರದೆ ಶುದ್ಧಾಂತ ಕಾಂತಾ 

ಪರಿಕರದ ದಂಡಿಗೆಯದೆತ್ತುಂ 

ಭರದೆ ತಳರ್ದರನಂಗಜಂಗಮಲತೆಯನವಮೆನವೆತ್ತಲುಂ 


(೫ ಪಿ... ( 


( 


ದನುಜಪುರಮಂ ಮುನ್ನಿನಂದದಿ 

ನನುನಯದೆ ರಕ್ಷಿಸಲು ಮನುಕುಲ 

ಜನಿತ ರಾಘವನಮತದಿಂದಂ ನಂತ ವಿಭೀಷಣನು 
ಜನನುತಂ ಪದೆದಿರಿಸಿ ನಿಜಬಳ 

ವನಿತುಮಂ ನೆಅ3್‌ ಕೂಡಿಕೊಂಡರು ತ 
ಪನಕುಲಾಂಬರ ಭಾನು ಬಲ ಕೇಶವರೊಡನೆ ತಳರ್ದಂ 


ಇನತನೂಭವ ಬಾಲಿಸುತ ಪಾ 

ವನ ಕುಮುದ ನಳ ನೀಳಜಾಂಬವ 

ಕನಕ ಗವಯಗವಾಕ್ಷವರುಣ ಸುಷೇಣ ಮಹಿಷೇಣ 
ವನಧಿಮುಖ್ಯಂಬರಚರೇಂದ್ರ 

ರ್ಜನಿತ ಹರ್ಷೊೋತ್ಕರ್ಷನುರ್ವೀ 
ಜನವಿನೂತರ್ನಿಜನಿಜಾಕ್ಷೋಹಿಣಿ ವೆರಸು *ತಳರ್ದಂ: 


ನಿಜನಿಜಾಯುಧವಾಹನಸ್ತ್ರ 

ಧ ಸ ಜನಿನಾದರ್ದಿಗಧಿನಾಡ 

ರ್ವಿಜಯಬಲರಾತ್ಮೀಯ ದಿವಿಜಚಮೂ ಸವಂನ್ವಿತರು 
ಸುಜನಸನ್ನುತ ರಘುತನೂಜಂ 

ಭಂಜವಿಲೋಚನ ಬಳಸಿ ಘನಭಂಜ 

ಪರಿಘವಿಕ್ರಮ ವಿಕ್ರಮ ಸಮನ್ವಿತರೆಯ್ದೆ ತರದಿಂ ತಳರ್ದರು 


ಎಣಿಕೆಗಳಿದ ತಂರಂಗರಥವಾ 
ರಣಪದಾತಿಥ ಜಪಟಹ ಭೂ 
ಷಣ ಚಮರರಂಹ ವಿವಿಧಾತಪತ್ರವಿವಕಾನ ಚಯಸಹಿತಂ 


1, ತಳರೆ (ಗ) 


॥೫೫॥ 


॥7೬॥ 


॥೫೭॥ 


॥೫೮॥ 


. ಕುಮುದೇಂದು ರಾಮಾಯಣ ೫೧೩ 


ಅಣುವನಂಂ ನೆಗಳ್ಳಂಗನು ಮಾ 
ರಿಣಿ ತಮಗೆ ಭುಜಬಳಯುತರ ಧಾ 
ರಿ] ಯೊಳೆನೆ ಮುಂಗುಡಿಯಳತಿಶಯದಿಂದೆ ತಳರ್ದರು ಲೀಲೆಯಿಂ 8೫೯೪ 


ಇನಕುಲಾಂಬರ ಭಾಸ್ಕರನ ನ 

ಚ್ಚಿನ ಭುಜಕ್ಕಂಧಂಗಳಿಂದೆನೆ 

ಜನಕ ತನುಜ ತರಣಿ ತನೂಜರಿಕ್ಕೆಲದೊಳತಿಮುದದಿಂ 

ಜನನಂತರ್ನಿಜ ನಿಜ ಮಹಾವಾ 

ಹಿನಿವೆರಸಂ ದಿನಕರ ಹಿಮಕರರ್‌ 

ಕನಕಗಿರಿಯೆಡವಂಕ ಬಲವಂಕದೊಳೆಸೆವವೊಲು ತಳರ್ದರಂ ॥೭೦॥ 


ವರುಣವಾರಿಧಿಗಳ್‌ ಜನಕಸುತ 

ನುರುಮಹಾವಾಹಿನಿಯ ಕೆಲದೊಳ್‌ 

ತರಣಿಸುತನಿಕ್ಕೆಲದೊಳಂ ನಳನೀಳರತಿಶಯದಿಂ 

ಪರಿಪರಿಯ ಬಿರುದಿನ ಕಹಳೆಗ 

ಳ್ಚರೆಗೆ ಕೌತುಕವಂ ಪಡೆಯೆ ಚೆ 

ಚ್ವರದೆ ತಳರ್ದರು ಹವಣುಗಳಿದಕ್ಷೋಹಿಣೀಸಹಿತಂ ॥೭೧॥ 


ಕಂಲನಗಗಳೋ ದಂತಿಘಟೆಗಳೊ 

ಗಳಿತನಿರ್ಜರ ಮೋ ಮದಾಂಬುವೊ 

ಲುಳಿತ ಶೃಂಗಮೊ ಕುಂಭಕೂಟಮೊ ಗುಳವೊ ಮಣಿಕಣಿಯೊ 
ತೊಳಪಡೆಂಚೆಯ ನೊಶೀಕರಮೊ 

ತಿಳಿದ ರಿದೆನೆ ತಳರ್ದನಿನಕುಲ 

ತಿಲಕ ನಿಭಫಟೆ ಲೆಕ್ಕಿಪಡೆ ನಾಲ್ವತ್ತೆರಡು ಲಕ್ಕಂ ॥೬.೨॥ 


ಆರೆಕಾರರ್‌ ಬಿರಿದ ಜೋದರ" 

ವೀರವಕಾತಂಪರ್ಪಸಾಯುಧ 

ಧೀರರಗ್ಗದ ಡೌಡೆ ಕಾರ್‌ ನಚ್ಚಿ ನಭಿಪನಜನರು 

ಧಾರಿಣೀ ಸುಕುಮಾರರಂತಾ 

ವಾರಣೇಂದ್ರ ಘಟಾಸಮೂಹದೊ 

ಳಾರಿವರ ಸಂಖ್ಯೆಯನಜಿವರಿನಿ ತಳರ್ದನತಿಶಯವಾಣಾಗಿರೆ ॥೬೩॥ 
33 


೫೧೪ 


1, 


ಕುಮುದೇಂದು ರಾಮಾಯಣ 


ಪವನಗರಂಡಮನಶ್ಶಿಳೀಮುಖ 

ಜವದ ಶುಭಲಕ್ಷಣದ ಮಣಿಮಯ 

ವಿವಿಧ ಪರಿಯಾಣದ ಸುಶಿಕ್ಷಿತಗತಿಯ ಧಾರೆಗಳ 
ರೆವಿರಥಾಶ್ವದ ಶಕ್ರಹಯದ 

ರ್ಭಟಿಯ ಸಾಮರ್ಥ್ಯದ ತಂರಂಗಂ 
ಹವಣಿಸುವಡೊಂಬತ್ತುಕೋಟಿ ತಳರ್ದವೆತ್ತಂ 


ಧರಣಿಪಾಳರು ರಾಜಪುತ್ರರು 

ಬಿರುದ ರಾವುತರಗ್ಗದ 

ಕೃರಿಗಳುಪಸಾಯದ ಹಣಗಳ ವ್ಯಗ್ರವಾಹಕರಂ 
ತುರುಗವೈದ್ಯರಂ ವೀರಗೋವ 
ರ್ತರುಣವಿದಿತತಿವಾರನಾರಿಯ 

ರಿರಡೆ ಕುದುರೆಯ ದಟ್ಟಿ ನೋಳ್ಕ [ರುತಿರ್ದರತಿಶಯವರಾಗಿರೆ 


ಪ್ರಥಿತ ಸಮರಥರರ್ಧರಥರತಿ 

ರಥ ಮಹಾರಥದತುಳ ಶಸ್ತ್ರ 

ಪ್ರತನಯೋಗ್ಯಾನೇಕರ* ವಚಸನಾಥವಣಗಿರ್ದ 
ರಥಪತಿಗಳತಿಬಳ ಬಿರಂದ ಸಾ 

ರಥಿ ವಿವಿಪ ಪರಿಚೋದಿತಂಗ 

ಳೈಥಿಯಿಪಡೆ ನಾಲ್ಕ ತ್ತೈರಡು ಲಕ್ಕಂ ತರತರದೆ ತಳರ್ದವು 


ಪರಿಪರಿಯ ಭವನೋಪಕರಣಂ 

ಸರಸೆಕೃತಿಯರ್ಬಾಲ ವ ೃದ್ವರ್‌ 
ಭರದೆಯರ್ವಿದಿಯುವತಿಯರ್‌ ಜಡವಾವಮಂನಾದಿಗಳಂ 
ತರದೆ ಕುದುರೆಯ ವೆಂಸರಿಯರ್ಪೆ 

ರ್ಮತಿಯ ವ ಷಧಿಗಳಗದ ಭಂಡಿಯಂ 

ಪರಿಕರದೊಳ ವಬದದೆ ತಳರ್ದದರಿನೆಜ*್‌ಯದೆಂಬಂತಿರೆ 


1೬3 ಸಬಳ ಮುಸುಂಡಿ ಖಂಡೆಯ 
ಬಟ್ಟಿ ಕಕ ಡೆ! ಕಡಿತಲೆ*ದಿಗಂ* 
ನೆಟ್ಟ ಸುರಿಗೆ ಕಠಾರ ಬೇರೆಯಪರಸುಬಲಂಬಂ0 


x (ಕ)-ಪಾತ 2. ವಿನಂ (ಕ) 


॥೭೪॥ 


॥೭೫॥ 


ntl 


॥೬೭॥ 


ಕುಮುದೇಂದು ರಾಮಾಯಣ ೫೧೫ 


ಪಟ ಸೆ ಪಟಿ 3 ಸಂದಣಿಗಳಂ 
ಜೆಟ್ಟಿ ಕರ್ತಮತಮಗೆ ಕಳೆದಾ 
ದಟಿ ನ ನೊಳ್‌ ಕೊಲ್ಲಣಿಗೆಯಂಬರುತಿರ್ದರಾಯ ತಮಾಗಿರೆ ॥೬೮॥ 


ಎತತ ಚೀನ ವಿಚಿತ್ರವಸ್ತ್ರಾಂ 

ಚಿತವೃಷಭಹರಿಕರಿ ಮರಾಳ 

ಪ್ರತತಿಕಾಂಚನ ದಂಡಮಂಡಿತ ಮೆಸೆದುದೆತ್ತೆಪ್ತಂ 

ನುತಪತಾಕಾ ಕೋಟಿ ರಾಮಾ 

ಚ್ಯುತರ ಮುಂದೆಮಿಳಿರ್ದುಮಿಳಿಸಿ 

ಶತಮುಖನ ಮುಂದಣ ವಿಜಯಕೇತನ ವಿಳಾಸದಲಿ ॥೬೯॥ 


ಮದಗಜದ ಬೃಂಹಿತಮಯಂ ತುರ 

ಗದಳದ ಹೇಷಾಮಯಂ ರಥ 

ದೊದವಿದುರುಂ ಚೀತ್ಯ್ಕಾರಮಯಮೆತ್ತೆತ್ತ ನೋಡುವಡಂ 

ಮದಗಜ ಚಯ ಕಳಕಳಮಯಂ ಪಟ 

ಹದ ಕಹಳೆಯುಮು:ಠವದ ನಿಸ್ಸಾ 

ಳದ ನಿರಪಧಿಫ್ವನಿಯಂ ಗಜಮೆನಲು ಬರುತಿರ್ದರು ॥೭೦॥ 


ಧರಣಿ ಭೂಚರ ಸೆ _ನ್ಯಮಯಮುಂಂ 

ಚರಮಖಿಳ ಖೇಚರ ಸಂರಾಸುರ 

ವರ ವಿಮಾನಮಯಂ ದಿಶಾತತಿ ಭೂಷಣಾಂಶುವಂಯಂಂ 

ಉರು ಪತಾಕಾದತ್ತ ಘನ ಚಾ 

ಮರಮಯಂ ನೆಗಳ್ನಂತರಿಕ್ಷ | 

ರ್ಧರಣಿ ಪಾಳರ್‌ಜಾಳಮಯಮೀ ಸೃಷ್ಟಿಯೆನೆ ನಡೆ ತರುತಿರೆ ॥೭೧॥ 


ಅತಿ ಬಹಳ ಚತುರಂಗ ಬಳಪದ 

ಹತಿಯಿನೊದವಿದ ಧೂಳಿಯಿಂ ದಿ 

ಕೃತಿ ರಜೋಮಯವಂಖಿಲ ವಾರಿಧಿ ವಿತತ ಪಂಕಮಯಂಂ 

ನುತ ಗಗನಗಂಗಾಪರಿಸರಂ 

ವಿತತಿನತಶಾಡ್ವಳಮಯಂ ದಿನ 

ಪತಿತುರಂಗಂ ಮಂದಗತಿಮಯ ಮದರಿನೆನಲೆಳ್ತರುತಿರೆ ॥೭.೨॥ 


ಮಾಟ ತೆ 


ಕುಮುದೇಂದು ರಾಮಾಯಣ 


ವಿತತ ದಶಶತಯಕ್ಷಪರಿರ 
ಕ್ಷಿತ ಮನೇಕಾದಿತ್ಯಚಂದ್ರ 
ಪ್ರತಿಮ ಮುದ್ಧತ ಸೂರ್ಯಹಾಸಂಸಿತ ಚುದ್ರಹಾಸಂ 
ಅತುಳ ತೇಜಶ್ಚಕ್ರರತ್ನಂ 
ಕಿತಿಯಂಮಂ ದಿಕ್ಕ ಕ್ರಮಂ ನಿ 
ಸ್ತಿತ ಗಗನಮಂ ತೊಳಗಿ ಬೆಳಗುತ್ತಿರೆ ಬಲಾಚ್ಯುತೆರೈತರೆ 
ಅಂತು ಲಂಕಾನಗರಿಯಂ ಭೂ 
ಕಾಂತನಾಗಳ್‌ ತಳರ್ದು ಭುವನಾ 
ಭ್ಯಂತರಮನಂಣದೈದೆ ತೀವಿರೆ ನಿಜಷಡಂಗಬಲಂ 
ಸಂತಸದೆ ನಡೆ ನೋಡಿ ಭೂಚರ 
ಕಾಂತರಂ ಸೇತುವಪಥದೆ ವಿ 
ಕ್ರಾಂತನಿಧಿ ನಡೆಯಲೈ ಪೇಳ್ಕೊಲವಿಂದ ಕೈವೀಸಿ 


ಗಜಹಯಸ್ಕಂದನ ಪದಾತಿ 

ಧ್ವಜಕರಭವೇಸರಿ ವೃಷಭ ಚಮ 
ರಿಜನಿಶೀತಾತಪವಾರಣಾಂದೊಳಾಯತಚ್ಛತ್ರಂ 
ಅಜಮಹಿಷಗೋವತ್ಸಬಸ್ತ 

ವ್ರಜವಗಣಿತಸ್ತೀಪುರುಷ 

ಭಾಜಲಜಮೊಯ್ಯನೆಸೆ ಮಾರ್ಗದಿ ನಡೆದುದಿಟ್ಟಳಮಾಗಿರೆ 


ಗಲಪತಂ ಕಾಲೊಡಚೆ ಮರ 
ಕಲುಮಸುಂಚೆದುರುಂಗಿ ಗಾ ಬೆ 
ಸಲಗುಚಿನಪದಂಗುಜೊಂಗುಪಡವುದನುದೊಣೆ 
ಸಲಿಲದಾಸಿಕೆ ಕುಂಟಪಾರಾ 

ವಳಿಗಳಂ ಪದೆದೇ೫* ಬಲುಪಿಂ 
ಕೆಲಕೆಲರ್ಭರಣಿತಳಂಬೋನಿಧಿಯೊಳ್ಳೆತರುತಿರ್ದರು 


ಕೆಲರವರವರದೊಳ್‌ ಕೆಲರಣಿಯದೊಳ್‌ 
ಕೆಲರಂ ಪಂಜರವಟಿ ಸೈಯೊಳ್ಳೆಲ 
ಕೆಲರು ತರತರದಿಂದೆಸೆಯೆ ಕೆಳಗಣಮೇಗಣಡಿಯೊಳು 


HAN 


॥೭.೪॥ 


॥೭೫॥ 


॥೭೬॥ 


ಕುಮುದೇಂದು ರಾಮಾಯಣ ೫೧೭ 


ಕೆಲರು ವಾಯುವನರಿದು ನಡಸಲು : 
ಕೆಲರು ಪಾಯೆಯುಗಾಳಿ ಸೀರೆಯ 
ನೊಲವರಿದು ಹವಣಿಕಲುನಂಗವಿಸಲೆ ೈಲರ್ಕೆಲರೋಡಿಸೆ ॥೭೭॥ 


ನೆಳಲುಮಂ ಶಶಿಸೂರ್ಯ ತಾರಾ 

ನಿಳಯಮಂ ಮಾರುಶಕನಗತಿಯಿ:ಂ 

ಜಳಧಿಯೋಟದ ಭರತದನುವಂ ಗುುಫನುನತಿಶಯಂ 

ನೆಲನುಮಂ ಮೃತ್ಯುಕೆಯುಮಂ ಹೇ 

ಯಲುವಂನಳುವೆಯ ತಾಣಮಂ ನೆಜ್‌ 

ತಿಳಿದ ಬಿರುದ ನಿಜಮರಿಸಿಯಲೊಂಗು ಕಣ್ಣೆ ಸೆದಿರ್ದವು ॥೭೮॥ 


ನೋಡ ಹಿಯರ್ಮಸಗಲುಯ್ಯಲ 

ನ್ಯಾಡುತಿರೆತೆರೆತೆರೆಗಳೊಳ್‌ ತೇಂ 

ಕಾಡಿದವು ಪವನಾನುಕೂಲದಿನೆಚ್ಚ ಕೋಲೆನಲು 

ಓಡಿದವು ನಿರ್ಮಿತದೊಳು ನೆಜಕೆ 

ಕಾಡಿದವು ಮರಕಲರನೆತ್ತಂ 

ಪಡಗುಗಳಬ್ಬಿ ಯೊಳು ಮಾಡಿದವತೀವ ವಿನೋದಮಂ ॥೭೯॥ 


ಕೆಲಕೆಲರ್ಜಾತ್ಮಶ ಚಿಯಮಂ 

ಕೆಲಕೆಲರ್ವರಗಜಘಟಿಗಳಂ 

ಕೆಲಕೆಲರ್ಕಲಧೌತಕಾಂಚನಸಂಚಯಂಗಳನು 

ಕೆಲಕೆಲರ್ನವರತ್ನತತಿಯಂ 

ಕೆಲಕೆಲರು ಹಿವುಮಳಯರುಹಮಂ 

ಕೆಲಕೆಲರ್ಪಡಗಿನೊಳು ವಣಿಜರಮೂಲ್ಯ ವಸ್ತುವ ತರುತಿರೆ ॥೮೦॥ 


ಜಳನಿಧಿಯನೆ ೈತಂದಗುರ್ವಿಪ 

ಜಳಧಿಯುತ್ತರಿಪಂದದಿಂದಂ 

ತಳವಿಗಳಿದ ಬಲಾಚ್ಯುತರ ಭೂಚರ ಬಳಮದನಿತುಂ 

ಸಲಿಲರಾಸಿಯನುತ್ತರಿಸೆ ನೆಲ” 

ತಳರ್ದ ಸೇತುವಮೂಳದೊಳು ಕ ' 

ಣ್ಗೊಳಿಸಿ ನಿಂದುದು ಸಕಳಭುವನಂ ನೆಜ್‌ಯದೀ ಬಲಕೆಂಬಿನಂ sje 


೫೧೮ ಕುಮುದೇಂದು ರಾಮಾಯಣ 


ಪ್ರೇಮದಿಂ ತಮತಮಗಿರದೆ ತ 

ದ್ಭೂಮಿಪಾಳರ್‌ ನಿರುಪಮ ಶ್ರೀ 

ರಾಮನಾಮದೆ ನಿಜ ನಿಜೋಚಿತದರ್ಶನ ಸ್ಥಿತಿಯಂ 
ಹೇಮರತ್ನವಿನಿವಿರತಮನಂ 

ತಾ ಮಹಾಸೇತುವಿನ ಮೊದಲೊಳು 

ಸೀವೆಂಗಳಿದ ಜಿನೇಶ್ವರನಿಳೆಯಕುಳಮಂ ಮಾಡಿಸೆ ॥೮೨॥ 


ಇನಕುಲಾಂಬರ ಭಾನುವಲ್ಲಿಗೆ 

ಘನವಿಭವನೈತಂದು ಕಂಡು ಸು 

ಜನನುತಂ ಷಡ್ಡರ್ಶನೋಚಿತ ನಿಳಯಮಾಳಿಕೆಯಂ 

ಅನುನಯಂದಿನವರೈದೆ ನೆಜ್‌ವರ್‌ 

ತನೆವಳಿತಮಂ ಕೊಟ್ಟು ವಿದ್ವೆ 

ಜ್ಹನ ಶರಣ್ಯಂ ನಟ್ಟು ವಿಜಯಸ್ತಂಭಮಂ ತಳರ್ದಂ ॥೮೩॥ 


ಅಂತಗಣಿತಷಡಂಗ ಬಲಸಹಿ 
ತಂ ತಪನ ಕುಲಕಮಳವೀ ಘನ 
ಸಂತಸದೆ ಜಾನಕಿವೆರಸು ಪುಪ್ಪರ್‌ ದಿನೈತರುತಂ 
ಮುಂದೆ ಕಂಡಂ ಸಕಳಶೋಭಾ 
ಕ್ರಾಂತಮಂ ಸಾಹಿತ್ಮಲಕ್ಷ್ಮೀ 
ಕಂಂತಮಂದ್ರಾವಿಳಯಕರ್ಣಾಟ ಮಂಡಳಮಂ ೮೪॥ 


ಚೋಳಚೇರಳಪಾಂಡ್ಕತುಳುವ ನೃ 

ಪಾಳರುಂ ಕರ್ಣಾಟಧಾತ್ರೀ 

ಪಾಳರುಂ ನುಂಶಕೃಷ್ಣವೇಣೀ ತೀರದೊಳ್ಳಂಡು 

ಓಲಗಿಸೆ ವರವಸ್ತುವಾಹನ 

ಜಾಳಮಂ ರಘ:ಪತಿಯವರ್ಗೆ ವಿ 

ಶಾಲಪಂಚಂ ದ್ರಾವಿಳಧರೆಯನಿತ್ತು ಬೀಳ್ಕೊಂಡಂ ॥೮೫॥ 


ಚುಗ ಕೊಂಗಕಿರಾತಮಗಧ ತೆ 
ಲುಂಗ ಪಲ್ಲವವೊಡ್ಡಿಯತ್ರಿಕ 
ಳಿಂಗ ಕೊಂಕಣ ಸಪ್ತಹೇಹಯ ಗುಜ್ಜರಾತ್ರಿಕೆಯಂ 


ಕುಮುದೇಂದು ರಾಮಾಯೆಣ ೫೧೯ 


ಅಂಗವಂಗ!ಭುಜಂಗ ಪಾಂಚಾ 
ಳೆಂಗವಲಿ ನಿಶ್ಶೇಷ ಮಾಳ 
ವಂಗೌಡವರಾಟಲಲಾಟನೃಪಕ್ರಮದೆ ಬೀಳೂ ತಿರೆ OL 


ಅವರ ವರ್ಗವರನಯಂನಗತ 

ವಿವಿಧ ಶೇಷಮ ನಿನಕಂಲತಿಲಕ 

ಮುದದೆ ಗೋದಾವರೀ ತೀರದೊಳು ದಯಗೆಯನ್ನು 

ಸವಿಭವಂ ಬೀಳ್ಕೊಟ್ಟು ಓರುತಂ 

ಭುವನನುತನವನಿಜೆಗೆ ದಶರಥ 

ಕುವರನಾಗಳ್ತೋಲಅೌದಂ ದಂಡಕ ಮಹಾವನಮಂ ॥೮೭॥ 


ಸಮರ ಖರದೂಷಣರನೋವದೆ 

ಯಮ ಮುಖದೊಳೇಕಾಂಗದಿಂದು 

ರ್ಧರ(ಮ)ಭುಜಂ ಲಕ್ಷ್ಮೀಧರಂ ಸಂಧಿಸಿದ ತಾಣವಿದು 

ಅಮರೆ ವುಂದಣ ತೋಹುತೈದುದೆ 

ರಮಣಿ ಪಂಚವಟೀ ಪ್ರದೇಶಂ 

ನಮಗೆ ದುರ್ಜಯವಿಷಮಬಾಣಂ ವಿಷಮನಾದೆಡೆಯಿಂತಿದು ॥೮೮॥ 


ಘನತಿಮಿರವುಂಂ ಚಕ್ರೆವಾಕಾಂ 

ಗನೆ ತವಿಶ್ರಾಸಮಯವಂಂ ಪ 

ದ್ಮಿನಿ ದಿವಮನಂತ್ಚಳಿನಿ ನೀಹಾರಮನಶೋಕಲತೆ 

ಘನಸವಂಯಮಂ ಹಂಸವದಂ ತೊ 

ಟ್ಟನೆ ನಿರೀಕ್ಷಿಸಿದಂತೆ ಧರಣೀ 

ತನಂಜೆದಂಡಕವನವಂನೀಕ್ಷಿಸೆ ವಕೂರ್ಛೆವೋಗಲು ಭೀತಿಯಿಂ ॥೮೯॥ 


ಕಳೆದು ಮೂರ್ಧಾವೇಗಮುಂ ರಘು 

ತಿಲಕನೊದವಿಸೆ ಸಾಂತ್ವನಮನೋ 

ಪಳಿಗೆ ಪಂಪಾತೀರಮಂ ನಲವಿಂದೆ ತಾಂ ಶೋ 

ಲಲನೆಯೀಸರ ಮೀಸುರಭಿಯೀ 

ಪುಳಿನವಿೀವನಮೀಲತಾವಳಿ 

ತಿಳಿಯಲಾದುದೆ ನಿನಗೆ ಕುಸುಮಾಯುಧ ಕಳಾಲಕ್ಷ್ಮೀ HO 


1. ವೆಂಗಿ (ಗ) 


೫೨೦ ಕುಮುದೇಂದು ರಾಮಾಯಣ 


ನವಕುವಳೆಯ ಕುಸುಮ ದಿನವತಂ 

ಸವನಮಳಮಾರ್ಣಾಳದಿಂ ಹಾ 

ರವನತುಳೆ ಬಂಧೂಕದಿಂ ಸೀಮಂತ ವಿರಚನೆಯಂ 

ರವಿಕುಲ ಕುವಬದಚಂದ್ರ ನೀನು 

ತ್ಸವದಿನೆನ್ನೊಳಳಂಕರಿಸಿದೆಡೆ 

ಕವಿಮನೋಹರಮೆಣಯೆನಿದು ಪರಾಸರಸ್ತೀರಂ ॥೯೧॥ 


ಅತುಳ ಗುಣನಿಧಿ ಸಪ್ತಗುಪ್ತ 

ವ್ರತಿವರರ್ಗಾಹಾರದಾನಮ 

ನತಿಮುದದೆ ನಾವಂದು ಮಾಡಿದ ತಾಣವಿದು ಮಂಗ್ಗೆ 

ನುತ ಜಟಾಯುಗೆ ವಿಮಳರತ್ನ 

ಶ್ರಿತಯಲಾಭಂ ಸಮನಿಸಿದರಾ 

ವಶಿವಿದಿತಮೆವಂಗೆನುತ ಕಣ ) ನಿವೆರಸಂವನಿಸಂತೆ ನುಡಿವುದುಂ ॥೯೨॥ 


ಜನಿತಕರುಣಂ ನಿನ್ನಿಮಿತ್ತಂ 

ತನುವನುಳಿದಂ ವಿಹಗರಾಜಂ 

ಜಿನಮುನೀಂದ್ರ ಪದಾಬ್ದಸನ್ನಿಧಿಜಾತಸೌಹಾರ್ದಂ 

ವನರುಹಾನನೆ ಸಜ್ಜನರತನು 

ಮನಧನಂ ಜೀವನಮವೆನಿತುಂ 

ನೆನೆದು: ನೋಡಿ ಪರೋಪಕಾರಾರ್ಥಂ ಪರಮ ಕರುಣಾಮಯಂ ॥೯೩॥ 


ಇದಂ ದನಂಜಹತಿಮುಖ್ಯರಂಗಾ 

ಸ್ಪದಮನುಜಲಕ್ಷಿ ಧರಂ ಸ 

ಮ್ಮುದದೆ ಬರುಶಂ ಸೂರ್ಯಹಾಸಕೃಪಾಣಮಂ ಕಂಡು 

ಮುದದೆ ತಳೆದದಬಾಂದೆ ಹೊಡೆದಾ 

ಬಿದಿರ ಹಿಂಡಿಲಠಾವಿದಂ ನೀಂ 

ಸುದತಿ ನೋಡೆಂದವನಿಜೆ[ಗೆ1ರಘುವಲ್ಲಭಂ ನೆಜ್‌ ತೋಜ್‌ದಂ ॥೯೪॥ 


ಶತವಂಖಸ್ತುತ ದೇಶ ಭೂಷಣ 
ಯಂತಿಪಕುಲಭೂಷಣಯತಿಪರ 
ಪ ಗ್ರತಿಮಗುಣರಂದಿರ್ದವಂಶಸ್ಥೆಳಗಿರೀಂದ್ಹವಿದು 


ಕುಮುದೇಂದು ರಾಮಾಯಣ .: ೫ ೨ಗಿ 


ನುತ ಸುಲೋಚನ ಗರುಡನಂ ಹಿತ 
ವಿತತಮತಿಯಂಗ್ನಿಪ್ಪಭನು ಮೂ 
ರ್ಥಿತೆಯಶರ್ನಮಗಿಷ್ಟರಾದೆಡೆ ಚಕಿತ ಹರಿಣೀಲೋಚನೆ ' NE 


ಎನೆ ನಿಟಿಲತಟ ಘಟಿತ ನಿಜಕರ 

ವನಜ ಕುಟ್ಮಳೆ ಘನವಿನಯ ಭರ 

ವಿನುತಮಸ್ತಕೆಯೆಂದಳವನೀಜಾತೆ ರಘುಪತಿಗೆ 

ಜಿನಮುನೀಶ ರರಿರ್ದ ತಾಣ 

ಕೃಮುನಯದೆ ಪೊಡವಟ್ಟು ಪುರುಷಂ 

ಜನಿಸಿ ಸವ್ಯೂಗ್ಹರ್ಶನಂ ನಮಗೊದವಿದೆಡೆಯಿದಧೀಶರಾ ॥೯೬॥ 


ಇದು ಧರಣಿಸುತೆ ಕರ್ಣಾಟಮಂಡಲ 

ವಿದು ಮನೋರಾಷ್ಟ್ರಂ ಮನೋಹರಿ 

ಯಿದು ಕೆಮಲಮುಖಿ ಗುಜ್ಜರಾತ್ರಂ ಮಾಳವಮಿದಬಲೆ 

ಇದು ತುರುಷ ೈವಿಷಯವಿವಂಳನುತೆ 

ಯಿದು ಸುಕೌಶಲ ಜನಪದಂ ತೋ 

ರ್ಪದುನವೀನೋದ್ಯಾನಮಾಲಾ ಲಾಲನೀಯಂ ಜನಕಣೆ ॥೯೭॥ 


ಈ ವಿಷಯದ ಜ ನಾಳಿ ಸಕಳಕ 

ಳಾ ವಿಷಯ ಮುದ್ಕಾನತತಿ ಶೋ 

ಭಾವಿಷಯಮಬಲಾಬನಂ ಶ ೃಂಗಾರರಸವಿಷಯಂ 

ಕೋವಿದಾವಳಿ ವಿಶ್ವನುತ ವಿ 

ದ್ಯಾವಿಷಯಮಚಳಿತ ವಿಭವಲೀ 

ಲಾವಿಷಯಮೀ ಜನಪದಂ ಕಳೆವುದುಪಮಂಜುಳ ಭಾಷಿಣೀ ॥೯೮॥ 


ಇದು ಮ )ದುಪದಪಯೋರುಹೆ ಮಸುಕ 

ವಿದು ಸುರಭಿ ನಿಶ್ಚಾಸೆ ಕೇಸರ 

ಮಿದು ಮನೋಭವಪಾಶಭುಜಲತೆಕುರಮಹೀಜಂ 

ಇದು ಸಕಳಕರಶೋಕೆ ಕೇತಕಿ 

ಯಿ:ದು ವಿಶಾಲಜಫನಪುಳಿನವಿಂಂ 

ಕಿದು ವಂಧುರ ಸಂಕರಶುಕಪಿಕ ಚಂಚರೀಕ ನಿಕರರವಂ (೯೯॥ 


೫೨೨ ಕುಮುದೇಂದು ರಾಮಾಯಣ 


ಭೂತಳವಿಷಯಾವಳಿ ನಧಿ 

ಮಾತೃಕಂ ಮೇಣ್ಟೆ ವಮಾಕೃತ 

ಮೇತೊದಳಾಪೀವರ ಪಯೋಧರೆ ಬಗೆವೊಡೀ ದೇಶಂ 

ಭೂತಪರಿಪಕ್ಚ ಫಳ ಕುಳರಸ 

ಮಾತೃಕಂ ಪುಂಡ್ರೇಕ್ಷುಚೆಯರಸ 

ಮಾತೃತಂ ವರ ನಾಳಿಕೇರಲಸದ ಶೋತ್ಮರಮಾತ್ಸಕಂ ॥7೦೦॥ 


ಯುವತಿ ನೋಡೀ ದೇಶ 

ಪವನಮಃಳಿನ ಸರಸಿಜಾಕರ 

ನಿವಹ ನಿರುಪಮ ಶ್ರೀಕನಿಕರ ಪುಳಕಿತ ಶರೀರಂ 

ವಿವಿಧ ಕುಸುಮ ಸಂಗಂಧನೊಯ್ಯನೆ 

ರುವದಳಿವ್ರಜಮೇಘಡಂಬರ 

ನವಿರಳಂ ನಮಗಿದಿರ್ವರುತಿರ್ದಪನಧಿಕ ಹರುಷಂ ॥೧೦೧॥ 


ನಾತಿದೂರದೊಳೆಸೆದು ಕಾಂಚನ 

ಸಾತಿಶಯ ನವರತ್ನ ನಿರತ 

ಭೂತಳಸ್ತಾತ ಪರಿಧಿಪರಿವೃತಮಾವನತರಮಿದು 

ಮಾತುಳಂಗಾಶೋಕ ಚಂಪಕ 

ಚೂತ ಕುರವಕ ವಕುಳ ಘನ ಸಪ 

ರೀತ ನಂದನರಾಜಿರಾಜಿತ ಮಿದು ಮನೋಹರಿ ಮಹತ್ತುರಂ ॥೧೦೨॥ 


ಇದು ಸುದತಿ ಭರತಂಗೆ ಪಟ ಶವ 

ನೊದವಿದನುರಾಗದೊಳೆ ಕಟ್ಟಿ ಪಪ 

ದೆದು ಪುರಕೆ ಬೀಳ್ಕೊಟ್ಟೆ ಬಡೆಯೆಸುರನದೀತೀರಂ 

ಇದು ಪುರಸ್ಕ್ರೀನಯನ ಪಕ್ಷ ಪು 

ಟದ ವಿಳಾಸಾವಾಸ ಮಾಗಿ 

ರ್ಪದು ವ.ಹಾನದಿಯಿತ್ತಟದ ವನಮಾಲೆ ನಿರುಪಮ ಶೀಲೆ ॥೧೦೩॥ 


ಆಂತಖಿಳ ಧರಣೀ ಧರೀತ್ರೀ 
ಕಾಂತಬಲಮಯಮಂ ಬರೇಚರ 
ಇಂತ ಸೈನ್ಯಮಯಂ ವಿಯತ್ಟಳಮಂತರಿಕ್ಷಚಯಂ 


ಕುಮುದೇಂದು ರಾಮಾಯಣ ೫೨೩ 


ಕುಂತ ಕೇತುಚ್ಛತ್ತ ಮಯಮಂ 
ತ್ಯಂತ ಬಹುಳಾ ಕನಕಮಯ ದಿ 
ಕ್ಸಂತತಿಗಳೆನೆ ರಾಘವಂ ನಡೆತಂದನೊದವಿದಯೋದ್ಯೆಗೆ ॥(೦೪॥ 


ನಿಜ ಪುರಮನಂದೈದೆ ವಂದುಂ 

ಜಗದಧೀಶ್ವರವ್ರಜವಿರಾಜಿತ 

ಚಾರುಚರಣಾಂಭೋಜ ನತಿವಂಂದದಿಂ 

ಗಜತುರಗರಥ ಭಟಸುರಾಸುರ 

ವಿಜಯ ಬಲ ಸಹಿತಂ ಮಹೋದ್ಧತ 

ಭುಜನೊಂದು ನೊಡಿದನಖಿಲ ಕವಿಮುಖ ತಿಲಕನತಿಶಯವೆನೆ ॥೧೦೫॥ 


0 ಮಿ ಮಾಡದು ಮುದಮನಾರಾರೊಳು 1೭೪॥ 


ರಾಗ : ಲಲಿತೆ 


ಪಲ್ಲವ : ಕಲಮಂಗಳನಿಧಿಗೆ ಸತಿ ಜಾನಕಿಯ ಪತಿಗೆ 
ಸಮಸ್ತ ಸಜ್ಜನ ಸುಕವಿ ಕುಮುದೇಂದುಗೆ 
ಜಯಂ ರಾಮಂಗೆ ಮಂಗಳ 


ಶ್ರೀ ಮದಃರಗನರೋರಗೇಂದ್ರ 
ಸ್ತೋಮುಮಕುಟಾನರ್ಫ್ಯಮಣಿಗಣ 

ದಾಮ ವಿರಾಜಿತ ವಿರಾಜಿತ ಚಾರುಪದಕಮಲಯುಗಳಂ 
ಭೂಮಿಜೆಯ ಚಿತ್ತಪ್ಪ್ರಿಯಂ ರಘಂ 

ರಾಮ ನಂಬುಜವಯನ ಸನ್ನುತ 

ಪ್ರೇಮದಿಂದೆ ತಂದುದಂ ಭರದಿಂ ಭರತನಜೋನದು 


ಮೃಗನಯನೆ ಕೌಸಲ್ಯೈಗೆ ಸುಮಿ 

ತ್ರೆಗೆ ಕೈಕೆಗೆ ಸುಪ್ರಭೆಗೆ 

ಮಿಗೆ ಹರುಷದಿಂ ಭರತನಣುಪಲು ರಾಘನ ಬರವಂ 
ಅಗಣಿತಾನಂದದೊಳೆ ತಾಳ್ಜಿದ 

ರೊಗೆದು ಪ್ರಳಕಕಳಾಪಮಂ 

ಮಗ ಮಗಿಪ ಹರಿಚಂದನದೊಳವಗಾಹನ ಮನಿರ್ದಂ 


ಹಾರವಂಯಮೆರ್ಬೆಯ ಮಯವಂ ಕ 
ರ್ಪೂರಮಸುಚಾಂದ್ರಚಂದನ 
ವಾರಿಮಯ ಮಂತಃಕರಣ ಗಣವಿರಾಮಕಾಂತಮಯಂ 
ಕ್ಷೇರನೀರಾಕರಮಯಂ ದಿನ 
ಮಾರಮಣಿಯಂದೆನ ಮಾರಮಣಿಯರ್ಗಾದು 

೨2ರ ರಘುವೀರನೆ ತಂದ:ದಕೆ ಪರಮಾನಂದಮಯಮಖಿಳಾ 


ಇರದಯೋಧ್ಯೆಯ ಪುರವರದ 
ಸುರುಚಿರ ಸುಸೂತ್ರವಿರಚಿತ ವಿದ್ವಂ 
ತರ ದೊಳ್ಳೆದಜು ವತ್ಸನಾಲ್ಕಾಳಾಗಂ ಭರತನ ೃಪತಿ 


ತಾಳ : ರಚಿ 
ಚ 
॥೧॥ 
₹೨! 
WAN 


| ಕುಮುದೇಂದು ರಾಮಾಯಣ 


ತರತರದೆ ನವರತ್ನಖಚಿತ ಸು 
ಕರವ:ಕರತೋರಣಮಂನೆತ್ತಂ 
ಪರಿಪರಿಯ ಕೆಲಸ ಗತಿಯಿಂದಂ ಕೂಡಿ ವನಾಡಿಸಿದಂ 


ಬಿಳಿಯ ಕೆಂಪಿನ ಹನುರು ಕಪ್ಪಿನ 
ಹಳದಿ ಮುತ್ತಮ ಪಟ್ಟೆ ಪಟ್ಟಾ 


ವಳಿವಂಗರೆಯಕಾ ವಂಚೆಲಕ್ಷ ಎ ವೆಂಚ್ಚು ದೇವಾಂಗಂ 


ಪಳಿದುಕೂಲದ ಗುಡಿಯ ಹಳವಿಗೆ 
ಗಳವಿಗಳಿದ ವಿತಾನ ತೋರಣ 


ಕುಳಮಯೋಧ್ಯ್ಮಯ ವೀಧಿ: ಏೀಧಿಯೊಳೆ ದೆ ರಂಜಿಸಲಂ 


ಹಾರ ತಾರುಣ ವಂಣಿವಿರ 

ಗಾರುಡ ಪಲ ನೀಲವರೌಕ್ತಿಕ 

ಪೇರಜಾಮಳ ಪ್ರಷ್ಯರಾಗಾಢಗೋಮೇಧಾ 
ಚಾರುಸೂಸಕಲಂಬಳಧ ಸಜ 

ತೋರಣಾವಳಿ ಕಳಶ ದರ್ಪಣ 
ಸಾರಭೂಷಣಭೂಷಿತಂ ತನ್ನಗರವತಿ ರಂಜಿಸಿತು 


ಕೇರಿ ಕೇರಿಯೊಳ್ಳೆದೆ ಚಂದನ 
ಇರಿಯಿಂ ಮಕರಂದದಿಂ ಕ 
ಸ್ತೂರಿ ಕಾಳಳದಿಂ ಕುಸುವಂದೃತಿಯಿಂದ ಪನ್ನೀರಿಂ 
ಸಾರಘನ ದಧಿ ಕಾಶ್ಮೀರ ಸಲಿಲ 
ದಿವತಿ ಹರುಷದಿಂ ಪೌರ 
ನಾರಿಯರತಿಶಯದೆ ವೀಧಿಯನಳಂಕರಿಸಿ 


ಅತಿಪ್ರಥಿತ ವೀಧಿಗಳ ನಿಮ್ನೋ 

ನ್ನತ ವಿಭಾಗಮನೆ ದೆ ಪುರಜನ 
ಮತಿಬಳರ್ಕರ್ಪೂರ ಕುಂಕುಮ ಮೃಗಮದರಜದಿಂ 
ವಿತತ ಮಣಿದರ್ಪಣದವೋಲ್‌ ವಸು 
ಮಂತಿಯನತಿಶಯಮಾಗೆ ವಿರಚಿಸಿ 

ಸತಿಯರಿಕ್ಕಿದ ತೋರಮಂತ್ತಿನ ರಂಗವಲಿಯೆಸೆಯೆಂ 


೫೨೫ 


॥೪॥ 


171 


We 


॥೭.॥ 


nol 


ಕುದುದೇಂದು ರಾಮಾಯಣ 


ಭೂಮಿಪುಲಕಿತೆಯಾದಳನುಪಮ 

ರಾಮಚಂದ್ರಸಮಾಗಮನದಿನೆನಿ 

ಸೀಮೆಗಳಿದಿರೆ ರಂಗವಲಿಕುಸುಮೋಪಹಾರಚಯಂಂ 
ಹೇಮಚಾಮರಕೋಟಿಯಿಂದಭಿ 

ರಾಮಮಾಗಿರೆ ತೋರಣಪತಾ 

ಕಾಮಸೃಣಚಂದ್ರೋಪಕಾವಲಿ ರಾಜ ವೀಧಿಯೊಳು ॥೯॥ 


ಗಜಘಟಾಪಟಳಂಗಳಿಂ ಸುರು 

ಚಿರಸುಲಕ್ಷಣವಾಜಿರಾಜಿಯೆ 
ನರದಕೋಟಿಯನತುಳಬಳಭಟಪಿಟಕವಂನೊಲಿದು 

ಧರಣಿಪಾಲಕಜಾಳಮಂ ಸ 

ಚ್ಚರಿತಭರಿತಂ ಭರತರಾಜಂ 

ಬರಿಸಿ ಸುರಪತಿಲೀಲೆಯಿಂದಿದಿರ್ಗೊಳಲು ಪೊಜವಂಟ ಂ ॥೧೦॥ 


ಭರತನುಂ ಶತ್ರುಘ್ನನುಂ ಹಿಮ 

ಕರದಿವಾಕರರತಿನಿಗೊಲಿದವ 

ತರಿಸಿ ಮುದದಿಂ ಮದಗಜಸ್ಕಂಧದೊಳು ಬರ್ಪಂತೆ 

ವರಸಿತಾತಪವಾರಣಂ ಸುರಂ 

ಚಿರ ಚಮರರಂಹಪತಾಕಾಪತಿ 

ಕರವಂಂಗಳಪಟಹರಂತಿಯೆಸೆಯೆ ಬರುತಿರಲಂ ॥೧೧॥ 


ಗಗನದಿವನಿತಳಮೆನೆತ್ತಂ 

ಸೊಗಯಿಂಸುವ ಮಣಿಮಯವಿಭೂಷಣ 

ದಗಣಿತಪ್ರಭೆ ಚಿತ್ರಿಸುತ್ತಿರೆ ವಂಕುಟವಿಚಿರನಿಯಚಂ 

ಹಗಲಸಿರಿಯಂ ಹರುಷದಿಂದಂ 

ದ್ವಿಗುಣಸುತ್ತಿರೆ ಭರತರಾಜಂ 

ಜಗದಧೀಶ್ವರ ರಾಮಚಂದ್ರನನಿದಿರ್ಗೊಳಲ )೦ದಂ ॥೧೨॥ 


ಆಗಳಿನಕುಲತಿಲಕರಾಮಂ 
ರಾಗದಿಂ ಪುಷ್ಪಕದಿನಿಳಿದು ದಿ 
ಶಾಗಜೇಂದ್ರ ಪ್ರತಿಮಮಂ ನಿಜವಿಜಯಮದಗಜವಂ 


ಕುಮುದೇಂದು ರಾಮಾಯಣ ೫೨೭ 


ಬೇಗಮಿಳಿದು ನಿರುಪಮ 
ಭಾಗದೇಯು ಸೀತೆವೆರಸು ವಂ 
ಹಾಗಭೀರೋದ್ಧಾರ ಮಹಿಮಾಧಾರನೈತರಲು HOA 


ದೂರದೊಳೆ ಭರತಂ ಸಮೀಕ್ಷಿಸಿ 

ವಾರಣೇಂದ್ರದಿನಿಳಿದು ಸಕಳಾ 

ಧಾರ ರಮಣತತಿವೆರಸು ಸಾಷ್ಟಾಂಗಪ್ಪಣತನಾಗಿ 
ಚಾರುತರರೋಮಾಂಚಕಂಚುಕ 

ದಾರನಾನಂದಾಶ್ರುಧಾರಾ 

ಪೂರಧೌತಮುಖಾಂಬುಜಂ ಭಯಭಕ್ತಿಭರನಿರಲಂ ॥2೪॥ 


ತೆಗೆದು ನಿಜ ಮದಗಜದ ಮಾಗೆ 

ಭರತನಂ ಶತ್ರುಘ್ನರುಂ ಬಗೆ 

ಮಿಗೆ ಒಲಾಚ್ಯುತರತಿಮುದದೆ ತಳ್ಳೈ,ಸೆ ಸುಖವಂಯರು 

ಬಗೆದು ಪುಳಕಕಳಾಪದಿಂ ಕೈ 

ಮಿಗೆ ಮಹೋತ್ಸವಕೋಟಿ ಹರುಷದಿ 

ನಗಣಿತ ಶ್ರೀನಿಳಯಲೀರ್ವರುವಂಂ ಪದೆದು ಪರಿಸಿ ॥೧೫॥ 


ಜನಕರಾಜನ ತನೂಜೆ ನುತಭರ 

ತನುಮನಾ ಶಸ್ರಾಘಫ್ಲನುವಂತಿ 

ವಿನಯ ವಿನತರನತಿ ಹರುಷದಿಂ ಪರಸಿ ರಘಂವೀರಂ 

ಜನವಿನೂತಂ ಬೆಸಸೆ ಮುದದಿ 

ಜನಿತ ರೋವಕಾಂಚರ್ಜಳನ್ನುತ 

ರನುನಯದೆ ನಿಜಗಜಮನೀರ್ವರುಮೇಣ ಪರವಕಾನಂದದಿಂ ID 


ಧರಣಿಪಾಲರ ಸೆಂಕುಳಕ್ಕಾ 

ದರದೆ ಸಮುಚಿತ ಹರುಪವಂಂ 

ಹಿಮಕರಕುಲಾಧಿಪನತಿಶಯಿಸಿ ಖಚರೇಂದ್ರಸಂಕುಳಮಂ 

ಭರದೆ ಭರತಂ ಗವನತೆಯ 

ನುರುತರವಿನಯಂದಿಂ ವಾಡಲವರ್ಗಂ 

ನಿರುಪಮಂ ಸಂತಸಮನೈದಿಸಿ ಪರಮ ಸುಖಮಯನಂ HO 


೫೨೮ 


ಕುಮುದೇಂದು ರಾಮಾಯಣ 


ಅತುಳಗುಣನಗರಿ ಪ್ರವೇಶೋ 
ಚಿತ ಮುಹೂರ್ತವಿ:ದೆಂದು ವಿನಯಾ 
ನ್ವಿತನೆನಿಪ ಮೌಹೂರ್ತಿಕಂ ಬಿನ್ನವಿಸೆ ರಘುತಿಲಕಂ 
ಕ್ಲಿತಿಪತಿ ತ್ರಿದಶಪತಿ ದಾನವ 
ಪತಿ ಚ್ಚರೀಜನವರೇಣ್ಯ 
ನತಿ ವಿಜಯ ಭೇರೀ ನಿನದ ಮೊದವಿದವಖಳಜಗದಾಹ್ಲಾದ 
ಮೊದವುತಿರೆ (Kee 

ವಿಜಯಶಂಖಸಮೂಹನಾದಂ 

ಜಯ ಪಟುಪಟಹ ಪ್ರಸಾದಂ 
ವಿಜಯ ಕಹಳಾಜಾಳನಾದಂ ವಿಜಯನುತಿನಾದಂ 
ವಿಜಯ ಸಂಗೀತಕ ನಿನಾದಂ 
ವಿಜಯ ಬಲಬಹಳ ಪ್ರಣಾದಂ 
ತ್ರಿಜಗಮಂ ನೆಜ್‌ ನಾಗಮಂ ಮಾಡೆ ಬರುತಿರ್ದಂ ॥೧೯॥ 


ಮಕುಟಮಣಿಗಣ ಕಾಂತಿ ಭೂಷಣ 

ನಿಕರ ದೀಧಿತಿನಿಶಿತಶಸ್ತ್ರ 

ಪ್ರಕರ ರೋಚಿರ್ಬಹಳ ಪತಾಕಾದಂಡಕಾಂಡರುಚಿ 
ಸಕಲಭುವನವ್ಯಾಪಿಯಾಗಿರೆ 

ಮಕುಟಬದ್ಧರ್ಕೊಲ್ಮ ಣಿಯೊಳು 

ಪ್ರಕಟವಿನಯರ್ಗಜ ಘಟಾರೂಢರ್ಬಳಸಿಬರಲು ॥೨೦॥ 


ಕರಿಘಟಾಕೋಟಿಗಳ ಮುಂದೋಯಂ ಮೆನ 

ಲುರಥಕಟ್ಯಕೋಟಿಗಳುರು 

ತುರಗದಳಕೋಟಿಗಳ್ತರದಿಂದವರಮಂಂದೆ 

ಬರುವ ಪಟುಭಟಕೋಟಿಗಳು 

ತರತರದೆ* ಬರೆ ವಿಜಯಧ ಶೈ ಜಂಗಳು 

ಭರದೆ ಮುಂದುರುವರಿಯೆ ಸಂತಸದಿಂದ ನಡೆತಂದು ॥೨೧॥ 


ನಳ ವಿರಾಜಿತ ನೀಲಪವನಜ 
ರಳವಿಗಳಿದವಿಭವದೆ ಭಾಗ್ಮರ 
ಕುಲತಿಲಕನವರಿಂ ಚತುರ್ಭುಜ ನೆನೆ ಮಹೋದ್ಭತರು 


1. ತರದಿಂದ (ಗ) 


ಕುಮುದೇಂದು ರಾಮಾಯಣ ೫೨೯ 


ಬಳವದಿಭ ಪೂರ್ವಾಸನದೊಳ 
ಗ್ಲಳದ ಖಚರೇಂದ್ರರ್ಬಳಸಿ ಭೂ 
ಚರ ವಿಜಯಂರೆ ತಂದಿಂದ್ಲ ನ ಕೆಲದ ದಿಕ್ಬಾಲರೆನೆ ॥೨೨॥ 


ವರುಣ ಜಾಂಬೂನದ ವಿಭೀಷಣ 

ಸರದಿಗಳ್ಮದರದನಿಗಳಂ 

ಉರುತರ ವಿಳಾಸದೆ ನೆಣ ರಘು ಪತಿಯಂ ಮುದದೆ ಬಳಸಿ 

ಬರೆ ಜಗತ್ರಯಶೋಭೆಯಲ್ಲಿಯೆ 

ನೆಜ್‌ದುವೆನೆ ನಲವಿಂದಯೋಧ್ಯಾ 

ಪುರದ ಗೋಪುರಮನಾ ರಘುವೀರವಲ್ಲಭರ್ಪಗಂತಂದರು 1೨೩॥ 


ಭೇರಿ ಮದ್ದಳೆ ಶಂಖ ತಂಬಟ 

ಧಾರೆಗಾಗೆ ಜಗಳೆ ಕರಡೆಗಳಂ 

ಭೋರೆನೆಸೆವಗಣಿತನಾದಂ ಬಳಸಿ ಮೂಜಗವಾ 

ವೀರರಾಘವ ಲಕ್ಷ್ಮಣರ್ಮದ 

ವಾರಣಾಸ್ಕದಪದಾತಿರಥ ಪರಿ 

ವಾರವೃತರಾ ಪುರದ ವಂಹಾವೀಧಿಯನಳಂಕರಿಸೆ ॥೨೪॥* 


ಮುಂದೆ ಬರುತಿರೆ ಚಕ್ರರತ್ನಂ 

ಸಂದಣಿಸಿ ಬರುತಿರೆ ಷಡಂಗಂ 

ದುಂದುಭಿಧ ನಿ ಮೂಜುಲೋಕಮನೈದೆ ಬಳಸಂತಿರೆ 

ಬಂದು ಸೇಸೆಯವನಿಕ್ಕುತಿರೆ ನಲ 

ವಂದೆ ಪುರವನಿತಾ ಕದುಬಂ 

ಬಂದನಿಂದ್ರನ ಲೀಲೆಯಿಂ ಪುರವೀಧಿಯೊಳು ದಶರಥಸುತಂ ॥೨೫॥ 


ಬಲದ ಬಳವಖ್ಯರ ವಿಭೂಷಣ 

ಸುಲಲಿತದ್ಯುತಿ ಶಸ್ತ್ರದೀಧಿತಿ 

ತೊಳತೊಳಗಿ ಬೆಳಗಂತ್ತಿರಲು ಪಟ್ಟಣದ ವೀಧಿಯೊಳು 
ಒಬಲಮುಕುಂದರ್ಬರುತಿರಲು ಮಂ 

ಗಳ ಸರಸಸಂಗೀತಕಂ ಕ 

ಣ್ಗೊಳಿಸಿದುದು ವರ ವಂದಿವೃಂದಾಶೀರ್ಣನದದೊಡನೆ ॥೨೬॥ 


* ಇದಕೇ ಹ ೨೫ ಎಂಬ ಸಂಖ್ಯೆಯಿದೆ 


94 


೫೩೦ ಕುಮುದೇಂದು ರಾಮಾಯಣ 


ಸಕಲದರ್ಪಣದದ ಸಿತಾಕ್ಷ 

ರ ಕುಳಿಶ ಮೌಕ್ತಿಕ ಧವಲಕಂಸಂವಂಂ 

ಸುಲಲಿತಂ ಸಿದ್ಧಾರ್ಥಾದಿ ಮಂಗಳವಸ್ತುರಂಜಿತಮಂ 

ವಿಳಸದಮಳಿನ ಹೇಮಭಾಜನ 

ಕುಳಮನೊಲವಿಂ ತಳೆದು ನಿರುಪಮ 

ಕುಲದ ಸತಿಯರ್ಸೆೇಸೆಯಿಡೆ ಬರುತಿರ್ದರತುಳಿತ ವಿಭವರು ॥೨೭॥ 


ಅತಿ ಬಹಿಳ ಮಂಜೀರ ಕಾನಿಲ 

ದತುಳರಜಿತವತುಳರಸ ನಾರ 

ಸಿತನಭಿಮತ ಮನೋಹರ ರುಣತೃೃತ ಪಾರಿಹಾರ್ಯಚಯಂ 

ವಿತತ ಮಣಿಮಯಮಂದ್ರಿಕಾಸಂ 

ತತಿ ಘನಕ್ಸಣಿತಂ ವಿರಾಜಿಸೆ 

ರತಿ ರಮಣಜಯ ಚಾಪಟಂಕೃತಿಯೆನೆ ಸತಿಯರಿದಿರರುತಿರೆ ॥೨೮॥ 


ಮೃದುಪದದ ನುಣ್ಣೊಡೆಯ ಘನಜಂ 

ಘನದ ಕೃಶೋದರದಲ್ಬತಳಮ 

ಧ್ಯದ ವಿಲಾಸ ಪಯೋಧರದ ವಂಧುರಾರುಣಾಧರರಾ 
ಸಂದತಿಯರ್ಮದನಂಗೆ ನಿದಿರ್ವ 

ರಲ್ಬಪ್ಪಂತೆ ಬಂದರ್ಮುದಮೊದವೆ 

ರಘುಪತಿಗೆ ಸೇಸೆಯನಿಕ್ಕಲತಿಶಯದಿಂ ॥೨೯ 


ದರಹಸಿತ ಚಂದ್ರಿಕೆಯ ಮೊಲೆಗಳ 

ಸಿರಿಯನೆಳಕುಳಿಗೊಂಡು ರತನೊ 

ತ್ಕರ ಮರೀಚೀ ಪಸರಿಸಿ ಪದೆದುವುನೋವಂಂದದಿಂ 

ತರಂಣಿಯರ್ತವಂತವಂಗೆ ತಣಿದ 

ರ್ಭರದೆ ರಾವಾಚ್ಯುತರ ಮೇಗೆ ಸು 

ಚರಿತೆಯರ್ಸಿದ್ದಾರ್ಥಧೌತಾಕ್ಷುತತತಿಯ ನೊಲಿದಂ uO 


ಆರತೀವ ಮನೋಹರಿಯಂ ಲತಾ 
ರತೀವ ಪ್ರೌಢೆಯರ್ಷಿಳಾ 
ರತೀವ ಕಂಶಲೆಯಂರಿಂತಿರೆವೇ ಲೋಕಂ 


ಕುಮುದೇಂದು ರಾಮಾಯಣ ೫೩೧ 


ಆ ರತಿಯೆ ನಡೆತಂದು ಮುದದಿಂ 
ದಾರತಿಪ್ರವರಂಗೆ ಚೆಲುವಿಂ 
ದಾರತಿಯನೆತ್ತುವವೊಲೆತ್ತಿದರಾರತಿಯನೈದೆ ॥೩೧॥ 


ತಲೆದುಡುಗೆ ಮೂಕುತಿ ತಿಲಕ ಚಾ 
ಕುಳಿ ತಳಪ ಕೊಪ್ಪೊಲೆಯೆಕ್ಕಾ 
ವಳಿ ತ್ರಿಸರ ಪಂಚಸರ ಫಳಿಬಂದಿ ಪದಕ ಮಣಿ 
' ವಳಯ ಮುದ್ರಿಕೆ ಬಾಹುಪೂರೆಯ 
ಕಳಶ ಕಾಂಚೀದಾಮ ನೂಪುರ 
ಕುಲಮೆಸೆಯೆ ಪುರವಾರವಾರಿ ವಾರಮಿದಿರ್ಗೊಳುತ್ತಿದರ೯ದು ॥, ೨॥ 


ಸುಳಿಗುರುಳ ಪೆರೆನೊಸಲ ನಗೆಮೊಗ 

ದೊಳು ನುಡಿಯ ಹೂಮುಡಿಯ ಕೇಸಡಿ 

ಯೆಳೆಯ ಹರೆಯದ ನೆಲೆಮೊಲೆಯ ನಳಿತೋಳ ನುಣ್ಣೊಡೆಯ 

ತೆಳುವಸಿರ ಸುಲಿಪಲ್ಲಲರ್ಗ 

ಣ್ಣಳ ವಿಗಳಿದ ಪುರಾಂಗನಾರತಿ 

ಬಳ ಮುಕುಂದರನಿದಿರ್ಗೊಳಲ್ಬರುತಿರ್ದುದು ಸಲೀಲೆಯೊಳಂ ॥2.೩.8 


ಚಲ್ಲಗಂಗಳ ಕೆಲ್ಲ ನೋಟದ 

ಪಲ್ಲವಾಧರದಲ್ಲ ಮಧ್ಯದ 

ಮಲ್ಲಿಕಾಪರಿವಂಳದ ಪೀನೋನ್ನತ ಪಯೋಧರದಾ 

ಸಿಲ್ಲಲಿತ ವದನದ ಮನೋಭವ 

ವಲ್ಲರಿಗಳಂತೆಸೆವ ಕಾಂತೆಯ 

ರೆಲ್ಲರುಂ ತಮತಮಗೆ ನೋಡಿದರಖಳ ಕವಿ ಮುಖ ತಿಳಕನಂ ॥೩೪॥ 


ಕಚದ ಭರದಿಂ ಕುಸಿಯೆ ಕೊರಳುರು 

ಕುಚದ ಭರದಿಂ ಬಳಕೆ ಬಡನಡು 

ರುಚಿರ ಘನಜಘನದ ಭರದೆ ತಡತಡಿಸೆ ಚರಣಯಂಖಗಳಂ 
ಸುಚರಿತನನವದ್ಯವಿದ್ಯಾ 

ನಿಚಯ ಚಕ್ರೇಶ್ವರನನೆತ್ತಂ 

ದಚಿರ ವಿಚಳಚ್ಚಟುಳ ಸಪರಿವೀಕ್ಷಣೆಯರೀಕ್ಷಿಸಿದರಂ AH 


೫೩೨ ಕುಮುದೇಂದು ರಾಮಾಯಣ 


ಉರಂತರ ಪ್ರಾಸಾದ ಶಿಖರಾಂ 

ತ [ರ]ದೊಳೆತ್ತಂ ತಮತಮಗೆ ತರ 

ತರದೆ ನಿಂದಾ ಸಮಯದೊಳ್ಳುರವರದ ತರುಣಿಯರು 

ವರ ಬಲಾಚ್ಯುತರಾಗಮಂ ಭರದೆ 

ನಿಂದೀಕ್ಷಿಸುತವಿಂರ್ದರ್ಸುರಭಿ 

ಸರನೆಸಂತಿರ್ದನವರಂ ಕುಸುಮವಿಶಿಖ ಪ್ರಸರದಿಂ ॥೩೬॥ 


ಅಸಿತ ಕುವಲಯದಳಮಂನಿಳ ಕೆ 

ಯ್ದ ಸಮಶರಠ ವಿಶಿತಾಸ್ತ್ಯಮಂ ಭೂ 

ಗಿಸಿ ಕುರಂಗಾಪಾಂಗಕಾಂತಿಯನ್ಯೈದೆ ಧಿಕ್ಕರಿಸಿ 

ಮಿಸುಪ ಪುರವನಿತಾಕಟಾಕ್ಷ 

ಪ್ರಸರ ವಕಾಣಿಕ ಪರ್ವಿ ಮಂಗಳ 

ಕುಸುಮಮುಳಿಕೆಯಂತೆ ರಾವಂಂಗಿತ್ತುದಧಿಕೋತ್ಸವವನು ॥೩೭॥ 


ಭ್ರೂಲತಿಕೆ ಬಿಲುನಯನ ರೋಚಿ 

ವರ್ಕಾಲೆ ನನೆಗಣೆ ಕುಂತಳಾಳಿ 

ಜ್ಯಾಲತಿಕೆ ಮೆಲುದೆ ಸಮಗ್ರವಿಜಯಜಯವೈಜಯಂತಿ 

ಲೋಲಕರಚರಣ ತಳ ಕಿಸಲಯ 

ಜಾಳಕಂ ಕೈಪೊಡೆಯೆನಲ್ಕಾಂ 

ತಾಳಿಯೆಸೆದುದು ಕಾಮಸಾಮಗ್ರಿಯೋಯಿದೆಂಬಂತೆ HA 


ನೆಲೆಮೊಲೆಯ ಕಳಸಂ ಮುಖೇಂದಂವೆ 

ಸುಲಲಿತಾದರ್ಶಂ ಸ್ಮಿತಮೆ ನಿರ್ಮಲ 

ಸಿತಾಕ್ಷತೆ ನಯನರೋಚಿಯೆ ವರಕುಸುಮಮಾಲೆ 

ಪುಲಕಕಳಿಕೆಯೆ ಧವಳಸರ್ಷಪವ 

ಕುಳ ಮಗುರ್ವಿಪ ಬೆವರ ಬಿಂದುವೆ 

ಲುಳಿತ ಮುಕ್ತಾಧಾಮಮೆನೆ ಮಂಗಳವತಿಯರೀಕ್ಷಿಸಿದರು ॥೩೯॥ 


ಕರವಿಳಾಸವೆ ನೂಪುರಕಾಂಡಂ 
ಸರಸಗತಿ ಚಾತುರ್ಯಮಂಂ ರತಿ 
ರಮಣತರವರ ಮದಲೇಖೆಯಂ ನಿಳ್ಲೆಸವ ಭಾಷೆಗಳು 


ಕುಮುದೇಂದು ರಾಮಾಯಣ ೫೩೩ 


ಉರುತರೋನ್ನತ ಕುಂಭಮಂ ಸುರು 
ಚಿರ ಪಯೋಧರಲಕ್ಷ್ಮಿಗೆಲೆ ಬರು 
ತಿರೆ ಮದನವ:ದಗಜದವೊಲು ನೋಡಿದಳದೊರ್ವಳು ರಫಂಜನಾ 8901 


ಪಂಕರುಹಮುಖ ಮೊಲೆಯ ಕೊರಳಕ 

ಲುರಿಕುಳಿಕ್ಕೆಲದ ಮುಯ್ವುಗಳೊಳೆ 

ಕಂಂಕುಮದ ರಸದಿಂದ ತೋಯ್ವಾಚಮರೀರುಹವೆ ತೆಗೆದಂತೆ 

ಕೊಂಕಿ ಬಿಂಕಂ ಪಡೆದುನಿಶಿತನ 

ಖಾಂಕುರಾಯತ ರೇಖೆಗಳು ಜೆಲು 

ವಂ ಕೊಡುತ್ತಿರೆ ನೋಡಿದಳ ಬಂದೊರ್ವಳಿನಕುಲಶಿಲಕನಂ ॥೪೧॥ 


ಚಪ್ಪಲರ್ದ ಕುಚಮೊಡೆದಗಡನೆಜ 

ದೊಪ್ಪಿಯಾಗಿರ್ದಧರ ಮಣ ಚೋ 

ಲ್ಹುಪ್ಪ ಪಟ್ಟದ ಕಣೆಯ ಕದಪಿನ ಬೆಮರ ಬಿಂದುಗಳು 
ಸೊಪ್ಪುಸೊವಡಾದಂಗಲತೆ ಕೆಂ 

ಪಪ, ಭಾಸುಳು ಹೊಸ ನಖಪದಂ 
ತಪ್ಪದಜನಪಿಜತಾಬಸಾನದಿನೋರ್ವಳೀಕ್ಷಿಸುತಿರ್ದಳು ೪೨॥ 


el 


ನೊಸಲರಣ್ಣಳ ಕದಪಿನಧರದ 

ಹಸಿಯ ತಂಬುಲರಸದರಾಗಂ 

ಲಸಿತಕುಂತಳಕುಚಯುಗಂಗಳ ಲಕ್ಕವೆಂಯಿಳಿಯಿಂ 

ಮಿಸುಪ ಬೆಮರಚ್ಚಿ ದ್ದುರಂಕಂ 

ಪಿಸುವ ಕಟಕಿತ್ತುವತುಟಕರಂ ಸುಶೀಲ 

ವಃಸಕದಿನಸದಳಂ ಬಳಲ್ಹೊರ್ವಳೇೀಕ್ಷಿಸುತ್ತಿರ್ದಳು ॥೪೩॥ 


ನೊಸಲ ಹೆಡಕಿನುದರ ಮನೋಭವ 

ನೊಸಲ ಸಾಲಗ್ರಾಮ ಶಿಲೆ ತಳ್ತೆಸೆ 

ವ ಸರ್ವಾಂಗದ ನತು ರುದ್ಧಾ ಕ್ಷಮಣಿಮಾಲೆ 

ವುಸಂಪ ರತಿರಮಣಾಂಕುಶಾಂಕಿತ 

ಪಸದನಂ ಬೆ ತೆಲೆಯ ಮುಂದಣ 

ಕುಸುಮ ಬಾಣನ ತೋರಣಂ ರಂಜಿಸಲದೊರ್ವಳು ವೀಕ್ಷಿಸಿ ॥೪೪॥ 


೫೩೪ ಕುಮುದೇಂದು ರಾಮಾಯಣ 


ಕೆತ್ತುವಧರದ ಬತ್ತುವಾಸ್ಯಂ 

ಪತ್ತುವಲರ್ಗಣೆಯೆತ್ತುವ ಪದಂ 

ವಣತ್ತಮ ನಿರಂಕುಶ ಮನೇರಥವಾಹಿನೀವ್ಯೂಹಂ 

ಸಂತ್ರವ ಮನಂ ವಿಟರನಃಣ್‌ ಬೆಂ 

ಬತರ್ರವೀಕ್ಷಣಮೆಯೆಸೆದಿರೆ 

ಮತ್ತಕಾಶಿನಿಯೊರ್ವಳೀಕ್ಷಿಸುತಿರ್ದಳಗಣಿತ ವಿಭವನಂ ॥೪೫॥ 


ಬಳಸೆ ಪದಿನಾಲು ೦ ಭಂವನಮಂ 

ವಳಸದಮಂಳಿನ ಕೀರ್ತಿಲತೆಯಂ 

ಬಳನ ದಶರಥನ ಪನ ಸತ್ಯವಂನನುನಯಂದೆ ವೆಂಣ್‌ದು 
ಖಏಳದನುಜಚಯಚಕ್ರವರ್ತ್ಶಿಯ 

ಕಂಲಮನೆ ದಿಸಿ ವಿಳಯನಮಳಿನ 

ಕುಲತಿಲಕನೆ ತೇದನೆನುತೀಕ್ಷಿಸಿದರರಿಬರು ರಾಮನಂ ೪೬॥ 


ಜನನಿ ಜನಕರಭೀಷ ಸಿದ್ದಿಯ 

ನಿನಕುಲದ ಸತ್ಕಾತಿಶಯಮಂ 

ಜನನುತಂ ಪದೆದಜ್‌ದು ಭುವನದೊಳು 

ಅನುಜಭರತನ ಜನನಿಯರ್ಕಳ 

ಜನದ ಭಾಗ್ಯಮೆ ಬರ್ಪ ತೆಜದಿಂ 

ಮನುಚರಿತನೆ ತಂದನೆನುತೀಕ್ಷಿಸಿತು ರಘುಪತಿಯ ಜನಂ ॥೪೭॥ 


ರಾಮನೊಳು ದಶರಥ ನ )ಪತಿಯಿಂ 

ಭೂವಿಂಸುತೆಯೊಳು ನಂತಸುಮಿತ್ರೆಯ 

ನಾ ಮಹಾವನದೊಳು ವಿನಿತಾಪುರ ದಿನತಿಶಯದಿಂ 

ಈ ಮಹೀಚಕ್ರಂ ಪೊಗಳೆ ಗುಣ 

ಧಾಮನಚಲಿತ ಭಕ್ತಿಯಂಕ್ಕಂ 

ರಾಮಚಂದ್ರಾನನುಜನೆನುತ್ತಂ ಲಕ್ಷಣನನೀಕ್ಷಿಸಿದರು ॥೪೮॥ 


ಬಳಿಯ ಭಕ್ತಿಯೆ ಲೋಕದೊಳಗು 
ಳಜರಿಕೆಯಗ್ಗ ಳದನೇಕ ನೃಪರಂ 
ಕುಜುಹಿನಗಣಿತ ಖಚರವರರಂ ಲೀಲೆಯಿಂ ಗೆಲಿದು 


ಕುಮುದೇಂದು ರಾಮಾಯಣ ೫೩೫ 


ಎಜಗದರನಗ್ರಜಪದ 
ಳೆ ೈಜಿಗಿಸಿದಪರಾವತಾರಂ 
ನೆಣ್‌ಗಲಿಗಳಾರಿನ್ನರೆನುತೀ ಕ್ಲಿಸಿದರನಿಬರು ಕ ೃಷ್ಣನಂ NYE 


ಸೂರ್ಯಹಾಸದೆ ಶಂಭುಕನ ಘನ 

ಶೌರ್ಯ ಖರದೂಷಣರಸುಗಳಂ 

ಸೂರ್ಯಮಂಡಳಭೇದಿಗಳನಿಳೆ ಹೊಗಳೆ ನೆ೫* ಮಾಡಿ 
ಮರ್ಯಸಿದ್ಧಾಚಲಮನುರುಭುಜ 

ವೀರ್ಯದಿಂದುದ್ಧರಿಸಿದೀತನ 

ಧೈರ್ಯಂ ಕಿಚುಕುಳನೆನುತ್ತಿಕ್ಷಿಸಿದರಬ್ಹಾ ಕ್ಷನಾ Hon 


ದಶದಿಶಾವರರಂ ಸಮರದಿು 

ವಶಕೆ ತಂದು ಜಗತ್ರಯದೊಳಂ 

ಜಿಸಿ ಪಸರಿಸಿ ಹರಾದ್ರಿಯಂ ಬಾಳಿಸಿದ ಭುಜಬಲನಾ 

ದಶವಂಖನ ವಾಹನದೊಳಂ 

ವಿಸನಮನೈದಿಸುವ ನಿಂತಿದ 

ದಶರಥಾತ್ಮಜರಲ್ಲದೆನಂತಂ ನೋಡಿದರ್ಬಲಕೃಷ್ಣನಂ AON 


ಖರದೂಷಣತ್ರಿಸರ ಶಂಭುಕ 

ಮರಣಮುದ್ಧತ ಸೂರ್ಯಹಾಸಂ 

ಧರೆಯೊಳಾರಂ ಸಾರ್ದುದವರಿಂದೆಂಬುದಂ ತಿಳಿದು 

ವರಬಲಾಚ್ಯುತರ್ಗೆಅಗಿ ನಿಜ 

ಪ್ರರವರದಧೀಶ _ರನಾದ ವಿದ್ಯಾ 

ಧರವಿರಾಧಿತನೀತನತಿ ಕುಯನಮುರಿವ ಹಳವಿಗೆಯವಂ ॥೫೨॥ 


ಕುಲಪರಿಭವಮನಪಹರಿಸಿದ 

ರ್ಬಲಮುರಾಂತಕರೆಂದು ವಾನರ 

ಕುಲವರೇಣ್ಯಂ ಭೃತ್ಯನಾಗಿ ಸಮಗ ಸ ಸವಮಂರದೊಳು 

ಮಿಳಿರೆ ಕುಂಬಿನಿ ಕುಂಭಿನಿಗಳದೋ 

ರ್ವಳವನೋವದೆ ಗೆಲ್ಲ ಹಳವಿಗೆ 

ಬಳಸಿ ಬಿರುದಾವಳ ಜಗವನೆಳ್ತೆಪ್ಪ ವಂ ಸುಗ್ರೀವನು ॥೫೩॥ 


೫೩೬ ಕುಮುದೇಂದು ರಾಮಾಯಣ 


ಜನಸಂತೆಯಿರ್ದೆಡೆಯನೇಳುಂ 

ದಿನದೊಳೆಜ್‌ಪುವೆನೆಂದ ಖೇಚರ 

ಜನಸಮೇತಂ ಪೋಗಿ ಸುಗ್ರೀವಂ ಗಿರಿತಟದೊಳು 

ದನುಜ ಪತಿಯೊಳು ಕಾದಿ ಬಿ 

ರ್ಪನ ರಘುಪತಿಗನಿತುಮಂ ಪೇಳ್ದಾ 

ತನೀತಂ ರತ್ನ ಜಟಿ ಬರುತಿರ್ದಪಂ AYN 


ಜನಕ ದಶರಥರಾಮಲಕ್ಷ್ಮಣ 

ಕನಕ ಕೌಸಲೈಸುವಿತ್ರೇ 

ಜನನಿ ಕೈಕೆ ಸುಪ್ರಭೆ ಹಾ ಭರತ ಶತ್ರುಘ್ನ 

ಎನಂತಲವನಿಜೆ ಹುಯ್ಯಲಿಡುತಿರೆ 

ಘನಪಥಧದಿನೆ ತಂದು ದನುಜೇಂ 

ದ್ರನ ವಿವಕಾನದ ಕೇತುದಂಡಮನೆಚ್ಚು ಕೆಡಹಿದನೀತನಃ ॥೫೫॥ 


 ದನುಜಕುಲವಂಂ ದನುಜಬಲಮಂ 
ದನಂಜಪುರಮಂ ದನಂಜವರಮಂ 
ದನುಜಹಿತರಂ ದನುಜಸುತರಂ ದನುಜಸಂಪದಮಂ 
ದನುಜಪತಿಯಂ ಗೆಲುವಪರಿಯಂ 
ಮನುಜ ಪತಿಗೆ ದಜಿಹಿದಾತಂ 
ಜನನುತಂ ಜಾಂಬೂನದಂ ರಣರಂಜಿತಂ ತರಕ್ಷುವಯಖ ಸಖಿ ॥೫1೬॥ 


ಕಳುಪಿ ರಘಪತಿ ಪೋಗೆ ದುಸ್ತರ 

ಜಳನಿಧಿಯನುತ್ತರಿಸಿ ದಾನವ 

ಬಲವನೋವದೆ ಕೊಂದು ಕಿಳ್ತುದ್ಯಾನಮಾಳಿಕೆಯಂ 

ಜ್ವಳನವಿದೈಯಿನಸಂರ ರಮಣನ 

ಪೊಳಲನೈದು೫ ಸಂಟು ), ರವಿಮಂ 

ಡಳದ ಮುದ್ರೆಯನವನಿಜೆಗೆ ಕೊಟಾ ) ತನೀತಂ ಪವನಜಂ ೫೭॥ 


ಕೊಂದನೋವದೆ ವಜ್ರಮುಖನಂ 
ಕೊಂದನಕ್ಷನನತುಳ ಬಲನಂ 
ಕೊಂದನುದ್ಧತ ಮಾಲಿಜಂಬೂವನಾಲಿಗಳನುಜದೆ 


ಕುಮುದೇಂದು ರಾಮಾಯಣ ೫೩೭ 


ಕೊಂದನಗಣಿತ ದನುಜಸೇನೆಯ 
ನೆಂದು ಕೀರ್ತಿಸಿ ವಂದಿವೃಂದಂ | 
ಮುಂದೆಸೆಯೆ ಕಪಿಚಿಹ್ನವೀ ಬಪ್ಪಾ ತನಂಜನೆಯಾತ್ಮಜಂ ॥೫೮॥ 


ದೋ),ಣಮೇಘ ತನೂಜೆಯಂ ಗೀ 

ರ್ವಾಣಕಾಂತಾರೂಪಿಯಂ ಕ | 

ಲ್ಯಾಣಮಾಲೆಯ ತನುಜೆ ಸತಿವಿಶಲ್ಯಾಯಂವತಿಯಂ ತಂದು 
ಕ್ಷೋಣಿಯಅೌಯಲು ಲಕ್ಷ್ಮಣಂ ನಿಃ 

ಪ್ರಾಣವಾಗಿರೆ ಶಕ್ತಿಹತಿಯಿಂ 

ಪ್ರಾಣಮಂ ಕಾಯ್ದೂತನೀತನೆಯೆಂದರನಿಲಜನಂ ° ॥%೫೯॥ 


ಧುರದೊಳೊಳ್ಳೀಲ್‌ದಿಕೆ ವ ಜೋ 

ದರ!ಂ! ಮಹೋದರಂ ಮಯನೊಳು 

ದೃರಮನೆಸಗಿ ದನುಜರ್ಕಳಂ ಕೊಂದು 

ಭರದಿನೊರ್ವನೆ ಪೋಗಿ ಲಂಕಾ 

ಪುರದೊಳಗೆ ಪೊಕ್ಕೆಯ್ದೆ ಮಂಡೋ 

ದರಿಯ ಕುರುಳಂ ಪಿಡಿದೆಳೆದು ತಂದಾತನೀತನೆಯಂಗದಂ ॥೭೦8 


ಪವನಸಂತ ಸುಗ್ರೀವ ಜನಕ 

ಸುತರಂ ಬವರದೊಳು ನೆಜ್‌ ವಿರೆಥರಂ ಮಾ 

ಡುವ ಪದದೊಳ್ಳೆತಂದು ಮಯನಂ ಕುಂಭಕರ್ಣನುವಂಂ 

ದಿವಿಜರಾಯೆನೆ ಗೆಲಿದು ಕಪಿಭಟ 

ನಿವಹದಭಿಮಾನವನೆ ಕಾದಂ 

ಭೂವನಭೂಷಣವಿಕ್ರಮಂ ಶಶಿರಶ್ಮಿಹರಿಸುತನಿವಂ ॥೭(೧॥ 


ಜಳಧಿ ಜಳನಿಧಿಯಂ ತಗುರ್ವಿಪ 

ಬಲದಿನೆ ೃತಂದಿನಕುಲಾಧಿಪ 

ಬಲದೊಡನೆ ತಳ್ತಿಟ್‌ಿಯೆ ಬಂದು ಸುವೇಗಾಚಳದೊಳು 

ಜಳಧಿಯಂ ಜಳನಿಧಿಯವೊಲು ದೋ 

ರ್ವಲದಿ ಕಟ್ಟಿದ ವೀರನೀತಂ ನಳನಹಿತದಾವಾ 

ನಳಂ ಹಸ್ತನ ಮುಖದ ಹಳವಿಗೆಯವಂ ॥೬೨॥ 


1, ದರ (ಫಥ) 


೫೩೮ 


ಅಪ್ಪತಿಮ ಪೌರಂಷನಿಳಯನೆನಿ 
ಪಪ್ರಹಸ್ತನನಾಜಿಯೊಳುಡಿ 

ವಪ )ವಂದೆಯಿಂದೊಯ್ತೂಂತೆ ಮಾಡಿದವಂ 
ಸುಪ್ಪಸಿದ್ಧಂ ಶಸ್ತ್ರಶಾಸ್ತ್ರನ 

ಯ ಪ್ರವೀಣಂ ಸಕಳಕಪಿಮು 

ಖ ಪ್ರವೇಶಂ ನೀಳನಸುರಕುಲಪ್ರಲಯಕಾಲಾಂತಕಂ 


ನರಸುರಾಂತರಿನಿಂತು ಧುರದೊಳು 
ಸುರಯಂವತಿ ಪರಿಣಯನ ಸುಖಮಂ 


ಸುರವಿರೋಧಿಯ ಸೇನೆಯು ತವೆಕೊಂದು ಭುಜಬಲದಿಂ 


ವರುಣನಂಂ ವಾರಾಶಿಯುಂ ದು 
ರ್ವರಪರಾಕ್ರಮರೆಸೆಯೆ 
ನರ ಪತಾಕೆಗಳೆಳ್ತರುತಿಪ ಸವರೆನುತ ವೀಕ್ಷಿಸಿದರು 


ತುಳಿದೂರಾಗ್ರಮಮಂ ತಳೆದಾಗ್ರಹ 

ಮಂ ಸುವಂತಮಂ ಬಲಮುಕುಂದರ 

ವೈರಿ ಬೇಡೊಪ್ಪಿಸಂ ಜನಕಸುತೆಯಂ 
ಮಂಳಿನನಾಗದಿರೆಂದು ಪೇಳ್ದೊಡೆ 

ಮುಳಿದು ಪೊಜಮಡಿಸಿದೊಡೆ ಬಂದಿನ 
ಕುಲತಿಲಕರಾ ಕಂಡನೀತಂ ಗಡ ಕಲಿವಿಭೀಷಣನು 


ಅತುಳ ಬಲದಶರಥ ಜನಕಠ 

ಪ್ರತಿಕೃತಿಗಳನೈತಂದತಿ ಕು 

ಪಿತ ನಬ್‌ದು ಜಳಧಿಯೊಳಂದು ಹಾಯಿಕುತ್ತಂ 
ಹಲವು ಪರಿಯಂ ಪರಸಿತಣಿಯದೆ 
ಬಲಯತಂಗಿನವಂಶಲಕ್ಷ್ಮೀ 

ತಿಲಕರು ತನುಜಾತರು ಪಡೆಯೆಂದರಧಿಕೋತ್ಸು ಶದಿಂ 


ಸುರನರಾಸುರ ಖಚರಸೇನಾ 
ಪರಿವೃಢರ್ತಮತಮಗೆ ಬಂದಾ 
ದರದೆ ಸಾಷಾ ಗಂಗ ಪ್ರಣತರಾಗಿರೆ ಜಗನು ತರು 


ಕುಮದೆಂದು ರಾಮಾಯಾಣ 


nL 


॥೬೪॥ 


॥೬೭೫%8 


0೬೬ 


'ಕುವು:ದೆಂದು ರಾಮಾಯಾಣ '೫ರೀ 


ಭರತನವರಂ ಸ್ವಯಮನು ಪ 
ರಾಕ್ರಮಮಂ ವಿನಯಮಂ 
ತರದೆ ಜನನಿಯರ್ಗಜಾಪ ಕಾಣಿಸಿದನನುನಯಂದಿಂ ॥೬೭॥ 


ವಿತತ ಮಣಿಮಯ ಸಿಂಹಪೀಠದೊ 

ಳತುಳಬಲಭೂವಿಂನುತೆಯೆನಿಸಿದ 

ಸುಮಿತ್ರಾದೇವಿಯುಂ ಲಲಿತಾಂಗಿ ಕೈಕಾದೇವಿಯುಂ ವೆರಸು 
ಪ್ರಭಾದೇವಿಯುಮತಿಹರುಷದಿು ಕ 

ದೇವಿಕೌಶಲೈಯ ಚರಣರಾಜಿಪ 

ಪರಿಸರಿದೊಳೆ ತ ಪಾವನೆಯರಿರೆ ರಾಮಲಕ್ಷ್ಮಣರಲ್ಲಿಗಿರದೆಳ್ತಂದರು un 


ಜನನಿಯರ ಪದಾಂಬುಜಂಗಳಿ 

ನನುನಯದೆ ಸಾಷ್ಟಾಂಗವೆಜಗಿಸು 

ಜನವಿನಂತರಿರೆ ಪುಳಕಕಳಿಕಾ ಕೋಟಿಯಂ ತಳೆದು 

ತನುಜರಂ ತಮತಮಗೆ ನಲಎ: 

ದನಿಬರುಂ ತಳ್ಳೈ ಸಿ ಭುವನ 

ಮಹಿತೆಯರು ಹರುಷಖರಚರಿತಾಂ ತರಂಗೆಯರಿರ್ಪದುಂ U೬ 


ಲಲಿತಜಂಗಮ ಕಲ್ಪಲತೆ ನಿಜ 

ಫಲಭರದೆ ಧರೆಗೆರಗುವಂದದಿ 

ನೊಲಿದ ಜಾನಕಿಬಂದೆಜಗಿ ತಮತಮಗೆ ತಳ್ಳೃಸಿ 

ಹಲವು ಪರಿಯಿಂಂ ಪರಸಿ ತಣಿಯದೆ 

ಬಲಯುತರನಿನ ವಂಶಲಕ್ಷ್ಮೀ 

ತಿಲಕರಂ ತನುಜಾತರಂ ಪಡೆಯಂದರಧಿಕೋತ್ಸಾಹದಿಂ 1೭೦॥ 


ಬಂದು ಭೂಚರಖೇಚರಾಮರ 

ವ ೃಂದಮಂ ಭರತೇಶ ರಂ ನಲ 

ವಿಂದೆ ಪಾಳೆಯಮಾಾಗೆ ಬಿಡಿಸಿ ಪುರೋಪಕಂಠದೊಳು 
ಅಂದವನುಚಿತೋಕ್ತಿಯಿಂ ಪಲ 

ವಂದದವ್ಮೂಹತ ಪರಂಪರೆ 

ಯಿಂದೆ ಸಂತಸದಂತನೆ ದಿಸಿದಂ ಜಗಂ ಪೊಗಳುತಿರೆ ॥೧॥ 


೫೪೦ ಕುಮದೆಂದು ರಾಮಯಣ 


ಇರದಯೋಧ್ಯಾಪುರದ ಜಿನಮಂ 

ದಿರೆದೊಳೆಯ್ದೆ ಮಹಿಷಾಭಿಷೇಕಮ 

ನುರು ಮಹಾಪೂಜೆ ಸಯುಮನೊಲವಿ- ಮಾಡಿಸಿ ವಿಭವದಿಂ 
ಸುರಪತಿಯವೊಲು ರಾಮಲಕ್ಷಿ A 

ಧರರೆಜಗಿ ಬಲಗೊಂಡು ಪೂಜಿಸಿ 


ನಿರುಪಮರು ಗುಣರೂಪವಸ್ತುಸ್ತವನದಿಂ ಸ್ತುತಿಗೆ ದರು ॥೭.೨॥ 


ಇಂದುಕಾಂತಮಯಂ ಜಗಂ ಹರಿ 

ಚಂದನಮಯಂ ದಿಕ್ಷಂಚಯಂ ಪೂ 

ರ್ಣೇಂದು ಬಿಂಬಮಯಂ ಯುಗಂ ಕರ್ಪೂರಮಯ ಮಖಿಳೆಂ 
ವೃಂದಶೇಷಜನಾಳಿ ಪರಮಾ : 

ನಂದ ಮಯವಕಾಯ್ತಮಮ ಬಲಗೋ 

ಎಂದ ಜಯಸವಾಗಮಂ ಮಾಡದು ಮುದಮನಾರಾರೊಳು 1A 


ಇಳೆಯೊಳಾಶೀರ್ವಚನಸಂ 

ಕುಳಮವೆಲ್ಲಂ ಸಾರ್ಥಮಾಗಿರೆ ಸ 

ಫಲ ಮೆನಿಸಿದುವು ನಿಮ್ಮನೈದೆ ಜಗತ್ರ್ರಯಸ್ತುತರಂ 

ಬಳನಿಳಯರಂ ನಿಮ್ಮವೊಲ್ಲಿ 

ರ್ಮಳ ಮಹಿಮರಂ ಪುತ್ರರಂ ಇನ 

ಕುಲತಿಳಕರಂ ಪಡೆಯಿಮೆಂದು ಪರಸಿದುದು ಭುವನಜನಂ ॥೭೪॥ 


| 


ಇಪ್ಪತ್ತೆರಡನೆಯ ಸಂಧಿ 


ಜಿನವಿನೂತಂ ದೇಶಭೂಷಣ 

ಜಿನಮುನೀಂದ್ರರ ಈ ಪದಯಂಗ 

ವನರುಹ ಕಾರುಣ್ಯದಿಂದಂ ರತ್ನತ್ನ ಥೈ ಯಲಾಭಂ 

ದನುಜ ವಿಷಯ ಸಾರ್ವಭೌಮತೆ 

ಮನುಕುಲಸ್ಸಿ ತಿಯಾದುದೆಂದೆಡೆ 

ರಿ ಸಮನಿಪುದು ಕೌತುಕಮೆಯೆಂದು ರಘಂಪತಿ 


ಇರದಯೋಧ್ಯಾಪುರದಜಿನಮಂ 

ದಿರದೊಳ್ಳದೆ ಮಹಾಭಿಷೇಕಮ 

ನುರು ಮಹಾಪೂಜೆಗಳನೊದವಿಸಿ ಸುರರವಂಣರಂತೆ 
ವರಬಲಾಚ್ಯ್ಕುತ ಜನಕಸುತೆ ಸುರ 

ನರವಿಯಚ್ಚ ರರೆಚ್ಚ ರುಂನಿ 

ರ್ಭರವೆನಿಪ ಭಕ್ತಿ ಯೊಳು ಬಲಗೊಂಡೆಜಿಗಿ ಬಂದರನಿಂದಿತನೂ 


ಜನನಿಯರ್ಗೊಲವಿಂದೆರಗಿ ಸಂ 

ಜನಿಪ ಹರುಷವ ತಳೆದು ಹರಕೆಯ 

ನನುಪವಂರ್ಸುರವರ ವಿಯಚ್ಚ ರ ಪರಿವ ಢರ್ವೆರಸು 
ಜನನು!ತರ್ಪರಮೋತ್ಸ ವದೆ! ಸ 

ನ್ಮನುಕಂುಲಾಬ್ದಿ ಸುಧಾಕರರ್ಪೂ 
ಎನರೆಸಗಿದರುವುರುವಂದದೆ ಮಜ್ಜನ ಭೋಜನಾದಿಗಳಂ 


ಶೀಶೀಶೀಪೀಲೀ 

(ಇದಾದನಂತರ ಬೇರೆಯ ಹಸ್ತಾಕ್ಷರದಲ್ಲಿ ಈ ರೀತಿ ಬರೆದಿದೆ) 
ಕುಮಂದೇಂದು ಹರಂ ವಜ್ರಪ್ರತಿಷ್ಕಾ ಕಲ್ಪರಿರ್ಪಣಂ 
ಇತ್ಯಾರ್ಷಿ ಸಂಗ್ರಹ ಪ್ರಥಮ ದೇಕಶಂ ಡಿಭಸ್ಸಾರಕಪ್ಪಣಿತೆ 


ಮಹಾಸಾಸ್ತ್ರಿ ಜಿನಸಂಹಿತಾ ಸಂಗ್ರಹೇ ಸಾಸ್ತ್ರಮುಖಂ ನಾಮಿಪ್ರದ 


ಲಥ ರಾರ್ಜ ಪ್ರವಕ್ಷಾಂ ಮಿರಿಕ್ಸರಿ ಭೈದನಂತ್ರಣ 


pd 


UN) 


N೭2 


Hck 


1೭೭॥ 


೫೪೨ ಕುಮುದೇಂದು ರಾಮಾಯಣ 


ಸಂಶುನಾದ್ದಿರಿದಿತ್ತೆರುಜ ವೃತ್ತೋರ್ವ್ವಣಭಶಃ ತಸ್ಸಾ ಗ್ರಂಥ ಶ್ರವ 
ದ್ರತ್ರಮಭ್ಯುಯೋದ್ಧಾ ದಶಾಂಗಂಲಂ 

ಆರೋಹಂ ಶ್ರೀಮತೈರಾವಣ ವಾಹನೇನನವೇಶಿ 

ಗೆವಿದತಾತ ಪ್ರತ್ಯಯಿಸಾನಶಕ್ರೇಣ ಸನತ್ಕುಮಾರ ಮಹೇಂದ್ರ 
ಸಚ್ಚಾಮರ ವಿಜ್ಯಮಾನ ॥ ಸಚ್ಯಾದಿವಿಭಿಃಸ್ಟ್ರಾದಿಭೀರದಲದಾ 
ರರವೆದ್ದಿಭಿರಾ...॥ 


ಯನೂಪೂರ್ವಾಭಿಶೇಕದ ಸಂಧಿ ಪರಮಹಾತ್ಯಪರೇತ್ಸರ 

ಪರಾಪರಂ ಜೋತಿಸರೂಪಕ ಪರಮತತೃದಾರ ಪರಮಬ್ರಹ್ಮ 

ಪಾಪಪುರಾ ಪರವರ ಪರಾನಂದ ಪಾವನ ಪರಪುರುಶ 

ಪರಮಾತ್ಮ ಪರಮೇಶ್ವರ ಪರೋತ್ತಮ ಪಾಲಿತಾಮರ ಕರುಣಿಸೆನಗೀಗು ॥೧॥ 


ಜಯಜಯ ಮಹಾಮಹಿಮ ಮುಕ್ತಾಶಯಣಾನ್ವಿತ ತತೃವತ್ಸಲ ಲಯ 
ವಿಹೀನ ಮಹೇಶ ಮಾಯಾತೀತ ಮದನಹರಾ ।ಃ ಭಯರಹಿತ 
ಸರ್ವಜ್ಞಲೋಕತ್ರಯ ಕಷದ ಕಮಲ ತತ್ಸಾಲಯ ವಿಶುದ್ಧಜ್ಞಾನ 
ಮೂರ್ತಿಯೆ ಕರುಣಿಸೆನೆಗೆಂದಾ ॥ ದೇವದೇವ ಸುರೇಂದ್ರನುತ 
ಭವ್ಯಾವಲೋಕನ ವಿಮಳ ಮುಕ್ತಿಶ್ರೀವರ ಜಗನ್ನಾಥ 

ಜನನ ವಿದೂರ ಸಾಕಾರ॥ ಪಾವನ ಪರಂಜ್ಯೋತಿ ಸಾಸ್ವತಿ ಜೀವರೂಪ. 


ತ 
ಈ 
# 


\ ಭೂ ಸ RL 
K 6 ರ 4 ೪೪ ಟ್ಟ i VW EN 
REE SS 
FA, TN a ಕೆ 


ಇ 
oO 
ಇ 
J 
be 
3 
ಇ 
a 
pe 
[| 


ಶಬ್ದಕೋಶ 


(ಶಬ್ದಗಳ ಮುಂದೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಮೊದಲನೆಯದು ಸಂಧಿಗೂ ಎರಡನೆಯದು 
ರಗಳೆಯ ಭಾಗಗಳಲ್ಲಿನ ಶಬ್ದ ಬಂದಾಗ ಪುಟಸಂಖ್ಯೆಯನ್ನು ಮಾತ್ರ 


ಪದ್ಯಕ್ಕೂ ಅನ್ವಯಿಸುತ್ತದೆ. 


ಕೊಟ್ಟಿದೆ.) 


ಅ 
ಅಂಗರಕ್ಕ 
ಅಂಗಳು 
ಅೃತೇವಾಸಿ 
ಅಂಬುದಪಥ 
ಅಕ್ಷೂಣ 
ಅಗಿ 
ಅಗಿಲ್‌ 
ಅಟ್ಟುಂಗಾಳೆ 
ಅಟ್ಟೆ 
ಅಡಕಿಲಿಡಂ 
ಅಡಗು 
ಅಡ್ಡಣ 
ಅಲಣಲಂ 
ಅಣುವ 
ಅಣುವ್ರತ 


ಅತಿಕಾಯಂ 


ಅತಿಕಾರ್ಶ್ಯ 
ಅದವಳಲು 
ಅನವದ್ಯಚರಿತ 
ಅನಿವಿಂಪ 

35 


ಮೆ )ಗಾವಲಿನವನು 

ಕಡಿವಾಣ(?) 

ಶಿಷ್ಯ 

ಆಕಾಶ 

ಕಡವೆಯಾಾಗದ 

ಹೆದರಂ ; ಅಂಜಂ 

ಒಂದು ಬಗೆಯ ಸುಗಂಧದ ಮರ ; ಪರಿಮಳ 

ಮಂನ್ನುಗ್ಗುವ ಸೂಚನೆಯೀಯುವ ಕಹಳೆ 

ಮುಂಡ ; ತಲೆಯಿಲ್ಲದ ದೇಹ 

ಒಂದರಮೇಲೊಂದನ್ನು ಪೇರಿಸು 

ಮಾಂಸ 

ಗುರಾಣಿ 

ಬಾಯಿಂಯ ಒಳಭಾಗ ; ಅಂಗಳು 

ಹನುವಂ 

ಜೈನ ಗೃಹಸ್ಥರು ಪಾಲಿಸಬೇಕಾದ ಸತ್ಯ, 

ಅಹಿಂಸೆ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿ 

ಗ್ರಹ ಎಂಬ ವ್ರತಗಳು. 

ಅಳತೆಗೆ ಮೇರಿದ ದೇಹವುಳ್ಳವ ; ರಾವಣನ 
ಮಗ 

ತುಂಬ ಕೃಶವಾಗಿರುವುದು 

ಸಂತಾಪ ; ವೃಥೆ 

ಶುದ್ಧವಾದ ನಡಂವಳಿಕೆ (ಇರುವವನು) 

ದೇವತೆ ; ಕಣ್ಣು ಮಿಟಂಕಿಸದವನು 


೫೪೬ 


ಅನಿಲಾತ್ಮಜ 
ಅನುವರ 
ಅನುವಸ 
ಅನ್ವಯಾಗತ 
ಅಪತ್ಯ 
ಅಪರದಿಕ್‌ 
ಅಮಳಂ 
ಅಮಲಳ್ಲ ಳು 
ಅರವರಿಸಂ 
ಅರುಣಸಲಿಲ 
ಅವತರಿಸು 
ಅವಧಿಜ್ಞಾನ 
ಅವಯಿಸು 
ಅವಸಥ 
ಅಶನಿ ' 
ಅಶ್ರುಪ್ಲವ 
ಅಸಿತಪಕ್ಷ 
ಅಸುಕೆ 
ಅಹಿಪ 
ಅಹಿಮದ್ಯುತಿ 
ಅಳಿಗಂಡುತನ 
ಅಳುಂಬ 


(2೫.೧೨ 
00.೫೦ 
(2೪.೧೩೮ 
(2೪.೬೪ 
ಪಿ.ಹಿಂಿ 
(2.೩೮ 
ರ್ಜ೯೨ 
೮.೭೮ 
ಲರ 


೨೦.೯೪ 


೧೪.೧೧ 
೧೪.೧೦ 
೧೫.೨ 
೪.೨೫ 
೧೬.೩೭ 
ಪು.೪೬೦ 
೧೪.೨೩ 
ರಿಸಿ 
೧೯.೩೬ 
೧.೧೯ 
6.೩೫ 
೬,೨೫ 
೧೧,೧೦ 
೧೪.೩೫ 


೩೪೩ 
0೨,೧೦ 
೧೪.೧೬೦ 
೧೯:೩೯ 
೧೪.೧೦೭ 


(0.೩೦ 


"ಸಮಂದ 


ಕುಮುದೇಂದು ರಾಮಾಯಣ 


ಹನುಮಂತ 
ಯುದ 

0 
ಅಧೀನನಾದ 
ವಂಶಕ್ರಮದಿಂದ ಬಂದಿರುವ 
ಸಂತಾನ ; ವಂಗ, ಮಗಳು 
ಪಶಿ ಮದಿಕ್ಕು 

ಜ 

ಅವಳಿಜವಳಿ 
ಅವಳಿಜವಳಿ 
ವಿಚಾರಿಸು 
ಕೆಂಪುನೀರು ;ರಕ್ತ 
ಕೆಳಗೆ ಇಳಿದು ಬರುವುದು 


ಭೂತ, ವರ್ತವಕಾನ, ಭವಿಷ್ಯಗಳ ಜ್ಞಾನ 


ತಡವಣಾಡದೆ ? 
ವಾಸಸ್ಥಾನ ; ಮನೆ 
ಸಿಡಿಲಂ 

ಕಣ್ಣೀರಿನ ಧಾರೆ 
ಕೃಷ್ಣಪಕ್ಷ 

ಅಶೋಕವ ಕ್ಷ, ಹೂವು 
ಸರ್ಪರಾಜ 
ಉಷ್ಣಕಿರಣ 


ಅಲ್ಲ ಪರಾಕ್ರಮ ; ಹೀನವಾದ ಶೌರ್ಯ 


ಅತಿಶಯ ; ಆಧಿಕ್ಕ 
ವ್ಯಾಪಿಸು : ಆವರಿಸು 
ಅನೀತಿ ? 


ಕೊಡೆ ; ಛತ್ರಿ 

ಒಂದು ವಾದ್ಯ 

ಸೂರ್ಯ 
ಹೆದರಿಕೆಯುನ್ನುಂಟುಮಾಡುವ 
ನೆಲ್ಲಿಯಕಾಯಿ (ಮರ) 


ಸು 


ಶಬ್ದಕೋಶ 


ಆಶಾವಲಯಂ 
ಆಶಾವಲ್ಲಭ 
ಆಸಂರ 


ತ 


ಇಂದೀವರ 
ಇಂದಂಕಾಂತ 
ಇಂದುಕಾಂತೋಪಳ 
ಇಕ ಡಿ 

ಇಕ್ಷಂಚಾಪ 

ಇಕುರಸ 

ಇಟ್ಟಿ 

ಇಟ್ಟ ಸಳ 

ಇಭವಾಹನ 


ಈಸಂ 


ಉತ್ಪಳಿನಿ 
ಉದಧಿ 
ಉದ್ವ್ಯೃತ್ತ 
ಉಪಪ್ಣವ 
ಉಪಸರ್ಗ 
ಉಪಾಂತ 
ಉಪಾರ್ಜಿಸು 
ಉಪೇಕ್ಷಾದೋಷ 
ಉರವಣೆ 
ಉರುಳಿ 


ಎಕಾ ಮಳಿ 
ಎಡವಂಕ 
ಎಬ ಸ ಟಿ ಕ 
ಎರಳೆ 
ಎಸು 


೯.೩೫ 
೧೫.೨ 
(೪.೩ 


೧೪.೧೩೩ 


೧೪.೨೩ 
೨೧,೧೪ 
೧೧.೪೧ 
೭.೯೮ 
೭೨ 
೯.೩೧ 
೧೭೬೩ 
೨೪೯ 


೯,೩೦ 


೨೧.೮೯ 
(2೫,೫೪ 
೧೯.೬() 

೮.೬೭ 
೧೩,೨೩ 
೧೫.೬೧ 


೧೪.೧೬೮ 


೬,೮ 
೧೫.೪ 
೬,೪0 


೫.೫0 
೨೦.೬೦ 
೪೩,೪೬ 
೫.೮೬ 
(೦.೬೪ 


ದಿಗ ಲಯ 
ದಿಕ್ಕಿನ ಅಧಿಪತಿ 
ಭಯಂಕರ 


ಕನ್ನೆ ದಿಲೆ 
ಚಂದ್ರಕಾಂತ ಶಿಲೆ 
ಚಂದ್ರಕಾಂತ ಶಿಲೆ 
ಎರಡುಭಾಗ 

ಕಬ್ಬಿನ ಬಿಲ್ಲು; ಮನ್ಮಥ 
ಕಬ್ಬಿನ ರಸ 

ಈಟಿ 

ರಾಶಿ ; ಮನೋಹರ 
ಇಂದ್ರ 


ಮೂಕು 


ನೈದಿಲೆ 
ಸವಂಯದೃ್ರ 


ಮೇಲಕ್ಕೇರಿದ ; ಅಭಿವೃದ್ಧಿ ಹೊಂದಿದ 


ಆಕ್ರಮಣ 

ಹತ್ತಿರ ; ತೊಂದರೆ 
ಸವೀಪ 

ಸಂಪಾದಿಸಂ ; ಗಳಿಸು 
ಉದಾಸೀನದ ದೋಷ 
ಆತುರ ; ಅವಸರ 
ಉಂಡೆ 


ಒಂದೆಳೆಯ ಸರ 
ಎಡಪಕ್ಕ 

ಬೆನ್ನಟ್ಟು ; ಹಿಂಬಾಲಿಸು 
ಜಿಂಕೆ | 
ಬಾಣಪ್ರಯೋಗ ಮಾಡು 


೫೪೩ 


ಕಂದರ್ಪ 
ಕಂಜನಾಭ 
ಕಂಜಭವ 
ಕಕ್ಷೂಂತರ 
ಕಚ್ಚುಟ 
ಕಟಕ 
ಕಡುಪು 
ಕಡೆಗಾಲ 
ಕಣಿಶ 
ಕತಾವಿ 
ಕತಿಪಯ 
ಕತ್ತಳ 
ಕದೆಂಬ 
ಕದಪು 
ಕದಂಕು 
ಕಪೋತ 


ಮ, 
೬. 
೩.೬ 

೫.೨೫ 


೪.೪೬ 


೫೨೦ ' 


೭,೩೫ 
ಡಾಟಿ 
೧.೭೧ 


೧೨.೪ ' 


೫೨ 
೪.೫೮ 


೧೪.೧೫೫ 


೬೬೬ 
೧೪.೧೩೫ 


ರ್ಜ: 


ಕುಮುದೇಂದು ರಾಮಾಯಣ 


Sr 
ತಿರಸ್ಕಾರ 


ಅತಿಶಯ ; ಮೇಲ್ಮೆ 
ಸೂಳೆಯರಿಗೆ ಭೋಗಕ್ಕೆ ಕೊಡುವ ಹಣ 


ಗೆದಲು 
೦ 


ಪ್ರಿಯಕರೆ 


'ಹಿಮ್ಮೆಟ್ಟಿ ಸುವುದು (?) 


ಅಶೋಕ ವೃಕ್ಷ (ಹೂ) 
ಅತಿಶಯವಾಗಿ 

ಕಮಲದ ಶತ್ರು ; ಚಂದ್ರ 
ತುರಿಕೆ ; ನವೆ 


. : ಮನ್ಮಥ 


ಕಾಮ 
ವಿಷು 
ಣಿ 
ಬ್ರಹ್ಮ 
ಒಳಮನೆ ; ಏಕಾಂತದ ಕೋಣೆ 
ಕೌಪೀನ 
ಸೆ ನ್ಯ 
ಉಗ್ರತೆ ;ಧೆ ರ್ಯ 
ಪ್ರಳಯ 
ಧಾನ್ಯದ ತೆನೆ 
ಒಂದು ಬಗೆಯ ಬಟಿ ಲೆ 


ಕೆಲವು ; ಸ್ವಲ್ಪ 


ಅಂಗರಕ್ಷಣೆಯ ಕವಚ ; ಚಿಲಖತ್ತು 


ತಾಳೆಮರ 
ಕೆನ್ನೆ 


ಕೊಕಿ ನಿಂದ ಕುಕಂ K 
ಪಾರಿವಾಳ 


ಶಬ್ದಕೋಶ | 


ಕಮಠ 
ಕಮಳಸಂಭವ 
ಕಯ್ಬೊಡೆ 
ಕರಡಗೆ 
ಕರವಾಳ 
ಕರುವಿಡು 
ಕರ್ಣಿಕಾರ 
ಕರ್ಮತ್ರಯ 
ಕವಣಿ 
ಕಳವಿಗೆ 
ಕಳಾಧರ 
ಕುಂಚೀದಾಮ 
ಕಾಂತುರ 
ಕಾಪಿನಾತ 
ಕಾರ್ಮುಕ 
ಕಾರ್ಶ್ಯಕ 
ಕಾಳಿಂದಿ 
ಕಿಂಶುಕ 
ಕಿಸುಗಣ್ಣು 
ಕಿಸುದೋಹು 
ಕುಂಜರ 
ಕುಂತಳ 
ಕುಂಬಿ 
ಕುಜಗಹನ 
ಕುಟ್ಮಲ.. 
ಕುಲಾಲ 
ಕುಸಂಮಸಾಯಕ 
ಕುಸುಮಾಯಯಧ 
ಕುಹರ 

ಕುಳಿಕ 

ಕುಳಿಶ 


೬, ೨೩ 
(೪.೧೧೪ 


೨.೧೯: 


೧೦.೪ 
೧೩.೧೯ 
೩.೩೮ 
೧೪.೧೦೫ 
೧.೨ 
೪.೬೫ 
ಎಷ 
೩.೭೨ 
೨೨.೩೨ 
೧೧.೧೫ 


೧೩.೫೦: 
೬೨೦.೫೮ 


೧೦.೪೪ 
೧೧.೬೪ 
೧೮.೧೩ 
೬,೮೬ 
೧೬,೧೯ 
೧೨,೪೬ 
೧೪.೪೦ 


೦೫೦. 


ಅ 


12.08೬: 


೨೦.೧೦೬ 


೭೯೪; 


೪,೧೭ 
೧೪.೧೯೭ 
ಲ,ಠ೪ 


fy ದತ್ತ 


ಆನೆ 


೫೪೯ 


“ಬಾಣದ ಗರಿ 


ಭರಣಿ 
ಖಡ್ಸ ; ಕತ್ತಿ 
ಎರಕಹಾಕಂ 

ಬೆಟ್ಟದಾವರೆ ; ಕಣಗಿಲೆ 

ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಮಗಳು 
ಕಲ್ಲನ್ನು ಬೀಸಲು ಮಾಡಿದ ಜಾಳೆಗೆಯ ಹಗ್ಗ 
ಸಾರಣೆ ಗಿಡಿ ; ಮುಳ್ಳಗಸೆ 

ಚಂದ್ರ 

ನೆಡಃಕಟ್ಟು ; ಡಾಬಂ 

ಕಾಡು 

ಕಾವಲುಭಟ 

ಬಿಲ್ಲ 

ಕೃಶವಾದ 

ಯವಜನಾ ನದಿ 

ಮುತ್ತುಗದ ಮರ 

ಕಣ್ಣು ಕೆಂಪಗೆ ಮಾಡು ; ಕೋಪಗೊಳ್ಳು 
ಮುನಿಸನ್ನು ಪ್ರಕಟಿಸು 


ತಲೆಗೂದಲು | 
ಮಾಳಿಗೆಯ ಸುತ್ತ ಕಟ್ಟಿದ ದಿಂಡ 
ಮರಗಳಿಂದ ಕೂಡಿದ ಕಾಡು 

ಮೊಗ್ಗು ನ 

ಕುಂಬಾರ 

ಮನ್ಮಥ 

ಹೂವನ್ನು ಬಾಣವಾಗುಳ್ಳುವ ; ಕಾಮ 
ಗವಿ; ಗಂಹೆ 

ಕುಲೀನ ; ಒಂದು ಬಗೆಯ ಹಾವು 
ವಜ್ರಾಯುಧ 


೫೫೦ 


ಕುಳಿಶಧರ 
ಕೂಜಿತ 
ಕೂಪ 
ಕೂರಸಿ 
ಕೃತಾಂತ 
ಕೃತಾಂತಕ 
ಕೃಶಾನ: 
ಕೆತ್ತು 
ಕೇಕರ 
ಕೇತುವ್ರಾತ 
ಕೈತ 
ಕೈತವ 
ಕೈದು 
ಕೊಂಚೆ 


ಕೊಜಚಾಡು ' 


ಕೊಲ್ಲಣಿಗೆ 
ಕೋರಕ 
ಕೋರಕಿತ 
ಕೋಷ್ಕ 
ಕೌಂಗಠು 
ಕೌಕ್ಷೇಯಕ 
ಕ್ರಮಕಮಲ 
ಕೋಣಿ 


ಖರಕರ 


ಗಂಡಸ್ಕಳ 
ಗಗನಮಂಣಿ 
ಗದಗಂಪ 
ಗದಿಗೆ 

0 
ಗಸಣೆ 


೧೭.೩೯ 
೧೪.೨೭ 
೧೪.೧೬ 
೫.೧೯ 
೩.೫೩ 
೯.೨೬ 
೧೬ ೩೪ 
೧೪.೧೭೪ 
೮.೮ 
೧೭.೬೯ 
೧೫.೩೨ 
೧೫.೨೪ 
ಪು೪೬೧ 
೧೭.೬೭ 
೧೪.೫೧ 
೨೧.೫೨ 
೧.೬೩ 
೫.೫೦ 
೮.೬೮ 
೧೪.೧೦೫ 
೯೬ 
೮.೫೩ 
೭.೧೨೧ 


ಪು.೧೪೬ 


೫.೨೪ 
೭.೧೦೪ 
೧೯.೩೦ 
೧೨.೭೨ 

೩೮ 


ಕುಮುದೇಂದು ರಾಮಾಯಣ 


ಇಂದ್ರ 

ಕೂಗಂ ; ಕಂಕಿಲಂ 
ಹಳ ಶೀ ಗುಳಿ 
ಹರಿತವಾದ ಖಡ್ಗ 
ಸಿದ್ಧಾಂತ ; ಯಮ 
ಮೃತ್ಯುದೇವತೆ ; ಯಮ 
ಬೆಂಕಿ 

ಅದುರು 

ಕಡೆಗಣ್ಣಿನ ಕಾಂತಿ 
ಧ ಜಗಳ ಸಮೂಹ 
ಕೆಲಸ ; ಮೋಸ 
ಕಪಟ ; ವಂಚನೆ 
ಆಯುಧ 
ಕ್ರೌಂಚಪಕ್ಷಿ 
ಅಣಕವನ್ನಾಡು ; ಬೈಯು 
ಸಂಚಾರ 

ಮೊಗ್ಗು 

ಮೊಗ್ಗು ಬಿಟ್ಟಿರುವ 
ಒಳಕೊಠಡಿ 
ಅಡಿಕೆವುರ 

ಖಡ್ಗ 

ಪಾದಕಮಲ 

ನೆಲ ; ಭೂವಿಂ 


ಉಗ್ರ ಕಿರಣಗಳುಳ್ಳವನು ; ಸೂರ್ಯ 


ಕೆನ್ನೆ ; ಕಪೋಲ 


ಸೂರ್ಯ 
ಬಲವಾದ ನಡುಕ 
ಪೀಠ 

ತೊಂದರೆ - 


ಶಬ್ದಕೋಶ 


ಗಿರಿನಿತಂಬ 
ಗುಂಥಾಗಂಂಧಿ 
ಗುಣಾಷ್ಟಕ 


ಗೃಹಮಹತ್ತರ 
ಗೊಲೆಗಂ 
ಗೋಮಿನಿ 
ಗೋಶೀರ್ಷ 
ಗೋಳಾಂಗೂಳ 
ಗ್ರೈವೇಯಕ 

ಘ 
ಘನಪಥ 
ಘನಸಾರ 
ಫಘೋಳಿಗೆ 


ಚಂಚರೀಕ 
ಚಟಕುಳಿ 
ಚಮೂರೆ 
ಚಮೂವಿಸರ 
ಚರಮ 
ಚರಮಂದೇಹಂ 
ಚಾತುರ್ದಂತ 
ಚಾದಗೆ 
ಚೂತ 

ಚೂಳಿ 
ಜೈತ್ಮಗೇಹ 
ಚೌಪಳಿಕೆ 


6.೫೦ 
೪೬೨ 
೧.೨ 


೪.೦೭ 
೭.೧೦೫ 


೧೪.೧೧೭ 
೧೪,೧೦೫ 


೧.೩೮ 
೫.೧೦೨ 


೧೩.೧೦ 
೫.೪ 
೪,೬೦ 


ಪು. ೫೦೯ 
೧೪.೫೪ 
೭೪೨೧ 
೧೩.೮೮ 
೫,೧೦೧ 

೨೦.೧೦೦ 

ಬ 

ಲ 
೧೪.೧೦೪ 
೯.೪೩ 
೧೩.೭೭ 
೪.೮೯ 


೫೫೧ 


ಬೆಟ್ಟದ ತಪ್ಪಲು 

ಪರಾಕ್ರಮ ? 

ಮುಕ್ತನಾದ ಜೀವನಿಗಿರಂವ ಸಮ್ಯಕ್ತ್ವ' 
ಕೇವಲಜ್ಞಾನ, ಕೇವಲದರ್ಶನ, ಅನಂತ 
ವೀರ್ಯ, ಸೂಕ್ಷ್ಮತ್ವ, ಅವಗಾಹನತ್ವ, 
ಅಗುರು ಲಘುತ್ವ ಅವ್ಯಾಬಾಢಿತ ವೆಂಬ 
ಎಂಟು ಗುಣಗಳ 

ಅರಮನೆ ಆಡಳಿತಾಧಿಕಾರಿ 

ಬಿಲ್ಲಿನ ಕೊಪ್ಪ 

ಲಕ್ಷ್ಮೀ 

ಗಂಧದ ವಂರ 

ಕಪ್ಪುಮುಖದ ಕೋತಿ 

ಆನೆಯ ಕೊರಳಿಗೆ ತೊಡಿಸುವ ಸರಪಳಿ 


ಆಕಾಶ 
ಅತ್ಯುತ್ತಮ ; ಪರಿಮಳದ ಒಂದು ಮರ 
ಹೆಣ್ಣು ಕುದುರೆ 


ದುಂಬಿ 

ಒಂದು ಆಭರಣ ? 

ಹಂಲಿ 

ಸ್ಪ ನಿಕರ ಗುಂಪು 

ಕೊನೆಯ 

ಕೊನೆಯ ಸಲದ ದೇಷ ಧರಿಸಿದವನು 
ಐರಾವತ 

ಚಾತಕ ಪಕ್ಷಿ 


- ಮಾವು 


ಹೆರಳು ; ಸೆ ೃನ್ಯದ ಮಂಂದಿನ ಸಾಲು 
ಬಸದಿ 
ಮೊಗಸಾಲೆ 


೫೫೨ 


ಛಡಾಯ 


ಜಂಭೀರ . 
ಜಕ್ಕವಕ್ಕಿ : 
ಜಡವಃಯ 
ಜಲದ 
ಜಾತಿಸ್ಕರೆ 
ಜಾವಕಾತೃ 
ಜೇವಡೆ 
ಜೋಡು 
ಜೋದರು 
ಜ್ವರಿತ 


ರುಟಿತ 
ಡವಕೆ 
ಡವುಡೆ 
ಡಹಳೆ 
ಡೆಂಚೆಯಂ 


ಢಾಲು 


ತಣ್ಣುಳಿಲ್‌ 


ತನೂರುಹ;- 


ತಪನ 
ತವರಾಲ 
ತರಣಿ 


ತರಕ್ಷು ೨೨ ಬಣಣ 


ತಳುವು 
ತಾಮರಸ 


"೫ 


ತು 


೧೪.೧೦೬ 
(2೪.೧೧೩ 
೧೧.೩೫ 
೧೦.೩೨ 
೫.೭೯ 

೩.೬೮ 
೫.೩೮ 
೯.೫೬ 

: ೨೨.೬೦ 
- ೧೧೨೭ 
ರು 
೨೦.೮೬ 


ತ್‌ 
೧೭.೩೫ 


೧೧.೪೩ 


೧೦.೩ ಎ೬: 


೩.೮೯ 


ತೇ | 
೬೭೮ 
- ೧೩೬ . 


೧೧೨ 


೨೦.೮೪ - 


೫೮೬%” 
೮.೫೮-' 


ಪದವಿಯಲ್ಲಿನ ಉನ್ನತಿ 


ನಿಂಬೆಯ ಗಿಡ ; ಹಣ್ಣು 


ಚಕ್ರವಾಕ ಪಕ್ಷಿ 
'ಸಮಂದ್ರ 
ಮೋಡ 


- ಹಿಂದಿನ ಜನ್ಮದ ಸ್ಮರಣೆ 


ಅಳಿಯ 


' ಬಿಲ್ಲಿನ ಹೆದೆಯೇರಿಸಿ.ಠೇಂಕಾರೆ ಮಾಡುವುದು 
ಕವಚ ; ಜೊತೆ: | | 
ಯೋಧರು ; ವೀರರು 


ಜ ರೆ ಬಂದಿರುವ ' 


ರುುಳಪಿಸಿದ 


ಉಗುಳಂವ ಪಾತ್ರೆ ; ಪೀಕದಾನಿ 
"ಒಂದು ಬಗೆಯ ಚರ್ಮವಾದ್ಯ 

ಒಂದು ಬಗೆಯ ಆಯುಧ (?) 
ಆನೆಯ ಮೇಲೆ ಹಾಕಿರುವ ಅಂಬಾರಿ - 


ಗುರಾಣಿ ; ಬೀಸಂ. 


-ತೆಂಪಾದ ಮರಳದಂಡೆ 

ರೋಮ ; ಕೂದಲು 
೮ ಸೂರ್ಯ 
ಹೊಂಗೆಯ ಮರ - 


ಸೂರ್ಯ 


a ಹುಲಿ ; ಕಿರುಬ | 


ತಡಮಾಡು 
ತಾವರೆ 


ಕುಮುದೇಂದು ರಾಮಾಯಣ 


ಶಬ್ದಕೋಶ 


ತಿಟ್ಟ 
ತೀರ್ವೂಯ್‌ 
ತುರಿಪ 
ತೂಂತು 
ತೂರ್ಯ 
ತೋಣೆ 


ತೋಮರ 


ತೋಯವಾಹನ . 


ತ್ರಿ ಯನ 
ಶ್ರಿದಶ 


ದರಿ 

ದರ್ಪಕ 
ಧವಳಾತಪತ್ರ 
ದಶಧರ್ಮ 


ದಶಗ್ರೀವ 
ದಶಾಸ್ಯ 
ದಾವಶಿಖಿ 
ದಾವಾನಳ 
ದಿವಿಜಾಹಿತ 

` ದಿಶಾಸಿಂಧುರ 
ದೀಧಿತಿ 
ದುಗ್ಧಾಬ್ಬಿ | 
ದೂಹತ್ತಿ 


ಓಲ. ೪ಬ." 
೧೯೬೪೭. 


೬.೩೧ 
೧೭.೭೪ 


RO: 
CHOCO 


೨೦.೧೩೩ 
೧೫.೨೦ 


ನಿಲಿ” 
oT 


೫.೯ 


ಎಲ 
ಲಂಕ 
೧೩.೧೯ 
೧ನ ೯೨ 
೫.೧೪ ` 


೧೪,೧೨ 
(0.೩ 


(೯.೬೩ 
(0,೭0 


"೧೬೩೮, 
೧೧೦೦. 


೧೫.೧೫ 
೯.೫೪ 


ಸ 
೧0೧0.೬೩ 
"೯.೮೪ 


ಕುಂಚದಿಂದ ಬರೆದ ಚಿತ್ರ 
ಬಿಲ್ಲಿನಲ್ಲಿ ಬಾಣಹೂಡುವ ಸ್ಕಳ (?) 


A ಬೇಗ ; ಶೀಘ್ರ: 


ಹೊರಸೂಸು ; ತುರುಕು 
ನಾಲ್ಕನೆಯ ; ಒಂದು ಬಗೆಯ ವಾದ್ಯ 
ಬತ್ತಳಿಕೆ (?) 

ಈಟಿಯಂತಹ ಆಯುಧ 
ಇಂದ 

ಈಶ್ವರ . 

ದೇವತೆ : 

ಮೂರೆಳೆಯ ಸರ 


ಪಲ್ಲಕ್ಕಿ 
ಕಷ್ಟ; ದಃಖ 
ಕೋಲು ; ದಂಡ. 


ಕೊಳ್ಳೆ ; ಕಮ್ಮರಿ 


ಕಾಮ 


ಬಿಳಿಯ ಕೊಡೆ. 


೫೫೩ 


ಭಕ್ಷ, ಅಸ್ತೇಯ, ಶೌಚ, ಅಪ್ಪಮಾದ, ಅವ, 


“ಬಲ 


ವಾಯ, ಭೂತದಯೆ, ಕ್ಷಮಾ, ಅಕ್ರೋಧ, 
ಗುರುಶುಶ್ರೂಪೆ, ಸತ್ಯ ಎಂಬ ಹತ್ತು ಧರ್ಮ 


ರಾವಣ 

ರಾವಣ 
ಕಾಡುಗಿಚ್ಚು ಸ 
ಕಾಡುಗಿಚ್ಚು 


ದೇವತೆಗಳ ಶತ್ರು : ರಾಕ್ಷಸ 
: ದಿಕ್ಕನ್ನು ಹೊತ್ತಿರುವ ಆನೆ 


ಹೊಳಪು ; ಪ್ರಕಾಶ 


“ಹಾಲಿನ ಸಮುದ್ರ 
ಉದ್ದವಾದ ಒಂದು ಬಗೆಯ ಕತ್ತಿ 


ಗಳು 


೫೫೪ 


ದೊಣೆ 
ದೋರ್ವಳ 
ದೌವಾರಿಕ 
ದ್ಯುಮಣಿ 
ದಾ ಎರವಟ್ಟ ಶ್ರ 
ದ್ವಿಪ 


ನಗಸುತೆ 
ನನೆಕೊನೆವೋಗಂ 
ನಾರಾಚ 
ನಾಳಿಕೇರ 
ನಿದಾಘ 
ನಿಮಿತ್ತಕೋವಿದ 
ನಿರವದ್ಯ 
ನಿರವಿಸು 

ನಿರುಜ 

ನಿವಳಿ 

ನಿಶಾಕರ 
ನಿಸ್ಸಾಳ 

ನಿಳಿಂಪ 

ನಿ॥ಕಕುಟ 

ನೀರದ 
ನೂಪುರ 

ನೆಗಳು 
ನೇರಾಣಿ 
ನೊಸೆಲಕ್ಕರ 


ಪಂಕ 
ಪಂಕರುಹ 
ಪಂಚನವಂಸಾ ರ 


೧೭,೫೮ 
ಪು. ೩೮೯ 
೪,೨೦ 
೧೯.೫೩ 
೧೪,೬೯ 


ಪು. ೧೧೮ 
ನ 
೧೯.೭ 


ರ್ಜ 
೧೭.೬೮ 
೧೪.೧೦೫ 
೨೧.೧೪ 
AAS 
೧೩,೨೮ 
೫.೭೦ 
MY, 
೪೬೪ 
೫,೩ 
೪.೧೬೦ 
೧೪,೨೧೫ 
೧೭೫ 
೩೧೫ 
೨೨.೩೨ 
೯೬೯ 
೫.೯ 
(೪,೧೬೯ 


ಪ 
೨೨.೭೨ 


೨೨.೪೧ 
೧೦.೪೨ 


ಕುಮುದೇಂದು ರಾಮಾಯಣ 


ಬತ್ತಳಿಕೆ 

ಬಾಹಂಬಲ : ಪರಾಕ್ರಮ 
ದ್ವಾರಪಾಲಕ 

ಸೂರ್ಯ 

ಹೆಬ್ಬಾ )ಗಿಲು ; ಪುರದಾ ರ 
ಆನೆ 


ಪಾರ್ವತಿ 
ಚಿಗುರಂ ; ಸಂತೋಷಗೊಳಂ 
ಬಾಣ ; ಆಯಂಧ 
ತೆಂಗಂ 
ಉರಿಯುವುದು ; ಬೇಸಗೆ 
ಜ್ಯೋತಿಷಿ 
ದೋಷರಹಿತ 
ಆಜ್ಞೆಮಾಡು 
ರೋಗವಿಲ್ಲದ 
ಹಾರುವುದಂ (?) 
ಚಂದ್ರ 
ಭೇರಿ 
ದೇವತೆ 
ಮರದ ಪೊಟರೆ 
ಮೋಡ 
ಗೆಜ್ಜೆ 
ಮೊಸಳೆ 
ಉತ್ಛೃಷ್ಟ ಬಗೆಯ ಚಿನ್ನ 
ಹಣೆಯ ಬರಹ 


ಕೆಸರು 

ತಾವರೆ 

ಅರಹಂತ, ಸಿದ್ಧ, ಆಚಾರ್ಯ, ಉಪಾ 
ಧ್ಯಾಯ, ಸರ್ವಸಾಧುಗಳು-ಇವರಿಗೆ 
ಮಾಡುವ ನಮಸ್ಕಾರ 


ಶಬ್ದಕೋಶ 


ಪಂಚಾಗ್ನಿ 


೨ಚೋಪಚಾರ 


ಪಡಿಯಳ 
ಪಡಿಬಲ 
ಪಡ್ನಳಿ 
ಪತಾಕಾ 
ಪತ್ರಾಂಕುರ 
ಪಥಿಕ 
ಪದಪು 
ಪನ್ನಗ 
ಪಯೋನಿಧಿ 
ಪರಿಕಲಿಸು 
ಪರಿಖೆ 
ಪರಿಜಂ 
ಪರಿಧಿ 
ಪರಿವೃಢ 
ಪರೀಷಹ 
ಪವನತನಯ 
ಪವಿ 
ಪಸಾಯಿಂತ 
ಪಳಂಚರಿ 
ಪಳುಕು 
ಪಾಟಿ 
ಪಾಡಿವ 


" ಪಾಣೆ 


ಬಿ 
ಪಾದಪ 


ಪಾರವತ 
ಪಾರಿಭದ್ಭ 


೮.೭೯: 


೧೩.೩೦ 


೩.೧೦೩ 
೧೪.೧೬೪ 
೧೪,೧೦೬ 

೭೧.೮೧ 

೫,೮ 
ಹಸ 
೫.೨೩. 

೧೭.೩೦ 

೧೪.೧೨ 

0೯.೩೯ 

೧೪.೧೯ 

೧೦.೪೮ 

೧೪.೧೫ 
೨೦.೫ 
೧೩ 
೧೪,೦ 
೨೦,೮೦ 
೩೦೧ 
೨೦.೬೫ 
೩.೬೮ 

೧೪.೯೭ 
೧೪.೧೧೯ 

೧೪.೫೩ 

೩೮ 

೧೪೪೪ 

೧೪.೨೦೯ 


೫೫೫ 


ಅನ್ಯಾಹಾರ್ಯ ಪಚನ, ಗಾರ್ಹಪತ್ಯ, ಆಹವ 
ನೀಯ, ಸಭ್ಯ, ಆವಸಥ್ಯ ಎಂಬ ವೈದಿಕನ 
ಅಗ್ನಿಗಳು 

ಐದು ಬಗೆಯ ಉಪಚಾರಗಳು (ಗಂಧ, 
ಪುಷ್ಪ, ಧೂಪ, ದೀಪ, ನೈವೇದ್ಯ) 

ದಾ ರಪಾಲಕ 

ಪೃತಿಸೈನ್ಯ 

ಕಣಿಗಿಲೆ ಹೂ 

ಬಾವುಟ 

ಚಿಗಂರಂ 

ಪ್ರಯಾಣಿಕ ; ದಾರಿಹೋಕ 

ಸಂತೋಷ 

ನಾಗ ; ಹಾವು 

ಸವಂಂದ್ರ 

ಆವರಿಸು 

ಕಂದಕ ; ಗುಳಿ 

ಆಕೃತಿ 

ಕೋಟೆ 

ಯಜಮಾನ 

ಕಷ್ಟಗಳನ್ನ ದುರಿಸುವುದಂ 

ಹನುಮ 

ಸಿಡಿಲಂ 

ಉಡುಪುಗಳನ್ನು ತಯಕಾರಿಸುವವ 

ವಿರೋಧ 


ಹಾದರಗಿತ್ತಿ 
ಮರ 
ಪಾರಿವಾಳ 
ಹಾಲುವಾಣ 


ಪೊಂಪುಳಿ 
ಪೊಡವಡು 
ಪೊಜವಳಲು 
ಪೌಲೋಮಿ.. 


೧೫,೨೫ 
೪,೨೮ 
೧೭.೬೮ 


` (೪,೧೫೯ 


೪.೧೦ 
ಪು.೪೬೧ 
(22.೪೩ 


೧.೪೨. 


C೪೮೩ 
೧೯.೩೫ 
೧0.೭೯ 
೨೧.೫ 
೪.೩೯" 
೭.೧೩೬ 
0೧.೫೪ 
(2೦0.೬೦ 


೩.೮೧ 


(೯.೩೦... 


೧.೧೦ 
೧೯.೮೫ 
೧೬.೧೦ 

೨.೮೫ 
೧೫.೪೯ 

೫.೧೧೦ 

೧೯.೬೨ 
೧.೭೪ 

೧೯.೫೨ 
೨೦,೨೯ 
೭.೧೨೧ 


ಪು. ೧೪೮ 


ಕುಮುದೇಂದು ರಾಮಾಯಣ 


ಅಗ್ನಿ 


ನವಿಲುಗರಿಯಿಂದ ಮಾಡಿದ ಗಂಚ್ಛೆ 


ಕಬ್ಬಿಣದ ಗದೆ 

ಹಂದೆ | 

ಗದೆ 

ಹಿಂಡು (ಅದುಮು) 
ತಾವರೆ 

ಕಬ್ಬಿನ ಜಲ್ಲೆ 

ಬೊಂಬೆ 

ಇಂದ್ರ 
ಪಾತಿವ್ರತ್ಯಧರ್ಮ (?) 
ತಾವರೆ ' 
ಬೇಟೆಗಾರ 

ನದಿ | 
ಗುಂಪು ; ಗೊಂಚಲು 
ಹೆಂಗಸರನ್ನು ಅಪಹರಿಸುವಾಗ 
ಮೊರೆಯ ಧ ನಿ 
ನೋಟ 

ಭಯ 

ಅಧಿಕ 

ನಮಸ್ಕರಿಸಂ- - 

ಊರ ಹೊರಭಾಗ 

ಶಚಿ ; ಇಂದ್ರನ ಹೆಂಡತಿ 
ಪಾಡ್ಕವಿ0 


ಕೂಗುವ 


ತಿಳಿಸು; ಜ್ಞಾ ನೋದಯವುಂಟುಮಾಡು 


ಆವರಿಸು ; ಸುತ್ತುವರಿ 
ಮದ್ಯದ ಆಂಗಡಿ 
ಬಿರುಗಾಳಿ 

ಹೂವು 
ಸಂತೋಷಗೊಳಿಸಂ 
ಸುರಿಯಂಿಕೆ 


ಘುಲ್ಲಬಾಣ 
ಘುಲ್ಲಶರ 


ಬಂಭಾರಾವಾ 
ಬಟ್ಟೇಲಯಿ 
ಬಧಿರ 
ಬಲವಂಕ 
ಬಲಿಮುಖ- 
ಬಲುಪು 
ಬಹಿತ್ರ 
ಬಳು 
ಬಾವನ್ನ 
ಬಾವಳಿಸಂ 
ಬಾಹಂಪೂರಿ 
ಬಿಜಪೂರ 
ಬಿರ್ದು 


ಬೃಂಹಿತ .._ . 
ಬೆಸನ 


ಬೆಳೆ ರಳೆ 
ಬೆಳ್ಮ | 
ಬೊಂಬುಳಿ 


ಬೊಜಗ 


ಭರಿಕ್ಕೆ . 
ಭವಸ್ಮರಣ 


ಭಾವಭವ 


"ಭಾಳಲೋಚನ. | 


ಭೀಮ 
ಭಂಂಭುಕ 
ಭೂಭ್ಯತ್‌ 


ಭ 


“೬ 


(2೪.೧೨೨ 


ಪು. ೧೪೮ 
ಬ 


೧೮.೮ 
NG 


(೪.೫೬ 
೨೧.೬೦ 


ದ್ರಿ 
೧೧.೨೦. 
೧೦.೨ 


WL 


೧೫.೩೯ 


೧೦.೪೬ 
೧೪.೫೪ 


೧೪.೨೦೯ - 


೯.೩೮ 
೯.೬೨ 


೧೪.೪ . 
೮.೩೭ 


೧೫.೪೯ 


ER 
೧೪.೪೨ 


ಡಿ 


ಹಲವ 


೪.೧೭೯ 
OVEN 


೧೪.೩ : 


೧೧.೪೮. 
೨.೪೪ 
೧೯.೫೪ 


`ಡೈೆಥ 
ತೆಪ್ಪ 


೫೫೩ 


ಸ : ಮನ್ಮಥ 
ಮನ್ನಥಧ ; ಕಾಮ 


ಈ 


` ಕೂಗುವಿಕೆಯ ಶಬ್ದ 


ಒಂದು ಬಗೆಯ ಆಯುಧ (?) 
ಕಿವುಡ | | 


“ಖಲದ ಪಕ್ಕ” Fe 
"ಕೋತಿ 


ಬಲವಂತ 


ನರಿ | 

ಚಂದನ ; ಶ್ರೀಗಂಧ ೬ 
ವ್ಯಾಕುಲಪಡಂ ; ಚಿಂತೆಮಾಡು 
ತೋಳುಬಂದಿ ಎಂಬ ಆಭರಣ 
ಪರಾಕ್ರಮ (೧) 


-ಊಟ;ಔತಣ. | 
ಆನೆಯ ಕೂಗು ; ಫೀಳಿಡುವ ಶಬ್ದ 
ಕೆಲಸ ; ಆಜ್ಞೆ 
ಬೇಟೆಗೊಳಗಾದ ಜಿಂಕೆ 
ಬಿಳಿಚಿಕೊಳ್ಳು ವುದು - 
ಡೋಲು ; ವಾದ್ಯವಿಶೇಷ 
ವಿಟ ; ಜಾರ 


ಆನೆಯ ಸೊಂಡಿಲು 


: ಹಿಂದಿನ ಜನ್ಮದ ನೆನಪು 


ಮನ್ಮಥ 

ಹಳೆಯ ಕಣು , ಈಶ್ವರ 
ಣ ದ 

ಭಯಂಕರ 

ಜಿ ಭವ 

ರಾಜ 


೫೫೦ 


ಭೇರುಂಡ 
ಭ್ರಮರಿ 
ಭ್ರೂಲೇಖೆ 


ಮ 


ಮಂಜೀರ 
ಮಂತಣ 
ಮಕರಕೇತನ 
ಮಕರಪತಾಕ 
ಮಕರಿಕಾ ಪತ್ರ 


ಮಕುಟಬದ್ಧ 
ಮಗಿ ಸಂ 

[a 
ಮತ್ತೇಭ 
ಮದೇಭ 
ಮನ್ಯು 
ಮರೀಚಿ 


ಮರುನ್ನಂದನ 
ಮರುಳು 


ಮರ್ಮಳಿ 
ಮಳಿ ಸು 

M 
ಮಹಿರುಹ 
ಮಾತುಳುಂಗ 
ಮಿಧ್ಯೂಪಂಚಕ 


ಮಿಳಿರ್‌ 
ಮೀಂಬುಳ 
ಮುಂಚೆಗ 
ಮುಕ್ತಾಫಳ 
ನಗು 
( 
ಮುಚೆ 


ಬ 
ಮುಡುಹಂ 


೧೨.೪ 
೪.೧೭ 
(೪.6೨೦ 


ಓಟ ಹ 

೧೫.೫೪ 

೧೪,೩೪ 

೧೪೨೭ 
೫.೧೧ 


೨೨.೫೩ 
೧೫.೩೩ 
೧೩,೬೯ 
ಪು. ೧೧೬ 
ಪು. ೧೪೯ 
೨೦.೩ 


೧೪.೯ 
೧೨.೬ 


೧೮.೪ 
೧೬.೩೫ 
೨೦.೧ 
೧೪.೧೦೭ 
೧.೪ 


೪.೧೭೪ 
0.೨೫ 
೧೪.೬೦ 
೧೧.೧೪ 
೨೦.೦೧೪ 
೫.೬೪ 
೧೩.೭೪ 


ಕುಮುದೇಂದು ರಾಮಾಯಣ 


ಅಧಿಕ (?) 
ದುಂಬಿ 
ಹುಬರಿ ಲ 


ಕಾಲಂದುಗೆ 

ಆಲೋಚನೆ ; ರಹಸ್ಯ 

ಮನ್ಮಥ 

ಮನ್ಮಥ 

ಸ್ತ್ರೀಯರು ಕಪೋಲದ ಮೇಲೆ ಬರೆದು 

ಕೊಳ್ಳುತ್ತಿದ್ದ ಚಿತ್ರ 

ಕಿರೀಟ ಧರಿಸಿದವನು ; ರಾಜ 

ಕಳೆಗುಂದಿಸು ; ನಾಶಪಡಿಸು 

ಮದಿಸಿದ ಆನೆ 

ಮದಿಸಿದ ಆನೆ 

ಕೋಪ ; ದುಃಖ 

ಕಿರಣ ; ಪ್ರಭೆ 

ಆಂಜನೇಯ, ಹನುಮ 

ಪಿಶಾಚ 

ಮರ್ಮಭೇದಕ ; ಮರ್ವಕ್ಕೆ ತಾಗುವ 

ಕುಗ್ಗಿಸು ; ನಾಶಮಾಡು 

ಮರ 

`ಒಂದು ಜಾತಿಯ ಮರ ; ಮಾದಳ 

ವಿಪರೀತ, ಏಕಾಂತ, ವಿನಯ, ಸಂಶಯ, 

ಅಜ್ಞಾನ ಎಂಬ ಐದು ಬಗೆಯ ತಪ್ಪು ಜ್ಞಾನ 
ಪ್ರಭೇದ 

ಅಲುಗಾಡು ; ಕಂಪಿಸು 

ವಿಂಂಚುಹುಳು 

ಮಂಚೆಯೇ ನೆರೆದವರು (?) 

ಮುತ್ತು ; ನವರತ್ನಗಳಲ್ಲಿ ಒಂದು 

ಎಡವು ; ಮುಗ್ಗರಿಸು 

ಮೂರ್ಚೆ 

ಭಂಜ, ಹೆಗಲು 


ಶಬ್ದಕೋಶ 


ಮುದಶ್ಟು 
ಮಂದರ 
[a 
ಮುರಜ 
ಮೂಮೆ 
ಮ ಹಾಲ 
ಮ ೃಣಾಳಿಕೆ 


ಯಕ್ಷಕರ್ದವಂ 


ಯತಿಪ ಕುಲ 


ರಕ್ತೇಕ್ಷಣ 
ರಜಾಮಯ 
ರತ್ನತ್ರಯ 


ರದನಿ 

ಸೆ 
ರಾಜನ್ಯಕ 
ರಾಜೀವ 
ರುತಿ 
ರುಧಿರ 
ರೂವಾರ 
ರೋಚಿ 


ಜಾಟಣ 
ಅಕಿಂಚೆ 


ಲಲಾಟ 
ಲತಾಂತ 
' ಲಾವಗೆ 


ಪು. ೧೧೬ 
೨೦.೮ 
೧.೪೯ 
ಲೈಿಸಿ 

೧೧.೭೫ 


Cc 


ಯ 
೧೪,೪೨ 


೨.೯೫ಡ 


೧೧.೯೬ 
೧೯.೪೫ 
೧೪.೧೩೧ 


೩೭೦ 
೧0.೬೦೧ 
೫.೧೭ 
೧೩,೪೩ 
೧೪.೧೦೧ 
೧೪.೭ 
೨೧.೩೬ 
೧೭.೪೬ 


೬.೧೧ 
೬,೩ 


೫.೧೨ 
೭.೧೫೦ 
೧೪.೫೯ 


೫೫೯ 


ಸಂತೋಷದ ಕಣ್ಣೀರು 

ಒಂದು ಬಗೆಯ ಆಯುಧ ; ಗದೆ 
ಮದ್ದಲೆ 

ಮೂರು ಸಲ ; ಮೂರು ಬಾರಿ 
ತಾವರೆಯ ದೇಟು 

ತಾವರೆಯ ದೇಟಿನ ರಸ (?) 


ಕರ್ಪೂರ, ಕಸ್ತೂರಿ ಮುಂತಾದ ಸಂಗಂಧ 
ವಸ್ತುಗಳಿಂದ ಮಾಡಿದ ಒಂದು ಪರಿಮಳ 

ದ್ರವ್ಯ 
ಸನ್ಯಾಸಿಗಳ ಗುಂಪು 


ಕೆಂಪು ಕಣ್ಣು (ಳೃವನಂ) 

ಧೂಳಿನಿಂದ ಕೂಡಿದ 

ಸಮ್ಯಗ್ಡರ್ಶನ, ಸಮ್ಯಕ್‌ಜ್ಞಾನ, ಸಮ್ಯಕ್‌ 
ಚಾರಿತ್ರ ಎಂಬ ಮೂರು ತತ್ವಗಳು 

ಆನೆ 

ಭೂಮಿ ; ಪಾತಾಳೆಲೋಕ 

ಕ್ಷತ್ರಿಯರ ಸಮೂಹ ; ರಾಜರ ಗುಂಪು 
ತಾವರೆ 

(ಹಕ್ಕಿ ಮುಂತಾದವುಗಳ) ಧ್ವನಿ 


ರಕ್ತ 
ಶಿಲ್ಪ ; ಕೆತ್ತನೆಯ ಕೆಲಸ 
ಕಿರಣ ; ಕಾಂತಿ 


ಬಾವಿಯಿಂದ ನೀರೆತ್ತುವ ಯಂತ್ರ 
ಆನೆ ಕುದುರೆಗಳ ಹಕ್ಕರಿಕೆ 


ಹಣೆ 
ಹೂವು 
ಒಂದು ಬಗೆಯ ಹಕ ಗೆ 


೫೬೦ 


ಲಾವಣಿಗೆ 
ಲಾಳವಿಂಡಿಗೆ 


ಲುಬ್ಧಕ 
ಲುಲಾಯ 
ಲುಳಿತ 


ವಟಭೂಜ 
ವಣಿಜ 
ವನಚರ 
ವನನಿಧಿ 
ವಾಕ್ಸಯ್ಯ 
ವಾಪೀ 
ವಾಮದೂತ 
ವಾಮಾಕ್ಷಿಸ್ಪಂದ 


ವಾರಯುವತಿ - -: 


ವಾರಾತ 
ವಾರಾಸಿ 
ವಾರಂವ 
ವಾಸವ 
ವಿಂಶತಿ 
ವಿಗುರ್ವಣೆ 
ವಿಗ್ರಹ 
ವಿಚಕಿಳ 
ವಿಜಿಗೀಷು 
ವಿತರ್ದಿ 
ವಿತಾನ 
ವಿತ್ತೇಶ 
ವಿದಳಿಸಂ 
ವಿದ್ದ 
ವಿನಾಣ 


೯.೩ 


(2೪.೧6 


೫.೧೦೮ 


೧೯.೧೩ 
೧೧.೪೯ 


ತ್ತ 
೨೧.೮೦ 
ದು 


೧೪. ಪಲ್ಲವ ` 


೧೪.೧೫೭ 
೧೪-೧೬. 
೧೪.೧೧೬ 
೧೦.೮೬ 
ಪು. ೫೦೯ 
೧೪.೨೨೩ 
೧೪.೬ 
೪೬೩ 
೩.೧೦೭ 
೨೦.೧೩೮ 
೨೦.೯೨ 


೧೪.೮: 


೧.೪೪: 
೭.೧೪೭ 
೩.೬೫ 


Pe OE 


(2೪.೬೧೦ 
೧೫.೦೧೩ 
(2೦.೪೮ 


ಲ 


ಕುಮುದೇಂದು ರಾಮಾಯಣ 


ಪ್ರತಿಭಟನೆ 


ಒಂದು ಬಗೆಯ ಆಯುಧ ; ಕಬಿ ಣ ಅಥವಾ 


ಮರದ ತುಂಡು 

ಬೇಡ ; ಜಿಪುಣ 

ಕೋಣ ' 
ಕೆದರಿದ : ವ್ಯಾಪಿಸಿದ 

ವ 

ಆಲದ ಮರ 

ವ್ಯಾಪಾರಿ 

ಕೋತಿ 

ಸಮುದ್ರ 

ವಠಾತುಗಳ ಜೋಡಣೆ ; ರೀತಿ 
ಬಾವಿ 

? 

ಎಡಗಣ್ಣು ಅದುರುವುದು 


ಸವಂದ್ರ 

ಕುದುರೆ 

ಇಂದ್ರ 

ಇಪ್ಪತ್ತು 

ಮಾಯೆ 

ಯುದ್ಧ ; ಕಾಳಗ - 

ಒಂದು ಜಾತಿಯ ಮಲ್ಲಿಗೆ ಹೂ 
ಜಯವನ್ನು ಬಯಸುವವನು 
ಜಗುಲಿ ; ವೇದಿಕೆ 
ಮೇಲುಕಟ್ಟು 

ಕುಬೇರ 

ಸೀಳಂ ; ನಾಶಮಾಡು 
ಸಾಕಾರ (ಆಕೃತಿ) ? 

ಕೌಶಲ 


ಶಬ್ದಕೋಶ. 


ವಿಭ್ರಾಂತಿ 
_ವಿಯಚ್ಚರ 
ವಿಲುಪ್ತ 
ವಿಶಸನ 
ವಿಷಯ 
ಎಷ್ಟರ 
ಎಸ್ಟುಲಿಂಗ | 
ವಿಹಸನ 
ವೇತ್ರಹಸ್ತ 
ವೇಸರಿ 
ವೇಳಾಲತೆ 
ವೈಕುರ್ವಣತೆ 
ವೈಭಾತಿಕ 
ವೈವರ್ಣಾಂಗತೆ 
ವೈಶ್ಯಾ ನರ 
ವ್ಯತಿಕರ 


ಶಂಬಕ 
ಶಕಂನಿ 
ಶಕ್ರಚಾಪ 
ಶತದಳ 
ಶತಪತ್ರ 
ಶತಮಂಖ 
ಶತಮನ್ಯು 
ಶತಾಕರ 
ಶಯನೀಯ 
ಶಶಾಂಕ 
ಶಾಖಕಾಪ್ರಿಯ 
ಶಾಡ್ವಳ 
ಶಿಶಿರದ್ಯುತಿ 
ಶಿಳೀಮುಖ 


೧೧೬೯ - 


೧೧.೪೭ 
೨೧.೧೩೫ 
೩೨೨ 
೧೪.೧೮೦ 
೧೨೨೮ 
೧೯.೩೯ 
ಪು. ೫೬೩ 
೧೪.೭೪ 
೨೧.೫೫ 
೧೪.೧೧೧ 
೫.೩೭ 
೨೧.೭ 
೫.೨೭ 

ಪು. ೪೬೨ 
೧೪.೧೭೭ 


೮.೫೮ 
(೪.೪೨ 
೬.೫೬. 
ರ್ನ 
೧.೩೦ 
ಮಿ 


O೧A೪೬ 


೨೧.೧೯ 
೭.೧೦ 
೪.೯೨ 

00.೨೫ 

OES 
0.0೯ 


(೪.೧೭೩ 


೫೬೧ 


ಗಾಬರಿ : ಗೊಂದಲ 
ವಿದ್ಯಾಧರ ; ಗಂಧರ್ವ 
ನಾಶಮಾಡಲ್ಪಟ್ಟ 
ಕತ್ತರಿಸುವಿಕೆ ; ಕೊಲೆ 
ದೀಶ" 

ಆಸನ, ಸಿಂಹಾಸನ 
ಬೆಂಕಿಯ ಕಿಡಿ 

ನಗು ; ಮುಗುಳ್ನಗು 
ಕಟ್ಟಿಗೆ ಹಿಡಿದವನು ; ದ್ವಾರಪಾಲಕ 

ಹೆಣ್ಣು ಹೇಸರಗತ್ತೆ 

ಒಂದಂ ಬಗೆಯ ಬಳ್ಳಿ (?) 
ಬದಲಾವಣೆಗೊಂಡ ರೂಪವಿರುವ ಸ್ಥಿತಿ (?) 
ಪ್ರಕಾಶಮಾನವಾದ 

ಬಿಳುಚಿದ ದೇಹವುಳ್ಳ ಸ್ಥಿತಿ 

ಬೆಂಕಿ ; ಅಗ್ನಿ 

ವೃತ್ತಾಂತ 


ಒಂದು ಬಗೆಯ ವಾದ್ಯ 
ಶಕುಂತ ಪಕ್ಷಿ 
ಕಾಮನಬಿಲ್ಲು, ಇಂದ್ರಬಿಲ್ಲಂ 
ತಾವರೆ 

ತಾವರೆ 

ಇಂದ್ರ 

ಇಂದ್ರ 

ಸರೋವರ ಅಥವಾ ನದಿ (?) 
ಹಾಸಿಗೆ 

ಚಂದ್ರ 

ಗಿಳಿ (?) 

ಹಸುರು ಹುಲ್ಲುಪ್ರದೇಶ 
ತಂಪಾದ ಕಿರಣ ಚಂದ್ರ 
ಬಾಣ ; ದುಂಬಿ 


೫೬೨ 


ಶೀಕರ 
ಶೀತರಂಚಿ 
ಶೀತಾಂಶು 
ಶುಂಡಾಳ 
ಶ್ರುವಕ 


ಷಡಂಗಬಲ 


ಷೋಡಶಾಕ್ಷರಮಂತ್ರ 


ಡ್‌ 
ಎ 


ಸಬಳ 
ಸಮವಸರಣ 


24. 24 2 
ಛಿ ಅಟ್ಟ 
ಟಿ ಲ 
ಬ 


pA 2% 
ತ್ರೆ 
© 
೩ 
PX 
₹೬ 


ಹಕಾರ 


೧೪.೧೬೧ 
೯.೬೪ 
೧೧.೪೯ 
೧೫.೩೩ 
೧೪.೩೮ 
೧.೫೪ 
೧೦.೬೫ 
೫೪೫ 
೧೪.೪೦ 
೧೪.೧೬೩ 
೧೨.೬೧ 
೧೫,೨೩ 


ಕುಮುದೇಂದು ರಾಮಾಯಣ 


ತಂತುರು ; ಸಣ್ಣ ಮಳೆ 
ಚಂದ ೨) 

ಚಂದ್ರ 

ಸೊಂಡಿಲು ; ಆನೆ 

ಜೆ ಎನ ಗ ೃಹಸ್ಮ 


ಮೂಲಬಲ, ಸೇವಕ, ಸ್ನೇಹಿತ ಶ್ರೇಣಿ, 
ಶತ್ರು ಮತ್ತು ಚತುರಂಗಬಲವೆಂಬ ರಾಜನ 
ಆರು ಬಲಗಳಂ 

ಹದಿನಾರು ಅಕ್ಷರದ ಮಂತ್ರ 


ಚಲನೆ ; ಸಂಸಾರ 

ಸ್ವಾವಿ, ಅಮಾತ್ಯ, ಜನಪದ, ದಂರ್ಗ, 
ಕೋಶ, ಸೈನ್ಯ ಮತ್ತು ವಿಂತ್ರ ಎಂಬ 
ರಾಜ್ಯಾಡಳಿತದ ಅಂಗಗಳು 

ಈಟಿ 

ಕೇವಲಜ್ಞಾ ನಿಯಾದ ನಂತರ ತೀರ್ಥಂಕರನಂ 
ಬೋಧೆ ಮಾಡಲು ಕುಬೇರನಿಂದ ರಚಿತ 
ವಾಗುವ ಮಂಟಪ 

ವಂನ್ನುಗ್ಗೂ 

ಮಳೆ 

ನೀರು 

ಮಂಗಳಸ್ನಾನ ; ಅಭಿಷೇಕ 

ಎಡಗಡೆ- ಬಲಗಡೆ (ಎಲ್ಲೆಡೆಗಳಿಂದಲೂ ?) 
ವಕಾವಿನಮರ - 

ಒಂದು ಬಗೆಯ ಜಿಂಕೆ 

ನೀರುಹೆಕ್ಸಿ ; ಹಂಸ 

ಕುದುರೆಗಳನ್ನು ಪಳಗಿಸುವವನು 

ಸಿಂಹಾಸನ 

ಅಲ್ಪ ; ಜಾರ 

ಶುಕ್ಲಪಕ್ಷ 


ಶಬ ಕೋಶ 
ಎ 


ಸಿತಾತ ಪತ್ರ 


ಸೀರಂಡು 
ಸೀಸಕ 
ಸುಗಿ 
'ಸುತ್ರಾಮ 
'ಸೂಕಳತೆ 
ಸೊಸಕ 
ಸೂಳೈಸು 
'ಸೆಲ್ಲೆಹ 
ಸೆಳೆನಡು 
ಸೇದೆ 
'ಸೊರೆ 


ಹರಿವಿಷ್ಟರ 


ಹಲಾಯುಧ 


ಹಸ್ತಿಷ್ಯ 
ಹಳೆಚು 
ಹಳವಿಗೆ 


೫.೪೭ 
೭.೬೩ 
೧೭ ೩೩ 
೧೧:೬೨ 
೧೩.೬ 
೪.೫ 
೧೪.೭೭ 
೯.೩೧ 
೯.೩೧ 
೧೪.೩೭ 
೧೨೮೨ 
೧೩.೮೨ 


೧೫.೨ 
೨೦.೧೩೨ 


೫.೧೧೦ 
೧.೧೩ 


೨೧.೨೦೧ 


೯.೫೬ 
೯.೨೭ 
೧೪.೫೬ 
೯.೪೫ 
೧೩.೮೪ 
೧೬.೨ 
೪.೮೩ 
೧೭.೨೯ 
೧೧.೫೨ 
೨೨೭ 


೫೬೩- 


ಬೆಳ್ಗೊಡೆ 

ಜೀರುಂಡೆ 

ಶಿರಸ್ವ್ವಾಣ 

ಅವರಿಸಂ 

ದೇವೇಂದ್ರ 

ಪಳಗಿಸದ ಕುದುರೆ 

ಬೈತಲೆಯ ಆಭರಣ 

ಗಟ್ಟಿಯಾಗಿ ಧ್ವನಿವಕಾಡು 
ಕಂಬಿಯಂತಹ ಆಯುಧ (ಶಲ್ಯ) 
ಸುಂದರವಾದ ಸೊಂಟ 

ದಣಿವು ; ಬೆವರು 

ಸೋರೆ ಬುರುಡೆ ; ತಂತೀವಾದ್ಯಕ್ಕೆ ಕಟ್ಟಿ 
ರುವ ಸೋರೆ 

ಬಲಿ ; ಚರು 

ಬೇಟೆಯಲ್ಲಿ ಪ್ರಾಣಿಗಳನ್ನಟ್ಟುವುದು ; 
ಓಡಿಸಂವಿಕೆ 

ಮನ್ಮಥ 

ಪ್ರಪಂಚದ ನಶ್ವರತೆಯನ್ನು ಸಾಧಿಸುವ 
ತರ್ಕದ ಒಂದು ರೀತಿ 

ಬೆವರಿನ ಹನಿ 


ಆನೆಕುದುರೆಗಳ ಪಕ್ಕವನ್ನು ರಕ್ಷಿಸುವ ಕವಚ 
ಹಕ್ಕರಿ 

ಚವಂತ್ಕಾರದ ಮಾತು ; ಉತ್ತರೆ 

ಗುರಾಣಿ 

ಸಿಂಹಾಸನ 

ಸಿಂಹಾಸನ 

ನೇಗಿಲು, ಅಂತಹ ಆಯುಧ 

ಆನೆಗಳ ಗುಂಪು (?) 

ತಾಗು ; ಎದುರಿಸು 

ಬಾವುಟ. ; ಧ ಜು 


೫೬೪ 


ಹಿಣಿಲು 
ಹೀಲಿ 


ಹುಡಂಕುನೀರ್‌ 
ಹುತಾಶನ 


೮.೫೯ 
೧೦.೩೮ 
೩.೧೭ 
೨೦.೫೩ 
೨೦.೫೪ 
೧೭.೫೪ 

೧೬ವಿ 

೫.೫೨ 


೧೪.೧೮೭ 


ಕುಮುದೇಂದು ರಾಮಾಯಣ: 


ಹೆಣೆದುಕೊಂಡಿರುವ 

ನವಿಲುಗರಿ 

ಬಿಸಿಯಾದ ನೀರು 

ಅಗ್ನಿ ; ಬೆಂಕಿ 

ಸಣ್ಣಕಟ್ಟೆಗೆ ; ಪುರಲೆ 

ಪ್ರತಿಜ್ಞೆ ಮಾಡಿದವನು 
ಹೇಷಾರವ ; ಕುದುರೆಯ ಕೂಗು 
(ಆನೆಯನ್ನು ಕಟ್ಟುವ) ದಪ್ಪ ಹಗ್ಗ 
ಪಕ್ಕ, ಬದಿ 


[ } N 1 
4. ತ್ನ್ನ 
y 
y 
ಕ್ಷ ಕಬ ಆ ತೆ ಶ್ರ 


